ಪುಂನವಿಕ ಕರ್ಣಾಟಕ 


ಸಂಪುಟ ೯ ಸಂಚಿಕೆ ೨ 


ವೈ ಸೂರು 


ಮೈಸೂರು ವಿಶ್ವವಿದ್ಯಾನಿಲಯ 
೧೯೭೯ 


ಲೇಖಕರಿಗೆ ಸೂಚನೆಗಳು 


ನ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು . ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಿಸಲಾಗುವುದು. ಲೇ ನ k 
ಅನುವಾದನಾಗಿದ್ದಕೆ ಮೂಲ ಲೇಖಕರ ಮತ್ತು "ತೀಖನದ ಹೆಸರುಗಳನ್ನೂ ಲೇಖನಡ 
ಆಕರನನ್ನೂ ಸೂಚಿಸಬೇಕಲ್ಲದೆ ಮೊಲ ಲೇಖಕರ ಅಥವಾ ಪ್ರಕಾಶಕರ ಸ ಸಮ್ಮತಿಯ We 
ಲೇ ಖನದೊಂದಿಗೆ ಕಳುಹಿಸಬೇಕು. | 


೨ ಲೇಖನನನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷವಾಗಿ ಬರೆದಿರಬೇಕು ;' | 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನಸೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯನ ನ್ನ್ನ ಕಳುಹಿಸಿಕೊಡಬೇಕು. 3 


೩ ಲೇಖನಕ್ಕೆ ಆನಕ್ಯಕವಾದ ಚಿತ್ರಗಳಿದ್ದಕಿ ಅನನ್ನು ಚಿತ್ರಕಾರರಿಂದ ' 
ಇಂಡಿಯನ್‌ ಇಂ ಕನ ಟಕ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಸ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವಗಳ 


ee ಕಾದರೂ ಆ; ನಶ್ಯವಿದ್ದ "ಕೆ ಅವನ್ನೂ ಸೂಚಿಕ. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯಸುವವರು ಈ ಬಗ್ಗೆ 
ಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಜಿ ಚೀಟಿ MRE 1: 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ ' 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂಡ ' 
ಬರು ವಿಚಾರಸ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು ಪ್ರಕಟಿಸುವ, 
ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ ಸ್ವಾತಂತ್ರ್ಯ ಸಂಪಾದಕರಿಗೆ 
ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 
ಗಳನ್ನು ವಿನುರ್ಶೆಗಾಗಿ ಕಳುಹಿಸಬಯಸುವನರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡಬೇಕು. 


೮ ಲೇಖನಗಳನ್ನೂ ವಿನುರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈಸೂರು-೫೭೦೦೧೨ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. : 


ಮಾನವಿಕ ಕರ್ಣಾಟಕ 


ಸಂಪುಟ ೯ ಸಂಚಿಕೆ ೨ 


೩೪ 


ಫೆಬ್ರವರಿ ಸಂಚಿಕೆ 


ವೆಂ ಸೂರು 
ಮೈಸೂರು ಎಶ ಕವಿದ್ಯಾನಿಲಯ 
೧೯೭೯ 


MANAVIKA KARNATAKA, Kannada Quarterly (Humanities) of the 
University of Mysore, Volume 9, Number 2, February 1979. Edited by 


Dr. 8. R. Gopal and Dr. 8. 5. Srikantaradhya. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 
ಡಾ. ಬಿ. ಎಸ್‌. ಶ್ರೀಕಂಠಾರಾಧ್ಯ 


ಪ್ರಕಾಶಕರು : ಡೈರೆಕ್ಟರ್‌, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ-570 012 


`. ಮುದ್ರೆಕರು : ಹರ್ಷ ಪ್ರಿಂಟರ್ಸ್‌, ವಿದ್ಯಾರಣ್ಯಪುರಂ, ಮೈಸೂರು-570 008 


೧. 


೨. 


ತ್ತೆ 


೮, 


ಇ 


೯, 


ವಿಷಯ ಸೂಚಿ 


ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆ 
[ಒಂದು ಸ್ಥೂಲ ವಿವೇಚನೆ] 


ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನದ 
ಹುಟ್ಟು ಬೆಳವಣಿಗೆ 


ಬೋಧನೆ ಮತ್ತು ಕಲಿಕೆ 


ಇಸ್ಲಾಮಾ ನಾ ಬಯ 


« ಸಾಕ್ರಟಿಸ್‌ 


ವಳವಾಡದ ಶಿಲಾಹಾರ ಗಂಡರಾದಿತ್ಯನ 


ಶಾಸನ 
ಆಲಿಪ್ತ ಸುದ್ದಿಕೂಟ : ಸಂವಿಧಾನ, ಸಾಧನೆ 


ಕರ್ನಾಟಕದ ಇತಿಹಾಸ ರಚನೆಗೆ ಮಹಮ್ಮ 
ದೀಯ ಶಾಸನಗಳ ಕೊಡುಗೆ 


ಎಂ. ಎಸ್‌. ಪುಟ್ಟ ೀಣ್ಣನವರ ಎರಡು 
ಲೇಖನಗಳು 


ಶ್ರೀ ಯುತರಾದ 


ವಿ. ಎನ್‌. ಶೇಷಗಿರಿರಾವ್‌ 


ಕೃಷ್ಣವೇಣಿ 


ಕೆ, ವಿ. ನಾಗರಾಜ್‌ 
ಕೆ, ಮೊಹಮ್ಮದ್‌ ಶರೀಫ್‌ 


(ಸಂಗ್ರಹ) ಎಚ್‌. ಎಸ್‌. ಸುಜಾತಾ 


೫೩ 


೫೯ 


೬೯ 


೭೬ 


ಈ ಸಂಚಿಕೆಯ ಲೇಖಕರು 


. ವಿ. ಎನ್‌. ಶೇಷಗಿರಿರಾವ್‌ ಅಧ್ಯಾಪಕರು, ತತ್ತ್ವಶಾಸ್ತ್ರ ವಿಭಾಗ, : 
ಗಂಗೋತ್ರಿ, ಮೈಸೂರು-೫೭೦ ೦೦೬ 


- ವಿ. ಎನ್‌. ಭಟ್ಟ ಸಂಶೋಧಕರು, ಕನ್ನಡ ವಿಭಾಗ, ಮಧ ರೈ 
- ವಿಶ್ವವಿದ್ಯಾನಿಲಯ, ಮಧುರೆ 


* ಕೆ. ಎಸ್‌. ಸದಾಶಿವಯ್ಯ ಅಧ್ಯಾಪಕರು, ಶಿಕ್ಷಣ ವಿಭಾಗ, 
ಗಂಗೋತ್ರಿ, ಮೈಸೂರು-೫೭೦ ೦೦೬ 


, ಕೆಂಠೀರಾವ್‌ ಭಾಷಾಂತರ ನಿರ್ದೇಶಕರು, ನಂ. ೩೪/೨ 
೨ನೇ ಮಹಡಿ, ಹರಿರಾಮ್‌ ಕಾಂಪ್ಲೆಕ್ಸ್‌, ಕೆಂಪೇ 
ಗೌಡ ರಸ್ತೆ, ಬೆಂಗಳೂರು-೫೬೦ ೦೦೯ 


. ಜಿ. ಎನ್‌. ಕುರ್ಡಿ ಅಡ್ವೊಕೇಟ್‌, ನಂ. ೬೭/೫, ಸರಸ್ವತೀಪುರಂ 
ಹೊಸ ಬಡಾವಣೆ, ಮೈಸೂರು-೫೭೦ ೦೦೯ 


. ಕೃಷ್ಣವೇಣಿ ಶಾಸನ ಸಹಾಯಕರು, ಎಪಿಗ್ರಾಫಿಯ . 
| ಕರ್ನಾಟಿಕ ವಿಭಾಗ, ಕನ್ನಡ ಅಧ್ಯಯನ ಸಂಸ್ಥೆ, 


ಮಾನಸಗಂಗೋತ್ರಿ, ಮೈಸೂರು-೫೭೦ 60೬ 


೫ 

, ಕೆ. ವಿ. ನಾಗರಾಜ್‌ ಅಧ್ಯಾಪಕರು, ಪತ್ರಿಕೋದ್ಯಮ ವಿಭಾಗ, : 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ ' 

, ಕೆ. ಮೊಹಮ್ಮದ್‌ ಶರೀಫ್‌ ಶಾಸನ ಸಹಾಯಕರು, ಎಪಿಗ್ರಾಫಿಯ ' 


ಕರ್ನಾಟಿಕ ವಿಭಾಗ, ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸ ಗಂಗೋತ್ರಿ, ಮೈಸೂರು-೫೭೦ ೦೦೬ ' 
* ಐಚ್‌, ಎಸ್‌, ಸುಜಾತಾ ಸಂಶೋಧನಾ ವಿದ್ಯಾರ್ಥಿನಿ, ಕನ್ನಡ 


ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, 
ಮೆ ಿಸೂರು-೫೭೦ 00೬ 


ವಿ. ಎನ್‌. ಶೇಷಗಿರಿರಾವ್‌ 


ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆ 


(ಒಂದು ಸ್ಥೂಲ ವಿವೇಚನೆ) 


೧ 


ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆಯ ಸ್ವರೂಪ್ಯ ರಚನೆ, ಅದು ನಡೆದು ಬಂದ 
ಜಾಡು, ಅದರ ಮಹತ್ತ «ಇವುಗಳನ್ನು ಗುರುತಿಸುವುದು ಈ ಲೇಖನದ ಉದ್ದೇಶ. ಪುರಾತನ 
ಭಾರತ ತತ್ತ ಶಾಸ್ತ್ರದ ಗಣಿ ಎಂಬುದರಲ್ಲಿ ನ ಸಂದೇಹವೂ ಇಲ್ಲ; ಆಧುನಿಕ ಭಾರತೀಯೆ 
ಚಿಂತನೆಯಿಂದ ಅದು ಹೇಗೆ ಭಿನ್ನವಾಗಿದೆ ಎಂಬುದನ್ನೂ ಇಲ್ಲಿ ಸ್ಪಷ್ಟಸಡಿಸಲಾಗಿದೆ. 

ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆ ಸರಿಯಾಗಿ ಪ್ರಾರಂಭವಾಗುವುದು ಹೆದಿನೆಂಟ 
ನೆಯ ಶತವಕಾನದ ಉತ್ತರಾರ್ಧದಲ್ಲಿ. ಇದರ ಪ್ರನಖಖ ಚಿಂತಕರು ರಾಜಾರಾಮಮೋಹನ 
ರಾಯ್‌, ದೇವೇಂದ್ರನಾಥ ಟಾಗೋರ್‌, ಕೇಶನಚಂದ್ರ ಸೇನ್‌, ದಯಾನಂದ ಸರಸ್ವತಿ 
ರಾಮಕೆ ಷ್ಟ ಪರಮಹಂಸ ರಾನಡೆ, ತಿಲಕ್‌, ಅನ್ಸಿಬೆಸೆಂಟ್‌; ಸ್ವಾಮಿ ವಿವೇಕಾನಂದ, ಮಹಾತ್ಮ 
ಗಾಂಧಿ, ರವೀಂದ್ರನಾಥ ಬಾಗೂರ್‌, ಅರಬಿಂದೊ, ಕೃಷ್ಣ ಚಂದ್ರ ಭಟ್ಟಾ ಚಾರ್ಯ, ರಾಧಾಕೃಷ್ಣನ್‌, 
ಇಕ್ಬಾಲ್‌, ಆನಂದೆಕುಮಾರಸ್ಮಾನಿಂ ಇತ್ಯಾದಿ. ತಾತ್ತ್ವಿಕ ಚಿಂತನೆ ಆಧುನಿಕ ಕಾಲದಲ್ಲಿ ತನ್ನ 
ಆಳವನ್ನು ಕಂಡುಕೊಂಡಿದೆ ಎಂಬುದೂ ಇಲ್ಲಿ ಗಮನಿಸಬೇಕಾದ ಅಂಶ. 
pF ಈಗ ಆಧುನಿಕ ಭಾರತೀಯ ಚಿಂತನೆಯ ಬೆಳನಣಿಗೆಯನ್ನು ಸ್ಪಷ್ಟವಾಗಿ ಗ್ರಹಿಸಲು 
ಅದಕ್ಕೆ ಹಿನ್ನಲೆಯಾಗಿದ್ದ ಪುರಾತನ ಭಾರತೀಯೆ ತತ್ತ್ವಶಾಸ್ತ್ರದ ಓಂಹಾನಲೋಕನ ಮಾಡು 
ವುದು ಅತ್ಯಾವಶ್ಯಕ. ಪುರಾತನ ಭಾರತೀಯ ತಾತ್ತ್ವಿಕ ಚಿಂತನೆಯ ಪಕ್ಷಿನೋಟವನ್ನು ಸರಿ 
ಸುಮಾರಾಗಿ ಹೀಗೆ ಫಾಣಿಸಬಹುದು:! ೧. ವೇದಗಳ ಕಾಲದ ತಾತ್ತ್ವಿಕ ಚಿಂತನೆ (ಸುಮಾರು 
ಕ್ರಿ.ಪೂ ೨೦೦೦ - ಕ್ರಿ ಪೂ ೫೦೦) ೨: ಸೂತ್ರಗಳ ಕಾಲದೆ ತಾತ್ತ್ಮಿಕ ಚಿಂತನೆ (ಸುಮಾರು 
ಕ್ರಿ.ಪೂ ೫೦೦-ಕ್ರಿ.ಪೊ ೨೦೦) ೩. ಮಹಾಕಾನ್ಯಗಳೆ ಕಾಲದ ತಾತ್ತ್ವಿಕ ಚಿಂತನೆ (ಸುಮಾರು 
ಕ್ರಿ.ಪೂ. ೨೦೦೨ ಕ್ರಿ.ಶ. ೩೦೦) ೪. ಷಡ್ಡ ರ್ಶನಗಳ ಮತ್ತು ಪುರಾಣಗಳ ಕಾಲದ ತಾತ್ತಿ ೨ 
ಚಿಂತನೆ (ಸುವಾಾರು ಕ್ರಿ.ಶ, ೩೦೦-ಕ್ರಿ.ಶ. ೭೫೦) ೫. ಅನಂತರದ ದರ್ಶನ ಕಾಲ (ಸುಮಾರು 
ಕ್ರಿಶ, ೭೫೦--ಕ್ರಿ.ಶ. ೧೦೦೦) ೬, ಮಧ್ಯೆ ಕಾಲದೆ ಹಿಂದೊ ತಾತ್ತ್ವಿಕ ಚಿಂತನೆ (ಸುಮಾರು 
ಕ್ರಿಶ್‌ ೧೦೦೦-ಕ್ರಿ.ಶ. ೧೪೦೦) (ಅ) (ದಕ್ಷಿಣ ಭಾರತದ ಭಕ್ತಿ ಸಂಥಗಳು) (ಆ) (ಉತ್ತರೆ 
ಭಾರತದ ಭಕ್ತಿ ಪಂಥಗಳು) (ಸುಮಾರು ಕ್ರಿ.ಶ. ೧೪೦೦-ಕ್ರಿಶ. ೧೮೦೦) ೭.ಆಧುನಿಕ ಕಾಲದ 
ತಾತ್ತಿ ಒಕ ಚಿಂತನೆ (ಸುಮಾರು ಕ್ರಿ.ಶ. ೧೮೦೦-ಕ್ರಿ.ಶೆ. ೧೯೫೦) 

ಸ ಕ 8 ಪೂಜೆಯಿಂದ ಆರಂಭವಾದ ನೇದಗಳ ಕಾಲದ ತಾತ್ತ್ರಿಕ ಚಿಂತನೆ, "ಅನೇಕ 

ಸ 


ಗಿ ಮಾನವಿಕ ಕರ್ಣಾಟಕ 


ದೇನತಾವಾದ', “ದೇವಾಧಿದೇನವಾದ' "ಏಕದೇನವಾದ' ಮುಂತಾದ ಹಂತಗಳನ್ನು ಹಾಯ್ದು 3 
ಕೊನೆಗೆ "ಆ ಒಂದು' (ತೆದೇಕಂ) ತತ್ತ್ವದ. ಅನೆ ಶೇ ಷಣೆಯುನ್ನು ಮಾಡಿ "ಏಕವಾದ' ದಲ್ಲಿ 


(Monism) ಸಾರ್ಥಕ್ಯವನ್ನು ಪಡೆಯಿತು. 


ಅನಂತರ ಸೂತ್ರಗಳ ಕಾಲ ಪಾರಂಭನಾಗುತ್ತದೆ. ಅಗಾಧ ತಾತ್ತ್ವಿಕ ಚಿಂತನೆಯನ್ನು ' 
ಸೂಕ್ಷ್ಮವೂ ಅಸಂದಿಗ್ಗ ವೂ ಆದ ಸೂತ್ರಗಳಲ್ಲಿ ಸೆರೆಹಿಡಿಯುವ ಪ್ರಯತ್ನ ನನ್ನು ಈ ಕಾಲದಲ್ಲ 
ಮಾಡಲಾಯಿತು. ಕಲ್ಪ ಸೂತ್ರಗಳು ಈ ಕಾಲದ ಬಹು ಮುಖ್ಯ ತಾತ್ತ್ವಿಕ ಬರಹಗಳು, ' 
ಕಲ್ಪ ಸೂತ್ರಗಳಲ್ಲಿ ಮೂರು ಭಾಗಗಳುಂಟು : (೧) ಶ್ರಾತ ಸೂತ್ರಗಳು (೨) ಗೃಹ್ಯಸೂತ್ರಗಳು ' 


ಮತ್ತು (4) ಧರ್ಮಸೂತ್ರ ಗಳು. ಶ್ರು ತಿಗಳ ಕ್ರೈ ಸಿಡಿಯೇ ಶಾ 3 ಸೂತ ತ್ರಗಳು.. ಗ ಹೈ ಸೂತ್ರ 


ಗಳು, ಗಾರ್ಹಸ್ಮ ಮತ್ತು ಧಾರ್ಮಿಕ” ಸಂಸ್ಕಾರ. ಆಚರಣೆಗಳ ಬಗ್ಗೆ ದರ್ಚಸುತ್ತೆನೆ; ತು 4 
ಸೂತ್ರ ಗಳು ನೈ ಶಿಕ ಆಚರಣೆಗಳು, ಅವುಗಳ ಸಮಸ್ಯೆ ಪರಿಹಾರಗಳ ಬಗ್ಗೆ ಆಳವಾಗಿ ಅಧ್ಯಯನ 4 
ಮಾಡುತ್ತ ವೆ. ಒಟ್ಟಿನಲ್ಲಿ ಇವು ನೇದಗಳ ಕಾಲದ ಬ್ರಾಹ್ಮಣ ಭಾಗಗಳ "ಕರ್ಮ ಪದ್ಧ ತಿ' ಯನ್ನೇ ' 
(10811517) ಪ್ರನರುಚ್ಚ ರಿಸುತ್ತವೆ. ಇದೇ ಹ; ಇನ್ನೊ ೦ದು ಬಹುಮುಖ್ಯ ತಾ 3 


ಸಾಹಿತ್ಯ ವೆಂದರೆ ಪುರಾತನ “ಬೌದ್ದ. ನುತ್ತು ಜೈನ ದರ್ಶನಗಳಿಗೆ ಸಂಬಂಧಿಸಿದ್ದು. 


ಅನಂತರ ಬಂದ ಮಹಾಕಾನ್ಯ ಗಳಾದ ರಾಮಾಯಣ, ಮಹಾಭಾರತಗಳು ಕ್ಲಿಷ್ಟ ತೆ 


ತಾತ್ತ್ವಿಕ ಸತ್ಯಗಳನ್ನು ಸಾಹಿತ್ಯ ಮಾಧ್ಯ ದ ಮೂಲಕ ಜನಪ್ರಿಯಗೊಳಿಸಲು ನುಗ್ಗೆ ವಾದವು. 
ಇಲ್ಲಿ ಬಹುಮುಖ್ಯ ಸ್ಕಾ ನವನ್ನು ಅಕ ಮಿಸಿರುವ ಭಗವದಿ ತೆಯನ್ನು ತಪ್ಪದೇ ಹಳದ. 


ವೇ ೇದೋಪನಿಷತ್ತು [ ಸಾರಸರ್ವಸ್ಥ ವಸ್ಸು ತನ್ನಲ್ಲೆ ಹಿಂಡಿ ಹಿಡಿದಿರುವ ಭಗನೆದಿ ಆತೆ ಈ ಕಾಲದ ' 


ಅತ್ಯಂತ ಪ್ರಭಾನಯುತವಾದ ಮೆಹದೆ. ಎರಿಥೆ. ಮನುಸ್ಮ ಎಕೆ ಯಾಜ್ಞ ನಲ ಸ್ಮ ಎ 


ಭೇ ಧರ್ಮಶಾಸ್ತ್ರ: ಗಳೂ ಮಹಾಯಾನ ಬೌದ್ಧ ಶಾಸ್ತ ಅವಾ ಈ ಕಾಲದಲ್ಲಿ ಗತೆ 
ತ್ತವೆ, 


~ 


ಅನಂತೆರ (ಸುಮಾರು + ಕ್ರಿ.ಶ. 4೦೦ ರಿಂದ ಕ್ರಿ.ಶ. ೭೫೦ರವರೆಗೆ) ಪುರಾಣಗಳು ಮತ್ತು 
ಹಿಂದೂ ಷಡ್ಡ ರ್ಶನಗಳು ತತೆಯೆತ್ತುತ್ತ ವೆ. ಅತಿ ಗಹನವಾ!ಿ ತಾತ್ತಿ ಟ್‌ ತತ್ತ ಗಳನ್ನು ಕಥೆ 
ಉಪಕಥೆ, ದಂತಕಥೆ ಮುಂತಾದವುಗಳ ಮನಮೋಹಕ ಶೈಲಿಯಲ್ಲಿ” ಅತಿ ಸರಳ ರೀತಿಯಲ್ಲಿ 
ಜನಮನದಲ್ಲಿ ನಾಟುವಂತೆ ಮಾಡ ಡುವಲ್ಲಿ ಪುರಾಣಗಳು ಯಶಸ್ವಿ ಯಾಗಿವೆ. ಈ ಕಾಲದಲ್ಲಿಯೇ 
ಹಿಂದೂ ಸಡ್ಜರ್ಶನಗಳೆಂದು ಕರೆಯಿಸಿಕೊಳ್ಳು ವ್ಶ ನ್ಯಾಯ- ವೈ ಶೇಷಿಕ, ಸಾಂಖ್ಯ ಯೋಗ, 
ಪೊರ್ವಖಮಾಮಾಂಸ ಮತ ತ್ತು ಉತ್ತರ ಚಾಮ. (ವೇದಾಂತ್ರಗಳು ಪಾ ೨ ರೆಂಭವಾದವು. ಗೌತ 
ಮರ " ನ್ಯಾಯ ಸೂತ್ರಗಳು, 'ಕಣಾದರ "ವೈ ಶೇಷಿಕ ಸೂತ್ರ ಗಳು', ಚ್‌ ಯಷಿಗಳ 
"ಯೋಗ ಸೂತ್ರ ಗಳು' ಜಿ ಮಿನಿ ಖುಷಿಗಳ ಪೊರ್ನ ಮಿಸಾಮಾಂಸ ಸೂತ್ರ ಗಳು' ಕಡೆಯವಾಗಿ 
ಬಾಡರಾಯಣತ " ಬ್ರಹ್ಮ ಸೂತ್ರ ಗಳು' (ವೇದಾಂತ ಸೂತ ತ್ರೆಗಳು) ಈ ಕಾಲನಲ್ಲ ಬರೆಯಲ್ಪ ಟ್ರವು- 


ಅನಂತರ (ಸುಮಾರು ಕ್ರಿ.ಶ. ೭೫೦ ರಿಂದ ಕ್ರಿ.ಶ, ೧೦೦೦ ರವರಿಗೆ) ವೇದಾಂತ 
ದರ್ಶನದ ವಿವಿಧ ಶಾಖೆಗಳ ವ್ಯವಸ್ಥಾ ಬದ್ಧ ವಿವರಣೆ” ಮೊದಲುಗೊಂಡಿತು. ವೃವಸಾ 
ಬದ್ಧ ವಾಗಿ ಅದ್ವೈತ ದರ್ಶನ ಬೆಳೆದು ಪ್ರಬುದ್ಧ ಮಾನಕ್ಕೆ ಬಂದಿತು, ie 

ಅನಂತರ ವಿಶಿಷ್ಟಾದ್ವೈತ, ಜ್ಜ ದ್ದೆ ತ ದೆ 
ಕ್ರ ಮನವಾಗಿ ರಾಮಾನುಜಾಚಾರ್ಯ, ನಿಂಬಾರ್ಕ, ಮಧ್ವಾ ಚಾರ್ಯ ಮತ್ತು “weak 
ಕ್‌ ಕ್ರಮಬದ್ದವಾಗಿ ನಿರೂಪಿಸಲ್ಪಟ್ಟ ವ್ರ. ಹದಿನಾಲ್ಚ ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಭಕ್ತಿ 
| ಸಂಥಗಳು ಜನ್ಮತಾಳಿ ಭಕ್ತಿ ರೆಸನನ್ನು ಎಲ್ಲೆಡೆ ಹರಡಿದವು. ಇವುಗಳಲ್ಲಿ ಮುಖ ವಾದತ್ರೆ 


ತ, ಶುದ್ಧ ಅದ್ವೈತ ದರ್ಶನಗಳು ಅನು 


ಕ್‌ ಬ್‌ aN 


ಪ ೇರ್ಸರ್ಸಾ್ಕತ್‌ ಕು 


ಆಧುನಿಕ ಭಾರತೀಯ ತಾತ್ತಿ ಕ ಚಿಂತನೆ ತ 


ಕರ್ನಾಟಕದ "ಹರಿದಾಸ ಭಕ್ತಿ ಪಂಥ', "ಶಿವಶರಣ ಭಕ್ತಿ ಪಂಥ' ಇತ್ಯಾದಿ. ಇದೇ ಕಾಲದಲ್ಲಿ 
ಉತ್ತರಭಾರತದಲ್ಲಿ 'ರವರಾನ೦ದ ಭಕ್ತಿ ಪಂಥ'ವೂ ಅಸ್ತಿತ್ವವನ್ನು ಪಡೆದಿತ್ತು. ಹದಿನೈದು ಮತ್ತು 
ಹದಿನಾರನೆಯ ಶತಮಾನಗಳಲ್ಲಿ ಉತ್ತರ ಭಾರತದಲ್ಲಿ ಚೈತನ್ಯ ಭಕ್ತಿ ಸಂಥ (ಬಂಗಾಳ), ಮಾರಾ 
ಡೇವಿ, ಚಂಡಿದಾಸ, ನರಸಿಂಗ್‌ ಮೆಹತ್ಯ ವಿದ್ಯಾಪತಿ, ಮುಂತಾಡನರುಗಳ ಕಬೀರ್‌, ನಾನಕ್‌. 
ಭಕ್ತಿ ಪಂಥಗಳು ತಲೆಎತ್ತಿ ಹದಿನೆಂಟಿನೆಯ ಶತನರಾನದವರೆಗೂ ಮುಂದುವರಿದವು. ದೈವಭಕ್ತಿ 
ಮಾನವ ಪ್ರೇಮವಾಗಿ ರೊಪುಗೊಳ್ಳಬೇಕೆಂದೂ, ತನ್ಮೂಲಕ ಮಾನವೋದ್ಧಾರವಾಗಬೇಕೆಂದೂ 
ಈ ಭಕ್ತಿ ಪಂಥಗಳು ಬೋಧಿಸಿದವು. : ಇದು. ಆಧುನಿಕ ಭಾರತೀಯ ಚಿಂತನೆಯ ಹಿನ್ನಲೆ. 


ಸ 

ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆಯ ಬೆಳವಣಿಗೆಯನ್ನು ವಿಶ್ಲೇಷಿಸುವುದಕ್ಕೆ 
ಮುನ್ನ ಅದರ ಬಗ್ಗೆ ಕೆಲವು ಪಾಶ್ಚಾತ್ಮರ ನಿಲುವು ಏನೆಂಬುದನ್ನು ಸ್ಪಷ್ಟ ಪಡಿಸಬೇಕು. ಆಧುನಿಕ 
ಭಾರತೀಯ ಚಿಂತನೆ ಎಂಬುದೊಂದು ಇದೆಯೇ ಎಂದು ಕೆಲವು ಪಾಶ್ಚಾತ್ಯ ನಿಮರ್ಶಕರು ಹುಬ್ಬು 
ಗಂಓಕ್ಕುತ್ತಾರೆ; ಅದರ ಬಗ್ಗೆ ಒಂದು ಬಗೆಯ ಉದಾಸೀನತೆಯನ್ನು, ಅಸಡ್ಡೆಯನ್ನು ತೋರಿಸು 
ತ್ತಾರೆ. ಅನರ ಅಭಿಪ್ರಾಯದಲ್ಲಿ, ಆಧುನಿಕ ಭಾರತೀಯ ಚಿಂತನೆ “ತಾತ್ತಿ ಎಕ ನಲ್ಲ, ಯಾವುದೇ 
ಚಿಂತನೆ 'ತಾತ್ತಿಕ ಚಿಂತನೆ' ಎಂದು ಕರೆಯಿಸಿಕೊಳ್ಳಬೇಕಾದರೆ ಅದು ವ್ಯವಸ್ಥಾ ಬದ್ಧ ವಾಗಿರ 
ಬೇಕು; ತಾರ್ಕಿಕವಾಗಿ ಸಂಗತವಾಗಿರಬೇಕು; ಪುರಾತೆನ ಭಾರತೀಯ ದರ್ಶನಗಳು, ಅದರಲ್ಲೂ 
ಸಡ್ದರ್ಶನಗಳು, ನಿಜವಾಗಿಯೂ “ತಾತ್ತ್ವ್ತ್ವಿಕ'ವಾದೆವು] ಈ ದರ್ಶನಗಳಲ್ಲಿ "ತಾತ್ತ್ಮಿಕೆ' ಎಂಬ 
ಪದವನ್ನು ಸರಿಯಾದ ಅರ್ಥದಲ್ಲಿ ಉಪಯೋಗಿಸಲಾಗಿದೆ; ಆದರೆ ಇಂತೆಹ ದರ್ಶನಗಳ ರಚನೆ 
ಹನ್ನೊಂದನೇ ಶತವರಾನಕ್ಕೆ ಕೊನೆಗೊಂಡಿತು; ಅಡು ಬೇರೆ ಮಾತು, ಆಧುನಿಕ ಭಾರತೀಯ 
ತಾತ್ತ್ವಿಕ ಚಿಂತಕರೆನಿಸಿಕೊಂಡಿರುವ ಗಾಂಧೀಜಿ, ಶ್ರೀರಾಮಕೃಷ್ಣ ಮುಂತಾದವರ ಚಿಂತನೆ 
ವ್ಯವಸ್ಥಾ ಬದ್ಧ ವಾಗಿಲ್ಲ; ಅವರು “ಬಿಡಿಯಾದ” (10050) ಮತ್ತು "ಅನಿರ್ದಿಷ್ಟ' (vague) 
ಭಾವನೆಗಳನ್ನು ಕೊಡುವಲ್ಲಿ ಮಾತ್ರ ಯಶಸ್ವಿಯಾ ಗಿದ್ದಾರೆ. ತಾರ್ಕಿಕ ವಿಶ್ಲೇಷಣೆ, ಈ ದರ್ಶನ 
ಗಳಲ್ಲಿ ತೀರ ವಿರಳವಾಗುತ್ತದೆ; ಪರೆಸ್ಪರ ಸಂಬಂಧ`ಉಳ್ಳೆ ತತ್ತ್ವಗಳ "ಕ್ರಮಬದ್ಧ ಶಿಲ್ಪಿ'ಗಳೆಂತೊ 
(system builders) ಅನರು ಅಲ್ಲವೇ ಅಲ್ಲ; ಆದುದರಿಂದ ಅವರು ತತ್ವಜ್ಞಾ ನಿಗಳೆನಿಸಿ 
ಕೊಳ್ಳಲು ಅರ್ಹರಲ್ಲ; ಇನ್ನೂ ಮುಂದುವರಿದು ಹೇಳುವುದಾದರೆ, ಗಾಂಧೀಜಿಯೆನರನ್ನು ಒಬ್ಬ 
ದೊಸ್ತೆ ಸಮಾಜ ಸುಧಾರಕರೆಂದೂ, ರಾಜಕೀಯ ಮುಂದಾಳೆಂದೂ ರಾಮಕೃಷ್ಣ ವಿವೇಕಾನಂದ 
ರನ್ನು ಧಾರ್ಮಿಕ ಮಹಾಪುರುಷರೆಂದೊ ರವೀಂದ್ರರನ್ನು ನುಹಾ ಕವಿಶ್ರೇಸ್ಮರೆಂದೂ ಕರೆಯ 
ಬಹುದು, ಅಸ್ಟೇ ; ಅನರೆಂದೊ ಪಾಶ್ಚಾತ್ಯ ಅರ್ಥದಲ್ಲಿ "ತಾತ್ತಿ ಒಕ'ರಲ್ಲ ಇದು ಕೆಲವು ಪಾಶ್ಚಾತ್ಯ 
ವಿಮರ್ಶಕರ ಸ್ಪಷ್ಟ ಅಭಿಪ್ರಾಯೆ.? 

ಆಧುನಿಕ ಭಾರತೀಯ ಚಿಂತಕರು ಪಾಶ್ಚಾತ್ಯರು "ತತ್ತ್ವಶಾಸ್ತ್ರ' ಎಂಬ ಪದವನ್ನು 


ಮೇಕೆ ಹೇಳಿದ ಅರ್ಥದಲ್ಲಿ, ಉಪಯೋಗಿಸುವುದೆನ್ನು ಆಶ್ಲೇಸಿಸುತ್ತಾರೆ. ಪಾಶ್ಚಾತ್ಯರು "ತತ್ತ 
ಶಾಸ ' ಪದಳೆ ಕೊಟ್ಟಿರುವ ಆರ್ಥ ಬಹಳ "ಏಗಿಯಾದುದು? (661101) ಮತ್ತು ಮಿತವಾದೆ ೦ದು 
ಇಚೆ ಇ ಚ E ತ ಥಾ 
(limited) ಭಾರತೀಯ ಚಿಂತಕರೆ ಅಭಿಪ್ರಾಂು ; ತತ್ತ ಶಾಸ್ತ್ರ Sod Bait 
ಸಣೆಯಸ್ಟೇ ಅಲ್ಲ ; ಅದು "ಪ್ರಕ್ರಮ ಪದ ಶಿ'ಯೂ (system building) ಅಥ 1 ಜೀನನ 
ಕ ಣಿ) J ಎ 
ತರ್ಕದ ನಿಗೆ ಸ ದಸು ನಿಗೂಢವೂ ವಿಶಾಲವೂ ಅಹುದು ; ಜೀನನಾನುಭವಗಳನ್ನು ತರ್ಕ 
ತ | ಪ ಗೆ ಸಿಗದೆ ಜೀನನದ ನಾನಾ 
ವಿಶೇಹಿಸಬೇಕೆಂಬುದು ಸರಿ ; ಅದರೆ ತರ್ಕದ ಹಿಡಿತಕ್ಕೆ, ಪರಿಮಿತಿಗೆ ಸಿಗದೆ ಜೀ ನ 
೪ 


ಲ ಮಾನವಿಕ ಕರ್ಣಾಟಕ 


ಅಂಗಗಳುಂಟು ; ಈ ಎಲ್ಲಾ ಅಂಗಗಳನ್ನು ತತ್ತ ಶಾಸ್ತ್ರ ಒಳಗೊಳ್ಳಬೇಕು. ಹೀಗೆ ಜೀವನದ 
ಎಲ್ಲಾ ಅಂಗಗಳಿಗೂ ಸ್ಟಾ ನ ಒದಗಿಸಬೇಕಾಗಿ ಬಂದಾಗ ಕೆಲವು ತಾರ್ಕಿಕ ನಿರೋಧಗಳುಂಟಾಗು 
ತ್ತವೆ ವ್ಯ ವಸಾ ಬದ ತೆಯೆಲ್ಲೂ ಲೋಪದೋಷಗಳುಂಟಾಗುತ್ತವೆ; ಆದರೂ ಅದನ್ನು ತತ್ರ 
ಫಸ ERE ಒಬ್ಬ ನ ತತ್ತ ಜ್ಞಾನ ಸರಿಯೋ ತಪ್ಪೊ € ಎಂದು ಕೇಳುವುದಕ್ಕೆ. ಬದಲು 
ಆತನು ನಮ್ಮುನ್ನು ಎಂತಹ ದಿನಾ ನಂದದಲ್ಲಿ ಮುಳುಗಿಸುತ್ತಾ ಹೆ ಎಂತೆಹ ಎತ್ತರಕ್ಕೆ ಕೊಂಡೊ 
ಯ್ಯುತ್ತಾನೆ, ಎಂತಹ ಹಸು ಸುಕ ತಿಳುವಳಿಕೆಯನ್ನು (joy of unde 
ನೀಡುತ್ತಾನೆ ಎಂದು ಕೇಳುವುದು ಸನುಂಜಸ. ಅತನು ಎಷ್ಟರ ಮುಟ್ಟ ಗೆ ಜ್ಞಾನವನ್ನು (wis 
6012) ಆರಾಧಿಸುತ್ತಾನೆ, ಎಷ್ಟರಮಟ್ಟಿಗೆ ಸರಳತೆ, ಸ್ವಾತಂತ್ರ್ಯ, ಉದಾರತೆ (mag 
ಮೆತ್ತು ನಂಬಿಕೆಯನ್ನು ತನ್ನ 'ಜೀನನಕ್ಕೆ ಅನ್ವ ಯಿಸಿತೊಳ್ಳು ತ್ತಾನೆ ಎಂಬುದು ಬಹು ಮುಖ್ಯ 
ಕೇಸಲ ವ್ಯ ವಸ್ಟ್ರಾ ಬದ್ರ ತೆ ೯ತಿತ್ತು ಆ ಸಾಂಗತ್ಯ ಗಳಷ್ಟೇ ಅಲ್ಲ, ಎಂದು ಆಧುನಿಕ ಸಾಜ 
ತೀಯ ಚೀತಕರೂ ಅ ಈಕೆಯಿಂದ ಪ ರ ಭಾವಿತೆಗೊಂಡ ಪ್ರ ಸಿದ್ದ ಪಾಶ್ಚಾತ್ಯ ವಿದಾ _೦ಸನಾದ 
ಥೋರಿಯೋ ಅಭಿಪ್ರಾ ಯ ಪಡುತ್ತಾರೆ, 


ಇದೇ ಅಭಿಪ್ರಾ ಯನನ್ನು ತಾತ್ತಿ ಕ ಬರೆ ರೆಹೆಗಾರನಾದ ವಿಲ್‌ಡುರೆಂಟ್‌ ಅತ್ಯಂತ ಪ್ರ ಬಲವಾಗಿ 
ತನ್ನ Story ೦೯ ೫1101) ಯಲ್ಲಿ ಪ್ರತಿಪಾದಿಸುತ್ತಾನೆ. PE ಅಧಿಪತಿ' 
ಎನಿಸಿದ ಪ್ಲೇಟೋ ತಾತ್ತಿ ಕ ಚಿಂತನೆಯನ್ನು ದಿವ್ಯ ಅನಾವ? (That dear delight) 
ಎಂದೂ, ಪೈಥಾಗೊರಸ್‌ "ಗಾನಾತ್ಮಕ' 110೬1 Music) ಎಂದೂ ಪರಿಗಣಿಸಿದ್ದ ರೆಂಬು 
ದನ್ನು ಇಲ್ಲಿ ನೆನೆದುಕೊಳ್ಳು ವುದು ಬಹಳ ಸಮಂಜಸವೆನಿಸುತ್ತದೆ. “ತತ್ತ ಶಾಸ್ತ್ರ ಎಂಬ ಪದ 
ವನು: ಆದರ ಕೇನಲ ಖ್ಯ ರ್ಥದಲ್ಲಿ (ಅಂದರೆ "ತಾರ್ಕಿಕ ವಿಶ್ಲೇಷಣೆ' ಮತ್ತು ಸ್ತು ವಿಷಯ 
ನಿಂಗಡನೆ') ತೆಗೆದುಕೊಳ್ಳೆ ಜಃ ಆದರ ವಿಶಾಲಾರ್ಥದಲ್ಲಿ. (ಅಂದರೆ ಕ್ರಿ 'ಯಾತ dyna 
mic —ಜೀನನದ ಆಂತರಾರ್ಥಗಳನ್ನೂ ಒಳಗೊಳು ನಂತೆ) ಉಪಯೋಗಿಸಬೇಕು ; ಆಗ ಆಧು 
ನಿಕ ಭಾರತೀಯ ಚಿಂತನೆ " ತಾತ್ತ್ವ್ವಿಕ'ವೆ€ ಉುದರಲ್ಲಿ ಎರಡು ಅಭಿಪ್ರಾ ಯಗಳಿಲ್ಲ ಎಂದು ಆಧುನಿಕ 
ಭಾರತೀಯ ಚಿಂತಕರು ಪಾಶ್ಚಾ ತ್ಯ "'ವಿಮರ್ಶಕರಿಗೆ"ಉತ್ತ ರಹೇ ಳುತ್ತಾ ರೆ, 


ಆಧುನಿಕ ಭಾರತೀಯ ತಾತ್ತಿ ಕ ಬಿಂತನೆಯ ಬಗ್ಗೆ ಪಾಶ್ಚಾತ್ಯ ರ ಇನ್ನೊ ೦ದು ತಪ್ಪು ಗ್ರ ಹಿಕೆ 
ಎಂದರೆ ಇದು. ಹನ್ನೊಂದನೇ ಶತಮಾನದಲ್ಲಿ ವಿಶಿಷ್ಟಾ ದೆ ತಗರ್ಶನ ರೂಪು ಸೇಲೆ 
ಭಾರತೀಯ ಚಿಂತನೆ ನಿಂತುಹೋಯಿತು ; ಅದು ಪುನಃ ಪಾ  ರಂಭನಾದುದು, ಪುನಶ್ಚೆ ತನಗೊಂ 
ಡುದು, ಹದಿನೆಂಟನೆಯ ಶತನಾನದ ಉತ ತ್ತರಾರ್ಥದಲ್ಲಿ ; "ಹನ್ನೊ ೦ದು ಮತ್ತು ಹೆತ್ತೊ ೦ಬತ್ತ 
ನೆಯ ಶತಮಾನಗಳ ನಡುವಿನ ಅಂತರದಲ್ಲಿ, ಅಂವರೆ ಸುವ ಚಿಕ. 80 ನರ್ಷಃ ಳತನಕ ಭಾರ 
ತೀಯ ಚಿಂತನೆ ಯಾನ ಬೆಳನಣಿಗೆಯನ್ನು 'ಹೊಂಡೆಜಿ ನಿಂತಲ್ಲಿಯೇ ನಿಂತಿತ್ತು. 


ಇದು ಸಾಧುವಾದ ಅಭಿಪ್ರಾಯನ ಮೇಲೆ ಹೇಳಿದ ಅನಧಿಯಲ್ಲಿ ದಕ್ಷಿಣ ಮತ್ತು 
ಉತ್ತರ ಭಾರತದಲ್ಲಿ ಭಕ್ತಿ ಪಂಥಗಳು a ಆಯಾಯಾ ಪ್ರಾಂತ್ಯಗಳ ಮಾತೃಭಾಷೆಗಳಲ್ಲಿ 
ಭಕ್ತಿ ಸಾಹಿತ್ಯವನ್ನು ರಚಿಸಿ ಶುಸ್ವ ತರ್ಕ ಪಾಂಡಿತ್ಯಕ್ಕೆ ಬೆನ್ನು ಸಿಗಿಸಿ ದೈನೀ ಭಕ್ತಿಯ 
ಮೇಲೆ ತನ್ಮು ಗಮನನನ್ನೆ ಲ್ಲಾ ಕೇಂದ್ರಿ (ಕರಿಸಿ ಜಾತಿ, ಸೆ ಮತಭೇದಗಳಿಲ್ಲದೆ ಭಕ್ತಿ ಸುಧಾರಸ 
ವನ್ನು ಜನಸಾಮಾನ್ಯ ಕೆಲ್ಲಂಿಗೂ' ಉಣಬಡಿಸಿ: ದವು. ಈ ಕಾಲದಲ್ಲಿ ಈ ಭಕ್ತಿ ಪಂಥಗಳು ವಹಿ 
ಸಿದ ಪಾತ್ರ ಹಾರಕ. ಇತಿಹಾಸದಲ್ಲಿ ಇಂದಿಗೂ ಚಿರಸ | ರಣೀಯ, ನಸುಸಿತಿ ಹೀಗಿರುವಾಗ 
11ನೇ ಮತ್ತು 19ನೇ ಶತಮಾನಗಳ | ನರುವಿನ ಕಾಲ್ಕ ಭಾರತೀಯ ಚಿಂತನೆಯ ಕರಾಳ ಕಾಲ' 


ಎಂಬ ಕೆಲವು ಪಾಶ್ಚಾತ್ಯರ ಅಭಿಪ್ರಾಯನನ್ನು « ತಪ್ಪು ಗ್ರ ಹಿಕೆ' ಎಂದು ಬೇಕೆ ಹೇಳಬೇಕಾಗಿಲ್ಲ. 


ಆಧುನಿಕ ಭಾರತೀಯ ತಾತ್ತಿ ಕ ಚಿಂತೆನೆ ೫ 


ಅಸ್ಟೇ ಅಲ್ಲ. ವಿಶಿಷ್ಟಾ ದ್ದೆ $ತೆದರ್ಶನ ರೂಪುಗೊಂಡಮೇಲೆ ಭಾರತಕ್ಕೆ 12ನೇ ಶತವಕಾನ 
ದಲ್ಲಿ ಕಾಲಿರಿಸಿದ ಇಸ್ಲಾ ಧರ್ಮಕ್ಕೂ ಹಿಂದೂಧರ್ಮಕ್ಕೂ ಒಂದು ಸಿ ತಿಕಾ ಟ ಮತ್ತು 
ಘರ್ಷಣೆಗಳು ಉಂಟಾಡುನೆಂದೂ (ಟರ್‌ ಭಾರತೀಯ ತಾತ್ತಿ ಕೆ ಚಿಂತನೆಗೆ ಇಸ್ಲಾ ಧರ್ಮದ 
ಕೊಡುಗೆ ಶೂನ್ಯ ವೆಂದೂ ಕೆಲವು ಪಾಶ್ಚಾತ್ಮ ವಿಮರ್ಶಕರು. "ಅಭಿಪ್ರಾಯ ಪಡುತ್ತಾರೆ. ಈ 
ಅಭಿಪ್ರಾ ಯವೂ ಕೋಟ ಪೂಂಸವಾುವ್ತು ಸ? ಭಾರತೀಯ `ಸತನೆಯನ್ನು ರೂಪಿಸು 
ವಲ್ಲಿ ಇಸ್ಲಾಂ ಧರ್ಮದ ಪಾಲು ಕಡಿಮೆಯೇನಲ್ಲ. ವಿಶ್ವಭ್ರಾತ ತೃತ್ನೆ, ಸವಕಾನತೆ, ಏಕತೆ, ದಯೆ 
ಮುಂತಾದ ಸದ್ಗುಣಗಳ ಬಗ್ಗೆ ಒತ್ತಿ ಹೇಳುವ ಇಸ್ತಾಂಧರ್ನುಡೆ' ಸ್ರ ನ ಭಾನಕಿಕ್ಕ ಯಿಂದ ಆಧುನಿಕ 
ಚಿಂತಕರಾದ ರಾಜಾರಾಮನೋ ಹನರಾಯೇ , ಕೇಶವಚಂದ್ರೆ ಸೇನ ಮ ಬಿಡಿಸಿಕೊ 
ಳ್ಳೆಲು ಅಸಮರ್ಥರಾಗಿದ್ದರು. 14ನೇ ಶತವಕಾನದ ಪ್ರಾರಂಭದಿಂದಲೇ ಧರ್ಮದಲ್ಲಿ ನವಜಾಗೃ 
ತಿಯನ್ನುಂಟುವರಾಡಿದ, ಹಿಂದೂಧರ್ಮದ ಭಕ್ತಿ ಪಂಥಗಳ ಜೊತೆಜೊತೆಯಲ್ಲಿಯೇ, ಇಸ್ಲಾಂ 
Fe "ಸೂಫಿ' ಭಕ್ತಿಪಂಥವೂ ಆಧುನಿಕ ಭಾರತೀಯೆ ಚಿಂತನೆಗೆ ಹೊಸ ತಿರುವನ್ನೆೇ ಕೊ 
ಟ್ರತು. ಹೀಗೆ ಹಿಂದೂ ಧರ್ಮವನ್ನು ಸಂಧಿಸಿದ ಇಸಾ _೦ಧರ್ಮ, ತನ್ನಲ್ಲಿ ಅಭಾವನಿದ್ದ ಒಳ್ಳೆ ಯೆ 
ಅಂಶಗಳನ್ನು PRR ee ಅದಕ್ಕೆ ಪ್ರತಿಯಾಗಿ Wee ೯ ತನ್ನಲ್ಲಿ ಜ್‌ 
ವಿದ್ದ ಒಳ್ಳೆಯ ಅಂಶಗಳನ್ನು ಇಸ್ಲಾ [ಜ| ಪಡೆದವು. ಹೀಗೆ ಈ ಕಡು ಧಮ 
ಗಳು ತೆಮ್ಮ ತಮ್ಮ ಲೋಪಡೋಷಗಳೆನ್ನು ನಿವಾರಿಸಿಕೊಳ್ಳೆ ಲಾರಂಭಿಸಿದವು. ಮೊಗಲ್‌ ತ 
ನಿಹಾರ ಅಕ್ಕ. ರನ ಕಾಲದಲ್ಲಿ ಪ ರ್ರತಿಷ್ಠಾ ಪನೆಗೊಂಡ " ಹ -ಇ-ಇಲಾಹಿ' ಬೇರೆ ಬೇರೆ ಜಮ್ಮ 
ಗಳನ್ನು ಸಮನ್ತ ಯ ದೃಸ್ಟಿ ಯಿಂದ (2101 0) ನೋಡಲುಪಕ್ರ ಮಿಸಿ "ವಿಶ ಧರ್ಮ" ವನ್ನು 
ಸ್ಥಾಪಿಸುವುದರ ಯಶಸ್ವಿ ಯಾಯಿತು. ಆಧುನಿಕ ಭಾರತೀಯ ಔಂತೆನೆಯನ್ನು ರೂಪಿಸುವಲ್ಲಿ 
ಇಸ್ಲಾಂಧರ್ಮದ ಪ ಪ್ರಭಾನ ಶೂನ್ಯವೆಂದಾಗಲಿ ಅವುಗಳ ನಡುವಿನ ಸಾಮರಸ್ಯ ಕಿಂತ ಘರ್ಷ 
ಣೆಯೇ ಹೆಚ್ಚಾಗತ್ತೆ ೦ದಾಗಲ ಅಭಿಪ್ರಾ ಯಪಡುವುದು ವಸ್ತುಸಂಗತಿಗೆ ವಕೋದವಾದುಡೆಂಡು 
ಇಲ್ಲಿ ಗೋಚರಿಸದೆ ಇರದು. 


೩ 


ಆಧುನಿಕ ಭಾರತೀಯ ಚಿಂತನೆಯ ಕಾಲ ಪುನರುಜ್ಜಿ (ವನದ ಕಾಲ. ಅದು ಪುರಾತನ 
ಪರಿಕಲ್ಪನೆಗಳು (concepts), ಮೌಲ್ಯ ಗಳು ಇವುಗಳ ವಿಕಾಸ ಮತ್ತು ಸಮನ್ಸ ಯವನ್ನು 
(synthesis) 5 ಪ ತಿನಿಧಿಸುತ್ತ ದೆ. ಜು ಪುರಾತನ ಹಿಂದೂ ಚಿಂತನೆಯ ಇ ವಲ ಪುನರುಜ್ಜಿ ೯ 
ವನವಸ್ಟ್ರೇ ಅಲ್ಲ; “ಅದು ನೂರಾರು ಚಿಂತನೆಗಳ ಸ ಮ್ಮಿ ಲನದ ಸಂಕೀರ್ಣ ಕಾಲ; ಆಧುನಕ 
ಭಾರತೀಯ ಚಿಂತಕರು ಆಧುನಿಕ ಪಾಶ್ಚಾತ್ಯ ತೆತ್ತ ಶಾಸ್ತ್ರ ದೆಲ್ಲಿ ಪ ಥ್ರ ವೀಣರನಸ್ಟೇ ಅಲ್ಲ; ಅದರೆ 
ಮೂಲಕ ಪುರಾತನ ಭಾರತೀಯ ಎಂತರೆಯನ್ನು ಹಂದಿಸಲ: ಶ್ರ "ಸಿದ್ದಾ ರೆ. > ( ರಾಮಕ್ಕ ಸ್ಥ 
ರನ್ನುಳಿದು ಉಳಿದೆಲ್ಲ ಭಾರತೀಯ ಆಧುನಿಕ ಚಿಂತಕರು ಶಿರಸಿ ಪಾಶ್ಚ್‌ ತ್ಕ 33 ಶಾಸ್ತ ವೆನ್ನು 
ಕೆರತಲಾನಮುಲಕ ಮಾಡಿಕೊಂಡಿದ್ದ ರು. ಉದಾಹರಣೆಗೆ, ಸ್ವಾಮಿ ಖಿನೇಕಾನಂತರು 2 ನ ನರ್‌, 
ಕಾಂಟ್‌, ಹೆಗಲ್‌, ಫ್ರಾ ನಿ ವ ಮಹಾಕಾ ೦ತಿಯ dda ಬಗ್ಗೆ ಅಧಿಕಾರಯುತವಾಗಿ 
ಮಾತನಾಡಬಲ್ಲನರಾಗಿದೆ. ರು. ತಮ್ಮ ವಿಶೇಷ ಶ್ಲೇತ್ರ ಭಾರತೀಯ ತತ್ತ್ವಶಾಸ್ತ್ರ ವಾದರೂ, 
ಪಾಶ್ಚಾ ತ್ಯ ತೆತ್ತ ಶಾಸ್ತ್ರ 5 ಹೀಕೊಅರು ಇತ್ತಿ ಚಿನ ದಿನಗಳಲ್ಲಿ ತೆಗೆದುಕೊಂಡ "`ನಿಲುನನ್ನು ಒಳ 
ಕೊಂಡ. ಡಾ| ರಾಧಾಕೈ ಸ್ಟನ್‌ ಅನರಿಗಿದ್ದೆ ಪ್ರ ಭುತ್ವೆ ವರ್ಣಿಸಲಸದಳ, 

ಆಧುನಿಕ ಭಾರತೀಯ ಚಿಂತನೆ ಸುತ್ತು ಪುರಾತನ ಭಾರತೀಯ ಚಿಂತನೆಗಳ ನಡುವೆ 
ಅನೇಕ ನೃತ್ಯಾಸಗಳಿವೆ. ಆತ್ಯಂತಿಕ ತತ್ತ ಗಳೆ ಆಗತೇ ನೇಡೋಪನಿಸತ್ತು ಗಳಲ್ಲಿ ಅಡಗಿವೆ 


೬ ಮಾನವಿಕ ಕರ್ಣಾಟಕ 


ಯಾದುದರಿಂದ "ಹೊಸ ತತ್ತ ಸ ಅಲ್ಲಿ ಸ್ಥಳವೇ ಇಲ್ಲ ; ಅಸ್ಟೇಕೆ ತತ್ತ ದಲ್ಲಿ “ಹೊಸದು” 


ಎಂಬುದಿಲ್ಲ; ಈ ತತ್ತ ಗಳನ್ನು ಜಾಗರೂಕತೆಯಿಂದ ಕಾಪಾಡುವುದು ತಮ್ಮ ಕರ್ತವ್ಯವೆಂದು 4 


ಪುರಾತನರು ನಂಬಿದ್ದ ರು. ಪುರಾತನ ಭಾರತೀಯ ಚಿಂತನೆ ಹೊರಗಿನ ಯಾವುದೇ ಪ್ರಭಾವ 
ವನ್ನೂ ನಿರೋಧಿಸಿತು. ಸಾಹಸಪೂರ್ಣ ಯೋಚನಾತರೆಂಗಗಳನ್ನು ಅದು ಪ್ರೋತ್ಸಾಹಿಸಲಿಲ್ಲ; 
ಅದು ಒಂದು ರೀತಿಯ 'ಜಡತೆ? (61888871) ಯನ್ನು ಹೊಂದಿತ್ತು. ಪುರಾತನ ಹಿಂದೂ 
ಗಳೂ, ಸಂಸ್ಕಾ ರಗಳು, ಜಾತಿ ಕುಲಗಳೆಂಬ ನಾಲ್ಕು ಗೋಡೆಗಳ ನಡುವೆ ವಾಸಮಾಡುತ್ತಿ ದ್ದೆ ರು. 
ಒಟ್ಟಿನಲ್ಲಿ ಪುರಾತನ ಭಾರತೀಯ ಚಿಂತನೆ ಮುಕ್ತ ವಾಗಿರಲಿಲ್ಲ (10 openminded). 


ಪುರಾತನ ಭಾರತೀಯ ಚಿಂತನೆಗೆ ಮೂಲವಾಗಿ ಆಯಾಯಾ ಚಿಂತನೆಯ ಸ್ಲಾ ಪಕರು 
ಬರೆದೆ ಗ ಗ್ರಂಥಗಳು ಇದ್ದೆ ರೈ ಆಧುನಿಕ ಭಾರತೀಯ ಚಿಂತನೆಯನ್ನು ಪರಿಗಣಿಸುವಾಗ ಆಯಾಯಾ 
ಚಿಂತಕರ ಪ ಪತ್ರವ್ಯ ವಹಾರಗಳ್ಳು “ಜೀ ವನಸ್ಮ್ಮೃತಿಗಳು? (memoirs); ಭಾಷಣಗಳು, "ಸಂಭಾ 
ಷಣೆಗಳು' (conversations) "ದಂತಕತೆಗಳು" (Anecdಂtೀs) ಇತ್ಯಾದಿಗಳನ್ನು ಗಮ 
ನಕ್ಕೆ ತೆಗೆದುಕೊಳ್ಳೆ ಬೇಕು, 


೪ 


ಗ ಆಧುನಿಕ ಭಾರತೀಯ ಚಿಂತನೆಯ ಮೇಲೆ ಆದ ಮುಖ್ಯ ಪ್ರಭಾವಗಳನ್ನು ಚರ್ಚಿ 


ಷ್ಟ ಇಳಯ! Il. ಪಾಶ್ಚಾತ್ಯ ವಿಜ್ಞಾ ನದ ಪ ರಭಾವ ಕೆ ಧು ಪ್ರಭಾವ. 
ಆಧುನಿಕ ಭಾರತೀಯ ಚಿಂತನೆಯ ಮೇಶೆ' ಆದ ವಿಜ್ಞಾ ನದ ಪ್ರಭಾವ ಸಹೆಜವಾದುದೇ, 


ಗಾಂಧೀಜಿಯವರನ್ನುಳಿದು ಮಿಕ್ಕೆಲ್ಲ ಭಾರತೀಯ ಚಿಂತಕರು, ಒಂದಲ್ಲ ಒಂದು ವಿಧದಲ್ಲಿ 
ವಿಜ್ಞಾ ನದಿಂದ ಪ್ರ ಭಾವಿತಗೊಂಡವರೇ, ಸಟ ವಿಜ್ಞಾ ನದಿಂದ ಸ್ಫೂ ರ್ಶಿಗೊಂಡ ರಾಜಾರಾಮ 
ಮೋಹರ್ನರಾರ್ಯ, ಭಾರತೀಯ ಶಾಲಾಕಾಲೇಜುಗಳಲ್ಲಿ” ವಿಜ್ಞಾ ನನನ್ನೂ » ಪಾಶ್ಚಿಮಾತ್ಯ ಶಿಕ್ಷಣ 
ಸದ್ಧತಿಯನ್ನೂ ಎಡೆಬಿಡದೆ ಅಭ್ಯ ಸಿಸಬೇಕೆಂದೂ, ದೇಶಾದ್ಯ ೦ತ ವೈಜ್ಞಾನಿಕ ಪ ಯೋಗ ಶಾಲೆ 
ಸ್ದಾ 'ಿಸಬೇಕೆಂದೂ ಒತ್ತಾ ಯಿಸಿದರು. ಕೇಶನಚಂದ್ರ ಸೇನರು, ನಿಜ್ಞ ಕ "ನೇದ ಮತ್ತು ಬೈಬಲ್‌ 
ಗಳಿಗಿಂತ ಹೆಚ್ಚಿನ ಮತ್ತೆ ವನ್ನು ನೀಡಬೇಕೆಂದ್ಕೂ ವೈಜ್ಞಾನಿಕ ವಿಚಾರದ ಜ ಜಾಡನ್ನು ತುಳಿಯಬೇ 
ಕೆಂದೂ ಸಾರಿದ : ದಯಾನಂದ ಸರೆಸ್ತ ಹಯನು ವೇದಗಳಲ್ಲಿ ವೈಜ್ಞಾ ನಿಕ ಸತ್ಯಗಳು ಹೇಗೆ 
ಅಡಗಿನೆ ಎಂದು ತೋರಿಸಲು ಸ್ರ ಯತ್ನ ಪಟ್ಟ ರು; ರವೀಂದ್ರ ರು ತಮ್ಮ ವಿದ್ಕಾ ರ್ಥಿಗಳಿಗೆ ವಿಜ್ಞಾ 
ನದ ಮಹ ತವನ್ನು ಮನದಟ್ಟು” Sete ರಾಸಾಯನಸಾಸ್ತ, ಭಾತಶಾಸ್ರ ಮುಂತಾದು 
ವುಗಳ ಬಗ್ಗೆ ಪುಸ ಕಗೆಳನ್ನು ಬಕೆದರು - ವಿವೇಕಾನಂದರು ತಾತ್ರಿ ಕ ಸಂಗತಿಗಳನ್ನು ವೈಜ್ಞಾನಿಕ 
“"ರೂಪಕ' Geiachod) ಗಳ ಮೂಲಕ ಹೇಳಲುಪಕ್ರ ನಿಸಿದು ; ಗಣಿತ ಮತ್ತು ಖಗೋಳ 
ಶಾಸ್ತ್ರ (Astronor my) ಗಳ ಆಳವನ್ನು ಕಂಡೇ ತೀರಬೇಕೆಂದು RR ಕಾರ್ಯಮಗ್ನ ರಾಗಿ 
ದ್ದೆ "ನ ವಿಸ ತ್ರಾ ನದ ಕೇಂದ್ರ ನಾದೆ ಪಾಶಾ ತೆ ನಾಗರಿಕತೆಯನ್ನು ಎಡೆಬಿಸದೆ ಖಂಡಿಸಿದ ಅಳ 
ಕುಮಾರಸ್ತಾ ಖಿಯನರ ರು ಆಧುನಿಕ ಭಾರತೀಯ ಚಿಂತನೆಯಲ್ಲಿ ಪಾದಾರ್ಪಣೆ ಮಾಡಿದ್ದು ಪ್ರಸಿದ್ದ 
ಭೊನಿದ್ಞಾನಗನಾಗಿ: ಜೀವ ವಿಕಾಸವಾದಕ್ಕೆ ವೇದಗಳಲ್ಲಿ ಪ್ರಾ ನಾಣ್ಯ ವಿದೆ ಎಂದು ತೋರಿಸಲು 
ಅರನಿಂದರು ನಿರತರಾದರು, ಹೀಗೆ ಆಧುನಿಕ ಚಿಂತಕರು ವಿಜ್ಞಾ ನದ ವೈಚಾರಿಕತೆಯ ಪ ಭಾ 
ವಕ್ಕೆ ಒಳಗಾಗಿ ಭಾರತೀಯ ಚಿಂತೆನೆಯನ್ನು ಮುಂದುವರಿಸಿದರು. ಸ 


ವರೆ ಇಲ್ಲಿ ಒಂದು ಅಂಶನನ್ನು ತಪ್ಪದೆ ಗಮನಿಸಬೇಕು. ಆಧುನಿಕ ಭಾರತೀಯ 
ಚಿಂತಕರು ತುಂಬು ಮನಸ್ಸಿನಿಂದ ವಿಜ್ಞಾನವನ್ನು ಸ್ಕಾಗತಿಸಿದೆರೊ ಅದರ ಸಂಗಾತಿಯಾದ ಭೌತೆ 


ಈ 


R dk 
RS ಹುತ್ತ 


ಕಛ ಟ್‌ edad aks 


ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆ ೭ 


ವಾದಕ್ಕೆ (materialism) ಎಳ್ಳ ಸೂ ಎಡೆಕೊಡಲಿಲ್ಲ ; ಭಾತವಾದವನ್ನು ಧಿಕ್ಕ ರಿಸುವಲ್ಲಿ 
ಎಲ್ಲಾ ಆಧುನಿಕ ಭಾರತೀಯ ಚಿಂತಕರೂ ಕೈಕುಲುಕುತ್ತಾರೆ. ಈ ಅರ್ಥದಲ್ಲಿಯೇ ಆಧುನಿಕ 
ಭಾರತೀಯ ತಾತ್ತಿ ಕ ಚಿಂತನೆ ಥ್ರೇಯಾತ್ಮಕವಾದುದು (160೩115110) ಎಂದು ಹೇಳುವುದು. 


ಆಧುನಿಕ ಭಾರತೀಯ ತಾತ್ತಿ ವಸ ಚಿಂತನೆಯ ಮೇಲೆ ಆದ ಮತ್ತೊಂದು ಪ ರ್ರಮುಖ 
ಪ್ರಭಾವನೆಂದರೆ, 'ಧರ್ಮು' (Religie hk ಭಾರತೀಯ ತಾತ್ತಿ ಕ ಚಿಂತೆ ತನ್ನ ಧರ್ಮ 
ನನ್ನು, ಅದರ ಮಹತ್ತ ನನ್ನು ಎಂದೂ ಕಡೆಗಣಿಸಿರಲಿಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ಆಧುನಿಕ 
ವೈಚಾರಿಕ ಕ್ರಾಂತಿ ಮುಳಿ ವಿರುದ್ಧ ವಾಗಿ ನಡೆದಿದ್ದರೆ ಭಾರತದಲ್ಲಿ ಅದು. ಎಂದಿಗೂ 
ಧರ್ಮಕ್ಕೆ ವಿರುದ್ಧವಾಗಿ ನಡೆದಿರಲಿಲ್ಲ. ಆಧುನಿಕ ಭಾರತೀಯ ಚಿಂತನೆಯ ಅದ್ಯಪ ಪ್ರ ವರ್ತಕ 
ರಾದ ಕಾಕನು ನೋಹನ್‌ ರಾಯ್‌ ಅವರಿಂದ ಹಿಡಿದು ದೇವೇಂದ್ರ ನಾಥೆ ಬೋಲ್‌ 
ಕೇಶವ ಚಂದ್ರೆ ಸೇನ, ದಯಾನಂದ ಸರಸ್ವತಿ, ಶೀರ ಮುಕ ಸ್ಹ ವಿವೇಕಾನಂದ, ಈಶ್ವ ರಚಂದ್ರೆ 
ವಿದ್ಯಾ ಸಾಗರ, ರಾನಡೆ, ತಿಲಕ್‌, ರವೀಂದ್ರ ನಾಥ ಟಾಗೋರ್‌, ಗಾಂಧೀಜಿ, ಅರಬಿಂದೋ, 
ರಾಧಾಕೃಷ್ಣ ನ್‌ ಇವರೆಲ್ಲರು ಧರ್ಮದ ಅನಶ್ಶ ಕತೆಯನ್ನು ಅನಿವಾರ್ಯತೆಯನ್ನು ಎಲ್ಲಿಲ್ಲದ 
Ka ಮತ್ತು ಶ ಶ್ರದ್ಧೆಯಿಂದ ಬೋಧಿಸಿ, ಅದನ್ನು ತಮ್ಮೆ ಜೀವನದಲ್ಲಿಯೇ ಅನುಷ್ಠಾನ ಮಾಡಿ 
ಶಿಖರ ಪ್ರಾ ನರಾಗಿ ಈವೆರೆಗೂ ಇನ್ನೂ ಜನಮನವನ್ನು “ ಆಕರ್ಷಿಸುತ್ತಿ ದ್ದಾ ರೆ. 


ಆದರೆ ಇಲ್ಲಿ ಧರ್ಮ ಎಂದರೆ ಏನು ಎಂಬುದನ್ನು ಖಚಿತವಾಗಿ ee ಆಧು 

ನಿಕ ಭಾರತೀಯ "ಚಿಂತನೆಯಲ್ಲಿ «ಧರ್ಮ? ಎಂಬ ಪದವನ್ನು ವಿಶಾಲಾರ್ಥದಲ್ಲಿ ಉಪಯೋಗಿಸಲಾ 
ಗಿದೆ. ಇಲ್ಲಿ ಧರ್ಮ ಎಂದರೆ ಯಾವುದೋ ಒಂದು ನಿರ್ದಿಷ್ಟ ಪ್ರತ್ಯೆ (ಕ ಧರ್ಮ (ಉದಾ : 
ಹಿಂದೂಧರ್ಮ, ಇಸ್ಲಾ ೦ಧರ್ಮ, ಕ್ರೈ ಎಸ್ತಧರ್ಮ, ಬೌದ (ಧರ್ಮ ತ ದಿ) ಎಂದು ಊಹಿಸ 
ಬಾರೆದು. ಕೆಲವು ಬಾಹ್ಯ ಕಟ್ಟು ಗಳು, ಸಂಸ್ಥಾ ರಗಳು, ಪೂಜಾಸದ್ದ ಿಗಳು- ಇವುಗಳಿಗೆ 
ಅನುಗುಣವಾಗಿ ತುತು “ಧರ್ಮವಲ್ಲ. ಇಲ್ಲಿ ಧರ್ಮ ಎಂದರೆ ನಿಷ್ಕಲ್ಮಷ ರಿಕ ಶುದ್ಧ 
ಹೃ ದೆಯವನ್ನು ಹೊಂದಿರುಪಿಕೆ ಎಂದು ಅರ್ಥ. ಧರ್ಮದ ಬಾಹ್ಯಾಚ ಚರಣೆಗಳು ಕ ತ್ತ 
ಇವು ಇಷ್ಟೇ ಧರ್ಮವಲ್ಲ; ; ಇವೆಲ್ಲವನ್ನು ವಿಖಾರಿ ನಿಂತಿರುವ ಮಾನವತೆ (humanity), ನ 
ವೀಯೆ ಅನುಕಂಪ, ಶುದ್ಧನೆ ನೈತಿಕ ಜೀವನ, ವಿಶಾಲ ಮನೋಭಾವ... ಈ ಕಲ್ಯಾಣ ಗುಣಗಳು. 
ಗುಣಗಳನ್ನು ಯಾರು ಹೊಂದಿರುತ್ತಾ ರಿಯೋ ಅಥವಾ ಹೆಕಾಂದಲು ಸತತ ಸ್ನ ಪಡುತ್ತಿರು 
"ತ್ತಾ ರೋ ಅವರೇ ಪ್ರಾ ಮಾಣಿಕರಾದ ಧರ್ಮನಿಷ್ಠರ ರು_ ಅವರು ಯಾವುದೇ ಪ್ರತ್ಯೇಕ ಧರ್ಮದ 
ಬಾಹ್ಕಾ ಚೆರೆಣೆಗಳನ್ನು ಅನುಸರಿಸದಿದ್ದ ರ್ಯೊ ಅಸ್ಟೆ "ಕೆ ದೇವರಲ್ಲಿ ನಂಬಿಕೆ ಇಡದಿದ್ದ ಸ್ಟ ಸಹ. ಧರ್ಮ 

ಆತೀ ಮತ್ತು ನಯುಗಳಿದ್ದೆ ತೆ; ಕೊ ಅವುಗಳಿಂದ ತನ್ಪಿ ಳ್ಳ ಉಾರರು ; ಶ್ರೇಯ, 
ಜ್ಞಾ ನ ಆಸಂದ್ಯ ಪೇಮ ಇವುಗಳಿಗೆ ಇನ್ನೊಂದು ಹೆಸರೇ ಜೀವರು, ಯ್ಯ ಜ್ಞಾ ನ್ಯ ಅನಂದ 

ಫೆ ಮ ಇವುಗಳಲ್ಲಿ ನಂಬಿಕೆ ಇಡದವರಾರು ¥ ಎಂದು ಧರ್ಮದ ET ಅದರ ಅವ 

ಶ್ಯಕತೆಯೆನ್ನು ಆಧುನಿಕ ಭಾರತೀಯ ಚಿಂತಕರು ಸ್ಪಷ್ಟ ಪಡಿಸಿದ್ದಾ ಕಿ ಹೀಗೆ ಆಧುನಿಕ ಭಾರ 
ತೀಯ ಚಿಂತನೆಯನ್ನು ರೂಸಿಸುವಲ್ಲಿ ಧರ್ಮ RE ನಿಜ್ಞಾ ನಗಳೆರಡರ ವ್ಯಾಪಕ ಪ ಪ್ರಭಾವವನ್ನು 
ಕಾಣಬಹುದು. 


ಈ 


ದಾಯೆವಾದಿಯೋ ಆಥವಾ ಸಂಪ್ರ ದಾಯ 
ದಾಯ (Tradition) ಅಂದರೆ ಏನು? 


ಈಗ ಆಧುನಿಕ ಕಂ ಯ ಚಿಂತನೆ, ಸ 


೦೫ 
J 
ವಿರೋಧಿಯೋ ಎಂಬುದನ್ನು ಚ ರ್ಚಿಸೋಣ. ಸಂಪ್ರದ 


ಅ ಮಾನವಿಕ ಕರ್ಣಾಟಕ 


ಅದೊಂದು ಮಹೋನ್ನತ ವಿಶ್ವಶಕ್ತಿ ; ವ್ಯಕ್ತಿ ಗತಪ ರ್ರ ತಿಭೆಯೆನ್ನು ಆದು ಆಷ್ಟ್ರಾ ಗಿ ಲೆಕ ಶಿ ಸುವುದಿಲ್ಲ. 
ಇದನ್ನು ನಾವು ಸಂಪ್ರ ಬೀಯ. ಕರೆದೆ, ಅಧುನಿಕ ಭಾರತೀಯ ಚಿಂತನೆ ಸೆಂಸ್ರ ದಾಯ 


ಜಯ ಹೇಳನೇ ಕು; ಈ ಅರ್ಥದಲ್ಲಿ ಅದು ಎಂದೂ ಸಂಪ ರೃದಾಯವನ್ನು ಧತೃ ರಿಸಿಲ್ಲ, : 


ಅದಕ್ಕೆ ಬದಲಾಗಿ ಸಂಪ್ರ ದಾಯವನ್ನು ಶಿಷ್ಟ ಸಂಪ್ರ ದಾಯ ದುಷ್ಟ ಸಂಪ್ರ ದಾಯ ಕ 


ಷೆ ದುಷ್ಟ ಸಂಪ್ರ “ದಾಯನನ್ನು ನಿರ್ದಾಕ್ಷಿಣ್ಣ ಗಿ ಬೇರು “ಹಿತ ನತ್ತ ಗೆಯಬೇಕು ' 


ಎಂದು ಭಾರತಕ ಚಿಂತನೆ ಪ್ರತಿಪಾದಿಸುತ್ತದೆ ; ಅದು ಎಲ್ಲಾ ಸಂಪ್ರದಾಯವನ್ನು ಹಾಡಿ 
ಹೊಗಳುವುದಿಲ್ಲ ; ಸಕಾರಣವಿಲ್ಲದೆ ಸಂಪ್ರದಾಯವನ್ನು ಎಂದೂ ತೆಗಳುವುದೂ ಇಲ್ಲ. 


ಈಗ ಆಧುನಿಕ ಭಾರತೀಯ ಚಿಂತನೆಯಲ್ಲಿ ಹೊಸದೆಸ್ಟು ಹಳೆಯಡೆಷ್ಟು ಎಂಬುದನ್ನು 
ವಿಚಾರಿಸೋಣ. ಆಧುನಿಕ ಭಾರತೀಯ ಚಿಂತಕರು ಸಂಪ್ರ ದಾಯವನ್ನು ಆಲದ ವಶಕ್ಕೆ ಹೋಲಿ 
ಸುತ್ತಾರೆ; ಆಲದ ವೃಕ್ಷ ಬೆಳೆದು ಬೇರುಬಿಟ್ಟು, ಈ ಬೇರುಗಳೇ ಪುನಃ “ಟಿಳೆದು ವೃಕ್ಷವಾಗಿ ಪುನಃ 
ಬೇರು ಬಿಸುತ್ತನೆ. ಇದು ಒಂದು ನಿರಂತರ ಬೆಳವಣಿಗೆ. ಇಲ್ಲಿ ಹಳೆಯದು ಹೊಸದಾಗಿ ಬೆಳೆಯು 
ತ್ತದೆ; ಹಳೆಯದುನುತ್ತು ಹೊಸದು ಇವುಗಳ ನಸುವೆ ಕೂಡಿಸಲಾಗದ ಯಾವ ಕಂದಕವೂ ಇಲ್ಲ; 
ಹಳೆಯದು ಹಳೆಯದಾಗಿ ನಶಿಸಿಹೋಗುವುದಿಲ್ಲ; ಅದು ನರ್ತಮಾನ ಮತ್ತು ಭವಿಷ್ಯವಾಗಿ ಬೆಳೆದು 
ರೂಪಗೊಳ್ಳು ತ್ತದೆ, ಎಂಬ ಪಾಶ್ಚಾತ್ಯ ತಾತ್ತಿ,ಕನಾದ ಬರ್ಗ್‌ಸನ್‌ನ ಅಭಿಪಾ ೨ಾಯವನ್ನು ಆಧು 
ನಿಕ ಭಾ ರೀ ಚಿಂತಕರು ಸ್ಥ ಗತಿಸುತ್ತಾ Fy ವಸ್ತು ಸ್ಥಿತಿ ಹೀಗಿರುವುದರಿಂದ ಆಧುನಿಕ ಭಾರ 
ತೀಯ ಚಿಂತನೆಯಲ್ಲಿ ಹೊಸದೆಷ್ಟು ಹಳೆಯದೆಷ್ಟು ಎಂಬ "ಪ್ರ ಶ್ನೆ, ಇಲ್ಲಿ ಪ್ರಶ್ನೆ ಯಾಗಿ ಉಳಿಯ 
ವುದಿಲ್ಲ. 


ಆಧುನಿಕ ಕಾಲದಲ್ಲಿ ಭಾರತೀಯ ಚಿಂತನೆ ನವಜಾಗ 'ತಿಯನ್ನುಂಟು ಮಾಡಿತು, ಈ 
ಬದಲಾನಣೆಯನ್ನು ವಿನರಿಸಲು ಸಾನರಾನ್ಯವಾಗಿ ಉಪಯೋಗಿಸುವ ಪದ Renaissance. 
ಈ ಪದಕ್ಕೆ Rv ಸತ್ತ CE ಕಾಲದಲ್ಲಿ ಸ್ವಯಂ ಪರಿಪೂರ್ಣವೂ ಪ್ರೌ ಢವೂ 
ಆಗಿದ್ದು, ' ಕಾಲಾಂತರದಲ್ಲಿ ಕ್ಷೀಣಗೊಂಡ ಚಿಂತನೆಗೆ ಈಗ ಪುನಃ ಜೀವ ತುಂಬುವುದು' "ಎಂಡು 
ಒಂದು ಅರ್ಥ. ಹಳೆಯದನ್ನು (ಹಿಂದಿನದನ್ನು ) ಸಂಪೂರ್ಣವಾಗಿ ತ್ಯಜಿಸ್ಕಿ ಅದರ ಸೋಂಕು ಲವ 
ಲೇಶವೂ ಇಲ್ಲದಂತೆ ಜಾಗರೂಕತೆವಹಿಸಿ ಹೊಸದಾಗಿ ಚಿಂತನೆಯನ್ನು. ಪಾ ೨ ರಂಭಿಸುವುದು ಎಂದು 
Rena . 50000 ಪದಕ್ಕೆ ಇನ್ನೊಂದು ಅರ್ಥ ವಿನರಣೆಯಿದೆ. ಈ ಅರ್ಥಡಲ್ಲಿೇRenai 


55೩n೭ಸ್ಸು "ಭವಿಷ್ಯ ಜೀವನದೆಡೆಗೆ ಕ್ರಾಂತಿಕಾರಿ ಒತ್ತಾಯ' ಎಂದು ಕರೆಯುವುದು, ಆಧುನಿಕ  ' 


ಭಾರತದಲ್ಲಿ ಆದ J R eT Ni ಅರ್ಥದ್ದು ; ಅದು ಹಿಂದಿನ ಆದರೆ 


ಕಾಲಾಂತರದಲ್ಲಿ ಕ್ಷೀಣಗೊಂಡ, ಪ್ರೌಢಚಿಂತನೆಯ ಪುನರುಜ್ಜಿ ೇವನವೇ ಹೊರತು, ಹಿಂದಿನದೆಲ್ಲ 
ವನ್ನೂ ಸಂಪೂರ್ಣವಾಗಿ ತಳಿ ಹಾಕು ್ರದೆಂದಲ್ಲ. 


೬ 


ಈಗ ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆ ತನ್ನ ಪಾ ) ರಂಭದಲ್ಲಿ ನಡೆದು ಬಂದ 
ದಾರಿಯನ್ನು ಗುರುತಿಸೋಣ, ಪಾಶ್ಚಾತ ಸಂಸ್ಕ ಕಯ ಪ ್ರಭಾನಳಿ ಳಗಾದ. ಆಧುನಿಕ ಭಾರತ 
ತನ್ನ ಪ್ರ ತಿಕ್ರಿ ಯೆಯನ್ನು ನಾಲ್ವೆ ಡು "ಪ ಮುಖ RR (ಛ (movements) ಮೂಲಕೆ 
ವ್ಯಕ್ತ ನಡಸಿತು, ಇವುಗಳೆಂದರೆ : 1 ಬ್ರಹ್ಮಸಮಾಜ, 2. ಪಾ ನಿರ್ಥನಾಸನಾಜ್ಯ 3. ಆರ್ಯ 
sn 4. ರಾಮುಕೃ ಷ್ಣ ಮಿಷನ್‌ ಸಂಸ್ಥೆ ಮ ಥಿಯೋಸಾಫಿಕಲ್‌ ಸೊಸೈಟ ಇತ್ಯಾದಿ. 


ರ್ಸ್‌ 


ಆಧುನಿಕ ಭಾರತೀಯ ತಾತ್ತಿ ಜತ್‌ ಚಿಂತನೆ ೯ 


ರಾಜಾರಾಮುಮೋಹನರಾಯ್‌ ಅವರಿಂದ ಪ್ರಾರಂಭವಾದ ಈ ಪ್ರತಿಕ್ರಿಯೆ ತನ್ನ ಸಾಫಲ್ಯತೆಯನ್ನು 
ಕಂಡುಕೊಳು ) ವುದು ಗಾಂಧೀ ದರ್ಶನದಲ್ಲಿ. 


ರಾಜಾರಾಮ್‌ ಮೋಹನರಾಯೆ್‌ (1772-1833) ಆಧುನಿಕ ಭಾರತೀಯ ಅಗ್ರಗಣ್ಯ 
ಚಿಂತಕ, ಜಗತ್ತಿನ ಎಲ್ಲಾ ಧರ್ಮಗಳ ಸಾರನನ್ನೂ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಹಿಂಡಿ 
ಹಿಡಿದಿಟ್ಟು ಕೊಂಡು ಅವುಗಳ ಬಗ್ಗೆ ಸಂಶೋಧನೆಯನ್ನು ಮುಂದುವರಿಸಿದ ಅನೇಕ ಭಾಷಾ 
ತಜ್ಞ: ನಜೀಕಾಗಿ ಆಧುನಿಕ ಭಾರತದೆ ಬಹುದೊಡ್ಡ ಸವತಾಜ ಸುಧಾರಕ, ಶಿಕ್ಷಣ ತಜ್ಞ ಮತ್ತು 
ತ ಅಂದಿನ ಸಮಾಜದ ದುಷ್ಬಾ ಚಾರ, ಪಾಶವೀ ಕೃ ತ್ಕ ಗಳಾದ ಸತಿ ಸಹಗಮನ ಪದ್ಧತಿ, 
ಬಾಲ್ಯವಿವಾಹ ವಿಧವಾ ನಿವಾಹದ ಕಡುದ್ವೇಷ, ಸಭ: ಳೆ ಮರ್ದನಕ್ಕೆ ತನ್ನ ಜೀವನ 
ವನ್ನೆ ಕ ಮುಡಿಪಾ ಗಿಟ್ಟಿ ತ್ಯಾಗಿ. ತನ್ನ ರಚ ತೆನಾತ್ಮ' ಕ ಕಾರ್ಯಕ್ರ ಮಗಳ ಮೂಲಕ, "ಭಾರತೀಯ 
ಪ್ರಜ್ಞೆ `ಯನ್ನು ಎಲ್ಲತೆ ಪಸರಿಸುವಂತೆ ಮಾಡಿದ pr ಬ್ರ ಹ್ಮ ಸಮಾಜದ ಸೆಂಸ್ಥಾ ಪಕ್ಕ 
ದೇಪೇಂದ್ರ ನಾಥ ಟಾಗೋರ್‌ ಮತ್ತು ಕೇ ಶನಚಂದ್ರ ಸೇನರ ಚೆ ಮತ್ತು ವಾಾರ್ಗದರ್ಶಿ, 


ಎಲ್ಲಾ ಧರ್ಮಗಳ ಅನುಯಾಯಿಗಳೊಡನೆ ಸಮನ್ನ ಯ, ಐಕ್ಕ ಭಾನವನ್ನು ಬೆಸೆಯು 
ವುದೇ ಬ್ರ ಹ್ಮ "ಸಮಾಜದ ಪಮುಖ ಗುರಿಯಾಗಿತ್ತು. ರ ರಾರ್ಯ ಅವರ 
ಪ್ರ ಕಾರೆ ಬ ಈ ತೆತ್ತ ಎನೆ ಈ ಪ ರ್ರ ಪಂಚದೆ ಮೂಲಕಾರಣ. ಈ ಬ್ರಹ್ಮತತ್ತ್ವ ಯಾರ ಸಂಗವೂ 
ಸೆ ಗೆ *ತಾನಾಗಿರೆತ್ತ ಡಿ ಎಂಬ ಪ್ರಾಚೀ (ನೆ ಭಾರತೀಯ ಚಿತೆಯ 4 ಕು ನಿವರಣೆ 
ಯನ್ನು ಇವರು ಖಂಡಿಸುತ್ತಾರೆ; ಅದೊಂದು ವಿಧದ *ನಿಶ್ಚಲ ಪರತತ್ತ ವಾದ (Static 
Absolutlism): ಮೂರ್ತಿ ಪೂಜೆ ಅನಾವಶ್ಯಕ; "ಕರ್ಮಪಡ್ನೆ ತ (7112511872) ಮುಂತಾ 
ದವುಗಳನ್ನು ಖಂಡಿಸಿದರು. ಪರಿಶುದ್ಧ ಬ್ರಹ್ಮೊ ೇಪಾಸನೆ ಮತ್ತು ವಾನವ ಸೇವೆಯೇ, 
ಜೀವನದ ಗುರಿಯಾದ ಆನಂದದ ರಾ ಗ st ಹೇಳಿದ ಅನರು ತೆಮ ನ್ನು ಹೊಸ 
ದಾದ ಯಾನ ಧರ್ಮದ ಸ್ಥಾಪಕರೆಂದೂ ಕರೆದುಕೊಳ್ಳಲಿಲ್ಲ. ಪುರಾತನ ಹಿಂದೂಧರ್ನುವನ್ನು 
ಅದರ ಮೂಲ ಪರಿಶುದ್ಧ ಸ್ಥಿತಿಗೆ ಕೊಂಡೊಯ್ಯೆ ಬೇಕೆಂಬುದೇ ಅವರ ಗುರಿಯಾಗಿತ್ತು. 


ಅನಂತರ ಹ ಮಹರ್ಷಿ ದೇವೇಂದ್ರೆ ನಾಥ ಭಾಗೋರರು pT “ಬಾಹ್ಯ 
ಕರ್ಮಸಪದ ತಿ' (ritualism) ಯನ್ನು 'ನಿಂಡಿಸಿದರು; ದೇವಸ್ಥಾ ನಗಳೂ ಪ ರತ್ಯೇಕ ಪೂಜಾ 
ವ್ಯವಸ್ಥೆ ಗಳೂ ಅನಾವಶ್ಯಕ; ದೇವರು ವ್ಯಕ್ತಿ ಸ್ವರೂಪ (personal): ಶವನು ಅವತಾರ 
ಗಳನ್ನು ಹೊಂದುವುದಿಲ್ಲ; 'ಅನನನ್ನು ಆಧ್ಯಾ ತ "ರೀತಿಯಲ್ಲಿ ಮಾತ್ರ ಆರಾಧಿಸಬೇಕು; ಪಶ್ಚಾತ್ತಾಪ 
ಮತ್ತು ಪಾಪಕೃತ ಗಳನ್ನು ನಿಲ್ಲಿಸುವುದು ಇವುಗಳೇ ಮೋಕ್ಷಕ್ಕೆ ದಾರಿ, ಯಾವುದೇ ಗಂಥವೂ 
ಅಧಿಕಾರಯುತವಾಡುದಲ್ಲ (authoritative); ದೇವರ ಮೇಲಿನ ಪ್ರೀತಿ ಮಾನವತೆಯ 
ಪ್ರೀತಿಯಾಗಿ ಸರಿವರ್ತಿತವಾಗಬೇಕು ಎಂದು ಅವರು ಬೋಧಿಸಿದರು. 


ದೇವೇಂದ್ರನಾಥೆ ಭಾಗೋರರ ಸಹನರ್ತಿಯಾದ ಕೇಶನಚಂದ್ರ ಸೇನ ಸ, 
ಹಿಂದೂ ಸಮಾಜನನ್ನು ಪೂರ್ಣವಾಗಿ ಸುಧಾರಣೆ ಮಾಡಲು ಹೊರಟರು. ದೇವರು, 
ವನ್ನು ಪ್ರತಿಭಾನ (intuition); ಬುದ್ಧಿ ಮತ್ತು ಸ್ಫೂರ್ತಿಗಳ ಮೂಲಕ ಪ್ರಕಾಶಪಡಿಸು 
ತ್ತಾನೆ; ಎಲ್ಲಾ ಧರ್ಮಗಳಲ್ಲಿಯೂ ದೇವರು ಪ್ರ ; ಕಾಶಸಡಿಸಿದ ಸತ್ಯವನ್ನು ಕಾಣಬಹುದು 
ಎಂದು ಅವರು ಭೋಧಿಸಿದರು. ಜಾಗತಿಕ ಧರ್ಮನನ್ನು ಸ್ವಾ ನಿಸುವುಡು ಅನರ ಬಹುಮುಖ್ಯ 
ಗುರಿಯಾಗಿತ್ತು. ಈ ಪ್ರ ಯತ್ನ ನವರ ಕಾಲದ ಅನಂತರವೂ ಮುಂದುವರಿದು Messmer 
ತತ್ತೆ ಒಭೂಸಣರ ಕೈಯೆಲ್ಲಿ a ಬಲಗೊಂಡಿತು. ಒಟ್ಟಿನಲ್ಲಿ ಬ್ರಹ್ಮ ಸನಠಾಜ ಜಾತಿ ಕುಲ 


Sy ಜೀದೆಗಳನ್ನೂ ಅನೇಕೆದೇನ ನಾದನನ್ನೂ WANS. 
ಟಿ 


ಕ ಮಾನವಿಕ ಕರ್ಣಾಟಕ 


ಬಂಗಾಳದ ಬ್ರ ಹ್ಮ ಸಮಾಜದಿಂದ ಸ್ಪೂ ರ್ತಿಗೊಂಡ, ರಾನಡೆ ಮತ್ತಿ ತರರು ಮುಂಬಯಿ 
ಯಲ್ಲಿ “ಪ್ರಾರ್ಥನಾ ಸಮಾಜ” ಎಂಬ ಸಂಸ್ಥೆ ಯನ್ನು ಸ್ಥಾಪಿಸಿ (1867) ಮಹಾರಾಷ್ಟ್ರ ದ ಜ್ಞಾನ 
ಜೀವ, ತಕ ನಾಮದೇವ, ಏಕನಾಥ, ರಾಮದಾಸ್‌; ತುಕಾರಾಂ, ಜತ ಪಂತ್‌, 
ಮೋಲೋಪಂತ್‌ ಮುಂತಾದ ಭಕ್ತಿ ಪಂಥಗಳ ಬೋಧನೆಗಳನ್ನು ಕೇಂದ್ರವಾಗಿಟ್ಟು ಕೊಂಡು 
ಅನೇಕವಾದ ಮತ್ತು ಏಕಡೇವತಾವಾದಗಳೆರಡನ್ನೂ ಸಮನ್ನ ಯಗೊಳಿಸುವಲ್ಲಿ ಮುಂದುವ 
ಯಿತು. ಸ್ವಾಮಿ ದಯಾನಂದ ಸರಸ್ವತಿಯವರು (1824-1883) ಹಿಂದೂ ಸಮಾಜ 
ಸುಧಾರಣೆಯ" ಮತ್ತೊಬ್ಬ ಪ್ರ ಮುಖರು ಇವರು ಮೊದಮೊದಲು ಬ್ರಹ್ಮಸವರಾಜದ ದಾರಿ 
ಯನ್ನು ತುಳಿದರೂ ಕೊನೆಯಲ್ಲಿ ಅದರಿಂದ ದೂರವಾದರು. ' ಪಾಶ್ಚಾತ್ಯ ನವನಾಗರಿಕತೆಯನ್ನು 
ಸ್ವೀಕರಿಸಿ ಹಿಂದೂ ಧರ್ಮದಲ್ಲಿ ಮಿಲನಗೊಳಿಸಲು ಹೊರಟ ಬ್ರಹ್ಮಸಮಾಜದ ನಿಲುವನ್ನು 
ಆವರು ಅತ್ಯಂತ ಪ್ರಬಲವಾಗಿ ವಿರೋಧಿಸಿದರು; ವೇದಗಳ ಅಪಾರುಷೇಯತ್ತವನ್ನೂ ಅವುಗಳ 
ಮಹತ್ವವನ್ನು ಜನಮನದಲ್ಲಿ ನಾಟುನಂತೆ ಮಾಡಿದರು. ಇಡೀ ಜಗತ್ತಿಗೇ ಕ್ಯಾಣವಾಗಬೇಕ 
ಅದಕ್ಕಾಗಿ ಸರ್ವರೂ ಶ್ರಮಿಸಬೇಕು; ಸರ್ವರನ್ನೂ ಪ್ರೀತಿ ವಾತ್ಸಲ್ಯ, ನ್ಯಾಯಯುತ | 
ಗೌರವದಿಂದ ನೋ Ase ಅಜ್ಞಾ ನವನ್ನು ಕಿತ್ತೊ ಸಂ ಇದೆ ಕ ಧಗ! ಎಲ್ಲಾ 
ನೈಜ ಜ್ಞಾ ನವನ್ನೂ ಒಳಗೊಂಡಿರುವ ನಾಲ್ಕು ವೇದಗಳ ಆಧ್ಯಯನ ಅತ್ಯಾ ವಶ್ಯ ಕ; ಜಾತಿ ಮತ 
ಕುಲ 'ೇಡಗಳ್ಳು ಬಾಲ್ಯವಿವಾಹ, ಸತಿಸಹಗಮನ ಪದ್ಧತಿ ಮೂರ್ತಿಪೂಜೆ. ಇವುಗಳನ್ನು 
ವರ್ಜಿಸಬೇಕು; ಸ್ತ್ರೀ ನಿದ್ಯಾಭ್ಯಾ ಸ್ಯ ವಿಧವಾ ವಿವಾಹ, ವೇದಾಧ್ಯಯನ, ಇವುಗಳನ್ನು ಪುರೆಸ್ವ ರಿಸ 
ಬೇಕು ಎಂದು ತಮ ಓ ಸತ್ಕಾರ್ಥಪ್ರ ಕಾಶ” ಗ್ರಂಥದಲ್ಲಿ, ತಾವು ಸ್ಥಾಪಿಸಿದ “ ಅರ್ಕ ಸಮಾಜದ 
ಮುಖ್ಯ ಗುರಿಗಳನ್ನು ಪ ಪ್ರತಿಪಾದಿಸಿದ್ದಾರೆ. 

ಬ್ರಹ್ಮ ಇಡೀ ಜಗತ್ತನ್ನು ಆವರಿಸಿದೆ. ಅದು ಅನಂತ್ಕ ರೂಪನವಿಲ್ಲದ್ದು, ಅಜ, ಸರ್ವ 
ವ್ಯಾಸಿ, ಡೀ ಪ್ರಪಂಚದ ಕತ ರೈ ಜೀವ, ಬ್ರಹ್ಮದಿಂದ ಸ್ವಭಾವದಲ್ಲಿ ಬೇರೆಯಾದರೂ ಬ್ರಹ್ಮ 
ದಿಂದ ಅದನ್ನು ಬೇರ್ಪಡಿಸಲಾಗು ಪ್ರದಿಲ್ಲ; ಬ್ರಹ್ಮ "ಜಗತ್ತು. ಜೀನ_ಇವು ಮೂರೂ ಅನಾದಿ; 
ಧೆರ್ಮಕಾರ್ಯೆಗಳ ಅನುಷ್ಕಾ ನ, ತಾತ್ತಿ ೨ ಜ್ಞಾ ತೆ ಸಂಪಾದನೆ ಬ್ರಹ ೈಚೆರ್ಯ ಇವುಗಳು ಬ್ರ ಹ್ಮ | 
ದೆಡೆಗೆ ಮಾನನನನ್ನು ಕರೆಡೊಯ್ಯುತ್ತವೆ ಎಂದು ಅನರು ಬೋಧಿಸಿದರು. ದೇಹ ಮತ್ತು ತ 
ಮನಸ್ಸುಗಳ ತ ಅಗಾಧ ಸತ್ತ. ರಿಣಾಮು ನೀಡುವ ಕೆಲವು ಸಂಸಾ ರಗಳನ್ನು ಆಚರಿಸ | 
ಬೇಕೆಂದೂ ಅನರು ಸಾರಿದರು. ಬೀಗಿ ಆರ್ಯ ಸಮಾಜದ ತಾತ್ತಿ ಎ ಚಿಂತನೆ ಪುನಃ ವೇದ 
ಗಳ ಕಡೆಗೆ ಹಿಂತಿರುಗುತ್ತದೆ; ಜನಮನದ ಮೇಲೆ ಅದು ಬೀರಿದೆ. "ಪ್ರಧಾನ ಬ್ರಹ ಸಮಾಜ 
ಕ್ಕಿಂತಲೂ ಅಧಿಕವೆಂದೇ. ಹೇಳಬೇಕು, ಥಿಯಾಸಫಿಕಲ್‌ ಸೊಸೈಟ 19ನೇ ಶತಮಾನದ ಉತ್ತರಾ 
ರ್ಧದ್ಲಿ ಹಿಂದೂ ಧರ್ಮದ ಪುನರುಜ್ಜೀವನವನ್ನು ಕೈಕೊಂಡಿತು. ಇದರೆ ಸ್ಥಾಪಕರು ಮೇಡಂ ' 
ಬ್ಲಾನಟ್ಟಿ. ಇದರ ಪ್ರಮುಖ ನಾಯಕಿ ಅನಿಬೆಸೆಂಟ್‌, ಉಪನಿಷತ್ತು. ಗೀತೆಗಳಿಂದಷ್ಟೇ 
ಅಲ್ಲದೆ ಮಹಾಕಾನ ಗಳು, ಪುರಾಣಗಳು, ಸ್ಮೃತಿಗಳು, ಮುಂತಾದವುಗಳಿಂದಲೂ ಸ್ಫೂರ್ತಿ 
ಪಡೆದರು. ದಜ ಅವರ ಜೀವನದ. ಉಸಿರಾಗಿತ್ತು. 


ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆ ತನ್ನ ಅತ್ಯು ಚ್ಚಮಟ್ಟ ವನ್ನು ಮುಟ್ಟಿದ್ದು 
ಶ್ರೀ ~~ ಸ್ಪರ ಸರ್ವಧರ್ಮ ಸಮನ್ನ ಯ ದೃ ಷ್ಟಿ ಯಲ್ಲಿ. ಸ ಅರ್ಥದಲ್ಲಿ " ವಿದ್ಯಾ 
ನಂತ ಕೆನಿಸದಿದ್ದ' ರೂ "ಆತ್ಮವಿದ್ಯೆ 'ಯೆಲ್ಲಿ ಆದರ ಅನುಷಾ ನದಲ್ಲಿ ಅನರು ಪ್ರ ಚಂಡ ಸಾಧಕರಾಗಿ 
ದ್ದ ರು. ಸರ್ವಧರ್ಮಗಳ ಸಾಧನೆಗಳನ್ನೂ ಅನುಷ್ಕಾ ನ ಮಾಡಿ, ಎಲ್ಲಾ ಸಧರ್ಮುಗಳೂ ದ್ಯ ವೆ: 
ಸೌಕ್ಟಾತ್ವಾ ರ ಎಂಬ ಗುರಿಯಿಡೆಗೆ ಕೊಂಡೊಯ್ಕು ತ್ರ ದ ಯಾನ ಧರ್ಮವೂ ಮೇಲಲ್ಲ; ಯಾನ 
ಧರ್ಮವೂ ಕೀಳಲ್ಲ; ಬೇರೆ ಬೇಕೆ ಧರ್ಮಗಳು 5 ಸ್ಥಳಕ್ಕೆ (ದೇವರು) ಕರೆದೊಯ್ಯುವ 


| 


ಆಧುನಿಕೆ ಭಾರತೀಯ ತಾತ್ತಿ ಕೆ ಚಿಂತನೆ ೧೧ 


ವಿವಿಧ ಮಾರ್ಗಗಳು; ಪ್ರತಿಯೊಬ್ಬರೂ ದೇನರಿಗಾಗಿ ಹಂಬಲಿಸಬೇಕು; ದೇವರ ಅಸ್ತಿತ್ವ ಮಾನ 
ನನ ಅಸ್ತಿತ್ವದಸ್ಟೇ ಖಂಡಿತವಾದುದು; ಸ್ವಯಂಸಿದ್ಧ ತತ್ತ್ವವಾದ ಅದರ ಅಸ್ತಿ ತೃವನ್ನು ತರ್ಕ 
ದಿಂದ ಸ್ಲಾಪನೆಮಾಡುನ ಪ್ರಯತ್ನ ನಗೆಪಾಟಿಲಾದೀತು; ಮೂರ್ಶಿಪೂಜೆಯಲ್ಲಿ ತೆಪ್ಪೇನೂ ಇಲ್ಲ; 
ಸರ್ವನ್ಮಾಹಿಯಾದ ದೇವರು "ಮೂರ್ತಿ'ಯಲ್ಲಿಯೂ ಇದ್ದಾನೆ ಎಂದರೆ ತಪ್ಪು ಹೇಗಾಗುತ್ತದೆ ?; 
*ಮೂರ್ಶಿ', ಸಾಧಕನ ಪ್ರಾರಂಭದ ದಿನಗಳಲ್ಲಿ ಮನಸ್ಸನ್ನು ಧ್ಯಾನ ವಸ್ತು ನಿನಲ್ಲಿ ಕೇಂದ್ರೀಕರಿ 
ಸಲು ಸಹಾಯ ಮಾಡುವ ಒಂದು ಮಾರ್ಗ; ಮೂರ್ತಿಪೊಜೆಯಸ್ಟೇ ಧರ್ಮದ ಗುರಿಯಲ್ಲ; 
'ಮಾನನನದು ಎತ್ತರದ ಬಾಳು, ಬಿತ್ತರದ ಬದುಕು ಆಗಬೇಕು ಎಂದು ಬೋಧಿಸಿ ಆಚರಿಸಿ 
'ಆ ಸಂದೇಶವನ್ನು ಎಲ್ಲಡೆ ಹರಡಲು ಸ್ವಾಮಿ ವಿವೇಕಾನಂದರನ್ನು ಹುರಿದುಂಬಿಸಿದರು. ಮೊದೆ 
' ಹೊದಲು ಶ್ರೀರಾಮಕೃಷ್ಣರನ್ನು ಸಂಶಯದೃಷ್ಟ್ರಯಿಂದ ನೋಡಲುಸಕ್ರಮಿಸಿದ್ದ ಅವನರ್ಕು 
ಸ್ವಾನುಭವದ ಒರೆಗಲ್ಲಿನಿಂದ ಶ್ರೀರಾಮಕೃಷ್ಣರ ಹೃದಯವನ್ನು ತಿಳಿದು, ಭಾರತೀಯ ಸಂಸ್ಕೃತಿ 
ಯನ್ನು ಸಸರಿಸುವ ದೀಕ್ಷೆಯನ್ನು ಕೈಗೊಂಡು, ಐರೋಸ್ಕ ರಾಷ್ಟ್ರಗಳನ್ನು ಸಂದರ್ಶಿಸಿ 
ಧರ್ಮದ ಸಾರವನ್ನು ಒತ್ತಿ ಹೇಳಿದರು; "ಜನ ಸೇವೆಯೇ ಜನಾರ್ಥನನ ಸೇವೆ' ಎಂದು ತಿಳಿದು 
'ಜೀವಂತೆ ದರಿದ್ರ ನಾರಾಯಣರನ್ನು ಸೇವಿಸಲು ಮಾನವರಿಗೆ ಕರೆಯಿತ್ತರು. ಆಧುನಿಕ 
| ಭಾರತೀಯ ಚಿಂತನೆ ಶತ್ತಿಯುತವೂ, ಕ್ರಿಯಾತ್ಮಕವೂ ಆಗುವಂತೆ ಶ್ರಮಿಸಿದರು. 
| 
| ೭ 
' ಈಗ ಆಧುನಿಕ ಭಾರತೀಯ ಚಿಂತನೆಯ ಪ್ರಮುಖ ಗುಣಲಕ್ಷಣಗಳನ್ನು ಚರ್ಚಿಸೋಣ. 
 ಅಡೆರೆ ಪ್ರಮುಖ ಗುಣಲಕ್ಷಣಗಳನ್ನು ಹೀಗೆ ಪಟ್ಟಿ ನನಾಡಬಹುದು: (೧) ಪ್ರಪಂಚದ ಬಗ್ಗೆ 
ಸನ ದೈಹ್ಟಿ. (೨) ಮೋಕ್ಷ ಕಲ್ಪನೆಯ ಬಗ್ಗೆ ಹೊಸ ತಿರುವು. (೩) ವಿಶ್ವ ವಿಕಾಸ 
' ಆಧ್ಯಾತ್ಮಿಕ ಎಂಬ ನಿಲುವು. (೪) ಪ್ರಾಚ್ಯ ಮತ್ತು ಪಾಶ್ಚಾತ್ಯ ದರ್ಶನಗಳ ಸಮನ್ವಯ 
' ಪ್ರಯತ್ನ. (೫) ದೈವಾಸ್ತಿ ತ್ವೈವಾದ (Theism) ಮತ್ತು ನಿರಪೇಕ್ಷನಾದ (Absolutism) 
ಗಳ ಸಮನ್ವಯ. (೬) ಆಧ್ಯಾತ್ಮ ಮತ್ತು ಲೌ: ಕಗಳ ಸಮನ್ವಯ ಮತ್ತು ಸಂಯೋಗ ದೃಷ್ಟ 
(2) ಜೀವಾತ್ಮ ಮುಖ್ಯತೆಃ ತ್ರಿಯಾತ್ಮಕವೆಂಬ ವಾದ. (೮) ಮಾನವತಾ ಸಿದ್ಧಾಂತ. 
33.1 (0) ಅಧುನಿಕ ಭಾರತೀಯ ಚಿಂತನೆಯಲ್ಲಿ ವಿಶ್ವ (ಪ್ರಪಂಚ)ಡ ಬಗ್ಗೆ ವಾಸ್ತವ ದೃಸ್ಟಿ 
ಯನ್ನು ತಳೆಯಲಾಗಿದೆ. ಈ ವಿಶ್ವ, ಅದರ ಸಮಸ್ಯೆಗಳು ಅವಕ್ಕೆ ನೀಡಬಹುದಾದ ಪರಿಹಾರ 
_ ಗಳು. ಇವು ಆಧುನಿಕ ಭಾರತೀಯ ಚಿಂತನೆಯ ಕೇಂದ್ರ ಬಿಂದುವನ್ನಾಕ್ರ ವಿಸುತ್ತ ನೈ" ಆಧುನಿಕ 
| ಭಾರತೀಯ ಚಿಂತನೆ ಈ ವಿಶ್ವ (ಸ್ರಪಂಚ)ದ ಬಗ್ಗೆ ಬಹಳ ಕಾಳಜಿ ವಹಿಸುತ್ತದೆ; ಪ್ರಪಂಚ 
' ಸತ್ಯ ತೆಯೆಲ್ಲಿ ಕೀಳಾದುದೆಂದಾಗಲೀ ಅದು ಬಗೆಯುವುದಿಲ್ಲ. 
ಈ ಸ್ರಸಂಚೆ ಮಿಥ್ಛೈ ನಾಯಿ; ಹುರುಳು ಇಲ್ಲದ್ದು, ಅಜ್ಞಾನ ಜನ್ಮ ಎಂಬ ಪುರಾತನ 
ಭಾರಶೀಯ ಚಿಂತನೆಯ, (ವಿಶೇಷವಾಗಿ ಅದ್ದೆ 3 ಕೆಲವು ಉಪನಿಷತ್ತುಗಳು) ಬೌದ್ಧ ದರ್ಶನದೆ 
ಎರಡು ಶಾಖೆಗಳಾದ ವಿಜ್ಞಾನವಾದೆ ಅಥವಾ ಯೋಗಾಚಾರ ಮತ್ತು ಶೂನ್ಯವಾದ ಅಥವಾ 
ಮಾಧ್ಯ ಮಿಕ ವಾಡೆಗಳೆ) ನಿಲುವನ್ನು ಆಧುನಿಕ ಭಾರಶೀಯ ಚಿಂತನೆ ವಿಮರ್ಶಿಸಿ, ತಿರಸ್ಕರಿಸು 
ತಜಿ. ಈ ಅಂಶದಲ್ಲಿ ಆಧುನಿಕ ಭಾರತೀಯ ಚಿಂತನೆಯ ನಿಲುವು, ಪುರಾತನ ಭಾರತೀಯ 
ಔಂತನೆಯ ೨ಿಲುಥಿಗೆ: ವಿರುದ್ಧವಾಗುತ್ತದೆ. ಅದಕ್ಕೆ ಬದಲಾಗಿ. ಅದು «ವಿಶ್ವದರ್ಶನ'ವನ್ನು 
(World Philosophy) %%° ಶ್ರಮಿಸುತ್ತದೆ. ಪ್ರಸಂಚ ಒಂದು ಅನಿಷ್ಟ ನಂಗ 
ಅದು ಶಿಳಿಯುವುದಿಲ್ಲ: ಸ್ರಸಂ ಚೆದೆಲ್ಲಿ ಅನಿಷ್ಟ ನಿರಬಹುದು; ಆದರೆ ಸ್ರಸಂಚನೇ ಅನಿಷ್ಟ ವಲ್ಲ. 


 ಇಲ್ಲವೆಂದಾಗಲೀ ಅಥವಾ ಅದು 


೧೨ ಮಾನವಿಕ ಕರ್ಣಾಟಕ 


ಪ್ರಪಂಚ ವಾಸಮಾಡಲು ಅತ್ಯಂತೆಯೋಗ್ಯವಾದುದು; ಜೀವಾತ್ಮಗಳ ಸಾಧನಭೂಮಿ; ಆಧ್ಯಾತ್ಮಿಕ 


ತಸಬೇತೀ ಕೇಂದ್ರ; ಅದು ಸ್ಥಿ (ಕಾರೆ ಯೋಗ್ಯ, ತ್ಕಾಜ್ಯವಲ್ಲ; ಅದು ಮೂಲತಃ ಸತ್ಯದ ಪ್ರ ತೀತವೇ। 


ಅದು ಚಿದಾತ್ಮಕ ಎಂದು. ಆಧುನಿಕ ಭಾರಕೀಯ ಚಿಂತನೆ ಸ್ಪಷ್ಟವಾಗಿ ಪ್ರ ಕಿಪಾದಿಸುವುದರ 
ಮೊಲಕ, ಪ್ರಪಂಚದ ಬಗ್ಗೆ ಒಂದು ಬಗೆಯ ನಿರೋಧಾತ್ಮಳ ನಿಲುವನ್ನು ತಳೆದ ಪುರಾತನ 


ಭಾರತೀಯ "ಟಿಂತನೆಯನ್ನು. ತಿರಸ್ಕ ರಿಸುತ್ತದೆ. ಪ್ರಪಂಚದ ಬಗ್ಗೆ ವಾಸ್ತವ ದೃಸಿ ಬಾಯನ್ನು 


ಹೊಂದುವಂತೆ ಮಾಡಲು ಸ್ಮಾಮಿ ನಿವೇಕಾನಂದರು ತಮ್ಮ ಭಾಷಣ, ಬರಹಗಳಲ್ಲಿ ಹ್‌ | 


ಶ್ರಮಿಸಿದ್ದಾರೆ. 
ಈ ಪ್ರಸಂಚ ಮಾಯೆ ಎಂದು ತಿಳಿದ ಮೇಲೆ, ಮಾನನ ಅದರಿಂದ ಬಿಡುಗಡೆ ಹೊಂದಲು 


ಪ್ರಯತ್ನಿಸಬೇಕು; ಅವನ ನಿಜವಾದ ಸೌಖ್ಯ ಅದನ್ನು ಮಿಾಾರಿದುದರಿಂದಲೂ, ಪ್ರಪಂಚ ಸಾರೆ 


ರಹಿತವಾದುದರಿಂದಲೂ ಅದನ್ನು ಎಷ್ಟು ಬೇಗೆ ತ್ಯಜಿಸಿದರೆ, ಅದರಿಂದ ದೊರೆ ಹೋದರೆ, ಅಷ್ಟು 
ಬೇಗ ಒಳ್ಳೆಯದು; ಮ್ಮ್‌ ದೃಷ್ಟಿಯಲ್ಲಿ ಸನ್ಯಾಸಾಶ್ರಮವೇ ಉಳಿದ ಅಶ್ರಮಗಳಿಗಿಂತ ಶ್ರೇಷ್ಠ 
ವಾದುದು ಎಂಬ ಪುರಾತನ ಭಾರತೀಯ ಚಿಂತನೆಯ ವಾದವನ್ನು ಅಧುನಿಕ ಚಿಂತನೆ ಒಪ್ಪು ವು 
ದಿಲ್ಲ, ಪ್ರಪಂಚದ ಬಗ್ಗೆ ನಾಸ್ತವ ದೃಷ್ಟಿಯನ್ನು ತಳೆಯುವ ಅದು ಗೃಹಸ್ಥ ಶ್ರ ಮಕ್ಕೆ ಹೆಚ್ಚಿನ 
ಪ್ರಾಶಸ್ತ “ವನ್ನು ನೀಡುತ್ತದೆ. ಈ ಸಲುನನ್ನು “ರವೀಂದ್ರ ದರ್ಶನದಲ್ಲಿ” ಅತ ೦ತ ಪ್ರಬಲ 
ವಾಗಿ EE: ಇಲ್ಲಿ ಜೀವನದ ಗಂ "ನೋತ್ಷನನ್ನು ನಡಿ 
ಪ್ರಪಂಚದಿಂದ ತೆಪ್ಪಿಸಿಕೊಂಡು ಬಹುದೂರ ಓಡಿಹೋಗುವುದೆಂದಲ್ಲ; ದೇವರೆ ಕ್ರೀಡಾರೆಂಗವಾದ 
ಈ ಪ್ರಪಂಚದೆಲ್ಲಿದ್ದು ಕೊಂಡು, ಸ್ವಾರ್ಥ ಮನೋಭಾವವನ್ನು ತೊರೆದು, ಪರಮಾತ್ಮನ ಬಂಧನಕ್ಕೆ 
ಒಳಗಾಗಿ ಅವನ ಪ್ರಸಾದವಾದ ಪ್ರ sf ತಿಯೊಡನೆ ಬೆರೆತು ಸಾಯುಜ್ಯ ಸುಖವನ್ನು ಅನುಭವಿಸು 
ವುದು; ಈ ಪರಮಾನಂದವನ್ನು ತನ್ನ” ಭ್ರಾತೃಗಳೂ ಹೊಂದುವಂತೆ, ಸಂಶುದ್ಧೆ. ಜೀವನವನ್ನು 
ನಡೆಸುವಂತೆ ಪೆ ಕ್ರೀರೇಪಿಸುವುದು. ಹೀಗೆ ಆಧುನಕ ಭಾರತೀಯ ಚಿಂತೆನೆ ರೆಚೆನಾತ್ಮ ಕಪ್ಪ ಸಂಚ 
ದರ್ಶನವನ್ನು ನಮ್ಮ ಮುಂದಿಡುತ್ತದೆ, 


(೨) ಮೋಕ್ಷ ಕಲ್ಪನೆಗೆ ಹೊಸ ತಿರುವನ್ನು ಕೊಡುವುದರೆ ಮೂಲಕ, ಆಧುನಿಕ ಚಿಂತನೆ, 
ಪುರಾತನ ಚಿಂತನೆಯಿಂದ ಭಿನ್ನವಾಗುತ್ತದೆ. ಪುರಾತನ ಭಾರತೀಯ ಚಿಂತನೆಯ ಪಕಾರ 
ಮೋಕ್ಷ ಎಂದರೆ ತಿರುಗುತ್ತಿರುವ ಹುಟು ಸಾವುಗಳ ' ನಿರೆಂತರ ಚಕ್ರದಿಂದ ಹೊರಬರುವುದು; 
ಪುನರ್ಜನ್ಮಕ್ಕೆ ಖಾಯಂ ನಿಲುಗಡೆಯನುು. ಂಟುಮಾಡುವುದು. ಮೋಕ್ಷ ಕಲ್ಪನೆಯನ್ನು ಹೀಗೆ 
ಅರ್ಥೈಸುವಲ್ಲಿ ಎಲ್ಲಾ ಪುರಾತನ ಭಾರತೀಯ ದರ್ಶನಗಳೂ (ಚಾರ್ವಾಕದೆರ್ಶನನನ್ನು ಿದು) 
ಒಪ್ಪುತ್ತವೆ. ಅಂದರೆ ಈ ದರ್ಶನಗಳ ಪ್ರಕಾರ ಮೋಕ್ಷಸಿ ತಿಯಲ್ಲಿ ಜೀವಾತ್ಮ ಪ್ರಪಂಚ 
ಸಂಬಂಧನನ್ನು ಕಡಿದುಕೊಂಡು ತಾನೇತಾನಾಗುತ್ತ ದೆ; ಅಂದರೆ ಮೋತ್ರ, "ಪ ತ್ಯೀಕ `ಹಾಗೂ 
ಒಂಟ' ಸ್ಥಿತಿ (isolated state). 


ಮೋಕ್ಷ ಕಲ್ಪನೆಯನ್ನು ಹೀಗೆ ಅಣ್ಣಿ ರಸುವುದನ್ನು ಆಧುನಿಕ ಭಾರತೀಯ ಚಿಂತನೆ ಒಪು 
ವುದಿಲ್ಲ. ಅದರ ಪ ಕಾರ ಮೋಕ್ಷ ಎಂಬುದು ಪ್ರಪಂಚರಹಿತವಾದ, ಎಲ್ಲಾ ಸಂಬಂಧಗಳನ್ನು 
ಕಡಿದುಕೊಂಡ, ತಾಸೇತಾನಾದ ಜೀನಾತ್ಮನ ಸ್ಪ ತಿಯಲ್ಲ: ಪುನರ್ಜನ್ಮ ದ ನಿಲುಗಡೆಯಂತು ಅಲ್ಲವೇ 
ಅಲ್ಲ; ಮೋಕ್ಷನೆಂದರೆ ಪ ರೈ ಪಂಚದಲ್ಲಿದು. ಕೊಂಡೇ ಜೀವಾತೆ ಹೆಂತ ಹಂತವಾಗಿ ಅಧ್ಯಾತ್ಮ ಶಕ್ತಿ 
ಯನ್ನು ಸಡೆಯುವುದು; ದೇವರ "ಮಿಟಿ ತಾನೆಷ್ಟು ಅನಿಲರೆಟಕ ಎಂಬುದನ್ನು ವಿನಯಪೂರ್ವಕ 
ವಾಗಿ ಅರಿತು, ಅದಕ್ಕನುಗುಣವಾಗಿ ಪ ರ್ರಪಂಚಕ್ಕೆ ಸೇವೆ ಸಲ್ಲಿಸುವುದು; ಈ ಸೇವೆ ಕೇನಲ ಒಂದು 
ಜನ್ಮ! ದಲ್ಲಿ ಮಾಡಲು "ಅಸಾಧ್ಯ ನಾದುದರಿಂದ, ತ ಜನ [ಗಳನ್ನು ತೆಗೆದುಕೊಳ್ಳ ಬೇಕು; ಹೀಗೆ 


ತ ಹಟ್‌ ಜಟ ವ 


EN ಸ್ಟ ಪಜ ತು 


ರಾ ಫಚ್ರ್‌್‌್‌್‌ಲಜ್ಹ್ವಲಇಎ ೂ ಚ್‌ i had 


ಆಧುನಿಕ ಭಾರತೀಯ ತಾತ್ತಿ ಕ ಚಿಂತೆನೆ ೧ತ್ನಿ 


ಪುನಃ ಪುನಃ ಜನ್ಮಗಳನ್ನು ಸಡೆದು ಪಿಶ್ವಸೇವೆಯಲ್ಲಿ ನಿರತವಾಗುವುದೇ ಮೋಕ್ಷ ಎಂದು ಪತಿ 
ಪಾದಿಸುವ ಅಧುನಿಕ ಚಿಂತನೆ ಪುರಾತನ ಚಿಂತನೆಯಿಂದ ಭಿನ್ನಪೆನಿಸುತ್ತದೆ. ಮೋಕ್ಷ ಕಲ್ಪನೆಯ 
ಈ ತಿರುವು ರಬೀಂದ್ರ ಮತ್ತು ಅರವಿಂದ ದರ್ಶನಗಳಲ್ಲಿ ಕಾಣಿಸಿಕೊಂಡು ಗಾಂಧೀ ದರ್ಶನದಲ್ಲಿ 
ಅತ್ಯಂತ ಪ್ರ ಬಲವಾಗುತ್ತ ದೆ. 

ಅಸ್ತ್‌ ₹ ಅಲ್ಲ, ನೋಕ್ಷನನ್ನು ಪಡೆದ ಜೀವಾತ್ಮನಿಗೆ ಪುನಃ ಜನ್ಮವಿಲ್ಲ ಎಂದರೆ, ಮೋಕ್ಷಕ್ಕೆ 
ಸಂಕುಚಿತ 'ಹಾಗೂ ಮಿತ ಅರ್ಥವನ್ನು ಕೊಟ್ಟಿ ಂತಾಗುತ್ತ ದೆ; ನಿಶ್ವಕ್ಕೆ, ಸೇವೆಯನ್ನು ಸಲ್ಲಿಸುವ 
ಸುಯೋಗವನ್ನು ಜೀವಾತ್ಮ ಕಳೆದುಕೊಂಡಂತಾಗುತ್ತ ಡೆ: ಆದುದರಂದ ಅದು, ಮೋಕ್ಷಸ್ಟಿ ಯೇ 
ಅಲ್ಲ ಎಂದು ಅಧುನಿಕ ಘು ಚಿಂತನೆ ಅಭಿಪ್ರಾ ಯ ಪಡುತ್ತದೆ. 

(3) ವಿಶ್ವ ಮೂಲತಃ ಅಧ್ಯಾತಿ ವಾದುದು ಎಂದು ಆಧುನಿಕ ಭಾರತೀಯ ಚಿಂತನೆ 
ಪ್ರತಿಪಾದಿಸುತ್ತ ಜಿ ಅದು ವ್ಯಕ್ತಿ ಚ್‌ ವಿಕಾಸಕ್ಕ್ರಿಂತ ವಿಶ್ವ ವಿಕಾಸಕ್ಕೆ (೦೦51710 evolu- 
tion) ಹೆಚ್ಚು ಮಹತ್ವ ವನ್ನು ನೀಡುತ್ತದೆ. ಇಲ್ಲಿ ಜೀವಾತ್ಮ ಕ್ರ "ಮಕ ಮೇಣ, ವಿಶ್ವದ 
ಜೊತೆಜೊತೆಯಲ್ಲಿ ಅಧನ್ನ ತ್ರಿ ಕವಾಗಿ ವಿಕಾಸ ಹೊಂದುತ್ತಾ ಮುಂದುವರಿಯುತ್ತ ಣಿ; 

(೪) ಆಧಿಕ ಭಾರತೀಯ ಚಿಂತನೆಯಲ್ಲಿ ಪ್ರಾಚ್ಯ ಮತ್ತು ಪಾಶ್ಚಾತ್ಯ ದರ್ಶನಗಳ 
ಸಮನ್ವಯ ಪ ಪ್ರಯತ್ನ ವನ್ನು ಕಾಣುತ್ತೇವೆ; ಪಾಶ್ಚಾತ್ಯ hy ಪರಿಸರದಲ್ಲಿ ಬೆಳೆದಿರುವ 
ಅದು, ಸಜ ಭಾರತೀಯ ಚಿಂತನೆಯ ತಾತ್ತಿ ಕಕ ನೆಗಳು, ಥೈ ಯಗಳು ಮುಂತಾದವು 
ಸ್ರ ಆ ಬೆಳಕಿನಲ್ಲಿ ತುಲನೆ ಮಾಡುತ್ತದೆ; "ಆವುಗಳಿ ಬಗ್ಗೆ ಫುನರ್ಟಿಂತನೆಯೆನ್ನು ಮಾಡುತ್ತದೆ. 

ಚ್ಕ ಮತ್ತು ಪಾಶ್ಚಾ ತ್ಯ ಚಿಂತನೆಗಳು “ಹೇಗೆ ಹತ್ತಿರ ಹತ್ತಿ "ಠಿ ಬರುತ್ತವೆ, ಹೇಗೆ ಅವುಗಳ ನಡುನೆ 
ತ ಸಾಮರಸ್ಯ ಗಳಿವೆ ಎಂಬುದನ್ನು ಆಧುನಿಕ ಭಾರತೀಯ ಚಿಂತಕರು (ಉದಾ: ರಾಧಾ 
ಬೆ ಪೌ ಸೂ SNE ಇತಾ ದಿ) ಬಹಳ ಚೆನ್ನಾಗಿ ವಿಶ್ಲೆ (ಹಿಸಿದ್ದಾ ಕಿ ಸಂಪರ್ಕಯಾನವನ್ನು 
ಲೆಸ್ಟಾಗಿ ಹೊಂದದೆ ಇದ್ದ ಎಫ ಭಾರತೀಯ ಚಿಂತನೆ ಈ ತೌಲನಿಕ ಅಧ್ಯಯನದಿಂದ 
ದೊರೆವಾಗಿತ್ತು: ಆ ಮೂಲಕ ಅದು ನಿಂತಲ್ಲಿಯೇ ನಿಂತಿತ್ತು (stagnant): ಮೇಲಾಗಿ 
ಆಧುನಿಕ ಭಾರತೀಯ ಚಿಂತನೆಯಲ್ಲಿ ವಾಸ್ತವವಾದೆ ( Realism) ಥೈ (ಯೆವಾದ 
(1dealism) ಮುಂತಾದವುಗಳನ್ನು ಸಮನ್ವ ಯೆ ಮಾಡುವ ಪ ರ್ರಯತ್ನ್ನವನ್ನೂ ನಹಿಡಲಾಗಿದೆ 
(೫) ಆಧುನಿಕ ಭಾರತೀಯ ಯು ಮೇಲೆ ದೈವಾಸ್ತಿತ್ವನಾದದೆ (Theism) 
ಪ್ರಭಾವ ಪ್ರಬಲನಾದುದು, ಹೀ ಗೆಂದ ಮಾತ್ರಕ್ಕೆ ಅದು ನರಸೆ ಕ್ಷನಾದ ( 50101151) 
ನನ್ನು ಪೂರ್ಣ: ವಾಗಿ ನಿರಾಕರಿಸುತ್ತದೆ ಎಂದು A ಇಲ್ಲಿ ಇವುಗಳೆರಡೂ ಅತ್ಯ ತೆ 
ಸಮರ್ಪಕ ರೀತಿಯಲ್ಲಿ ಸಮಸ್ತ ಯಗೊಳಿಸಲ್ಪಡುತ್ತ ವೆ. ಉದಾಹರಣೆಗೆ ರಾಧಾಕೃಷ್ಣ ನ್‌ ಆನರ 
ತಾತ್ತಿ ಕ ಚಿಂತನೆಯಲ್ಲಿ ರಾಮಾನುಜರ ದೈವಾಸ್ತಿ 3 ವಾದವನ್ನೂ ಶಂಕರರ ನಿರಪೇಕ ಕ ವಾದವನ್ನೂ 
(Absolutism) 'ಬಹಳೆ ಚೆನ್ನಾಗಿ ಸಮಸ್ತ. "ಗೊಳಿಸಲಾಗಿದೆ. ಈ ರೀತಿಯ ಸಮನ್ವಯ 
ಇತೆರೆ ಆಧುನಿಕ ಭಾರತೀಯ ದೆ > ಶ್ರೀರಾಮಕೃಷ್ಣ, ಗಾಂಧೀಜಿ, ರಬೀಂದ್ರ ರು- ಇವರೆ 
ದರ್ಶನಗಳಲ್ಲೂ ಕಂಡುಬರುತ್ತದೆ. ಹೀಗೆ ನಧುನಿಕ ಭಾರತೀಯ ಚಿಂತನೆ ವಿಶೇಷವಾಗಿ ಸಮ 
ನ್ವಯ ಚಿಂತನೆಯಾಗಿದೆ. 

(೬) ಆಧುನಿಕ ಭಾರತೀಯ ಚಿಂತನೆಯ ಇನ್ನೊಂದು ಪ ಪ್ರಮುಖ ಲಕ್ಷ. ನೆಂದರೆ, ಅದು 
ಒಟ್ಟಾರೆ ಅಧ್ಯಾತ್ಮ ಏಕವಾದ (Spiritualistic ಗೊಂಡು, ಪುಕಾತಕ ಭಾರತೀಯ 
ಹ್‌ ಏಕೋಸ್ಯ ದರ್ಶನಗಳೆಲ್ಲಿ ಪರಸ್ಪರ ವಿರುದ್ಧ ತತ್ವೆ ಗೆಳೆಂದು ಪರಿಗಣಿಸಿ ಮುಂದಿನ 
ತಾತ್ತಿ ಕ ಚಿಂತನೆಯ ಬೆಳವಣಿಗೆಗೆ ಒಂದು ವಿಧದ” ಅಡ್ಡಿ ಯನ್ನು ೦ಟು ಮಾಡಿದ ಮನಸ್ಸು 
ಮತ್ತು ದೇಹ (Mind and Body) ಅಥನಾ ಚೈ ತನ ಮತ್ತು ಜಡ (Spirit and 


೧೪ ಮಾನವಿಕ ಕರ್ಣಾಟಕ 

Matter) [ಉದಾ: ಸಾಂಖ್ಯದರ್ಶನ, ಅನಾಕ್ಸಗೋರಾಸ್‌ನ ತಾತ್ತ್ವಿಕ ಚಿಂತನೆ ಮತ್ತು 
ಆಧುನಿಕ ಕಾಲದಲ್ಲಿ ಡೇಕಾರ್ಟನ ತಾತ್ತ್ವಿಕ ಚಿಂತನೆ ಇತ್ಯಾದಿ] ಇವುಗಳನ್ನು ಅತ್ಯಂತ ಶ್ಲಾಘ 
ನೀಯವಾದ ರೀತಿಯಲ್ಲಿ ಅರಬಿಂದೋ ದರ್ಶನದಲ್ಲಿಯೂ ರಾಧಾಕೃಷ್ಣನ್‌ ಅನರ ತಾತ್ತ್ವಿಕ 
ಚಿಂತಕೆಯಲ್ಲಿಯೂ ನಿವಾರಿಸಲಾಗಿದೆ. ಜಡ ಮತ್ತು ಚೈತನ್ಯಗಳ ನಡುವೆ ಯಾವುದೇ 
ಕತೋರ ಗಡಿರೇಖೆಯನ್ನು ತಾತಿ ಕವಾಗಿ ಎಳೆಯಲಾಗುವುದಿಲ್ಲ ಎಂದು ಈ ದರ್ಶನಗಳು 
ವಿವರಿಸುತ್ತವೆ; ಜಡ ತನ್ನ ಗರ್ಭದಲ್ಲಿ ಆಗಲೇ ಚೈತನ್ಯವನ್ನು ಅಡಗಿಸಿಕೊಂಡಿರುತ್ತ ದೆ; ಅದು 
ಕ್ರಮೇಣ ವಿಕಾಸನಾಗುತ್ತಾಗುತ್ತಾ ಚೈತನ್ಯದ ಅತ್ಯುಚ್ಚ ಮಟ್ಟಿ ವನ್ನು ಮುಟ್ಟ ಪುನಃ ತನ್ನ 
ಅನಂದಕ್ಕ್ಟೋಸ್ಕರ ಜಡದ ಗರ್ಭವನ್ನು ಪ್ರವೇಶಿಸಿ, ಪುನಃ ವಿಕಾಸ ಹೊಂದುತ್ತದೆ. ಇದು 
ಒಂದು ನಿರಂತರ ಕ್ರಿಯೆ (೧೯೦೦೦85) ಎಂದು ಅರವಿಂದ ದರ್ಶನ ಸಾರುತ್ತದೆ. ಹೀಗೆ ಜಡ 
ಮತ್ತು ಚೈತನ್ಯಗಳಿಗಿರುವ ವ್ಯತ್ಯಾಸ ಕೇವಲ ಸಾಪೇಕ್ಸೆ; ಮೂಲಭೂತವಾದುದಲ್ಲ ಎಂದು 
ಆಧುನಿಕ ಭಾರತೀಯ ಚಿಂತನೆ ಅಭಿಪ್ರಾಯ ಪಡುತ್ತದೆ. | 

(೭) ಆಧುನಿಕ ಭಾರತೀಯ ಚಿಂತನೆಯ ಇನ್ನೊಂದು ವೈಶಿಷ್ಟ ನೆಂದರೆ ಜೀವಾತ್ಮ 
ಸ್ವಭಾವದಲ್ಲಿ ಕ್ರಿಯಾತ್ಮಕ ಎಂಬ ನಿಲುವುನ್ನು ಪ್ರತಿಪಾದಿಸುವುದು. ಪುರಾತನ ಭಾರತೀಯ 
ದರ್ಶನಗಳಾದ ನ್ಯಾಯ. ವೈಶೇಷಿಕ, ಸಾಂಖ್ಯ ಇತ್ಯಾದಿಗಳಲ್ಲಿ ಜೀವಾತ್ಮನನ್ನು ನಿಷ್ಠಿ ಯನೆಂದೂ 
ಉದಾಸೀನನೆಂದೂ ಕೇವಲ ಸಾಕ್ಷಿಯೆಂದೂ ಚಿತ್ರಿ ಸಲಾಗಿದೆ. 'ಜೀವಾತ್ಮನ ಈ ನಿಷ್ಕ್ರಿಯತೆಯನ್ನು 
ಆಧುನಿಕ ಭಾರತೀಯ ಚಿಂತನೆ ಆಕ್ಷೇಪಿಸುತ್ತದೆ. ಇಲ್ಲಿ ಜೀವಾತ್ಮ ನಿರಂತರವಾಗಿ ಮೇಲಕ್ಕೆ ರು 
ತ್ತಿರುವ ತತ್ತ್ವ; ಅದು ಜ್ಞಾ ನದಲ್ಲಿ, ಧನ್ಮತೆಯಲ್ಲಿ, ದೈವಿಕತೆಯಲ್ಲಿ, ಶಕ್ತಿಯಲ್ಲಿ, ಅನಂತತೆಯಲ್ಲಿ 
ವೃದ್ಧಿ ಹೊಂದುತ್ತಾ ಇರುತ್ತದೆ; ಅದು ಎಂದಿಗೂ ನಿಸ್ತಿ ಯವಾಗುವುದಾಗಲೀ ಜ್ಞಾ ನರಹಿತವಾಗುವು 
ದಾಗಲೀ ಸಾಧ್ಯವೇ ಇಲ್ಲ ಎಂದು ಆಧುನಿಕ ಭಾರೆತೀಯ ಚಿಂತನೆ ಪ್ರತಿಪಾದಿಸುತ್ತದೆ. 

(೮) ಆಧುನಿಕ ಭಾರತೀಯ ಚಿಂತನೆ ಮುಖ್ಯವಾಗಿ ಮಾನವತಾ ಸಿದ್ಧಾಂತವಾಗಿದೆ 
(Humanistic). ಜಾತಿ, ಮತ ಕುಲ್ಕ ಗೋತ್ರ, ಅನಾನಶ್ಶಕ `ಸಂಸ್ಕ್ರಾರ ಕರ್ಮ ಪದ್ಧ ತಿ' 
ಮುಂತಾದ ಪುರಾತನ ಹಿಂದೂ ಸಮಾಜದ ಕಟ್ಟುಪಾಡುಗಳನ್ನು ಅದು ವಿರೋಧಿಸುತ್ತ ದೆ; ಬೇರಾವ 
ಕಾರ್ಯಕ್ಟಿಂತಲೂ ಶೋಷಿತರು ಬಡವರು ಮುಂತಾದ ದರಿದ್ರ ನಾರಾಯಣರ ಸೇವೆ ಮುಖ್ಯ; 
ಮಾನವರ ನಡುವೆ ಪರಸ್ಪರ ಪ್ರೀತಿ, ನಿಶ್ವಾಸ್ತ ಗೌರವ, ನ್ಯಾಯಶೀಲತೆ, ವಿಶಾಲಮನೋಭಾವ 


ಇವು ವೃದ್ಧಿ ಯಾಗಬೇಕೆಂದು ಪ್ರತಿಪಾದಿಸುವ ಅದು ತೆರೆದ ಮನಸ್ಸಿನ ಚಿಂತನೆಯಾಗಿ, ಮಾನವತಾ 
ವಾದವಾಗಿ ಮುಂದುವರಿಯುತ್ತಿದೆ. 


ಅಡಿಟಿಪ್ಪಣಿಗಳು 


]. ಟಿ. 5, Sarma: Hinduism Through the Ages Bharati a 
Vidya Bhavan Publication, 1955) p. 2. 
2. ಪಿ. ಎ. ಶಿಲ್ಪ್‌ ಎಂಬ ಪಾಶ್ಚಾತ್ಯ ನಿಮರ್ಶಕನ ಮುನ್ನುಡಿ: R.S. Sriva- 


tsava: Contemporary Indian Philosophy [Munshiram Mdnohar- 
lal, 1965] 


3. ಈ ಲೇಖನದ ಪುಟ ತನ್ನು ನೋಡಿ. 


4 “In modern times then, ethical world and life affirma- 
tion in Hinduism becomes more and more significant.’’ Albert 


Schwertzer, Indian tho ught and its develo ert 
Charles Black, London 1951],p. 209 velopment. [Adam and 


ಎ. ಎನ್‌. ಭಟ್ಟ 


9 


ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನದ ಹುಟ್ಟು 
ಬೆಳವಣಿಗೆ : 


ಭರತನಾಟ್ಯ ಪ್ರೌಢವಾದ ಶಾಸ್ತ್ರೀಯನಾಟ್ಯವಾಗಿ ಮುಖ್ಯವಾಗಿ ರಾಜಾಶ್ರಯದಲ್ಲಿ 
ಚಿಳೆದು ಬಂದಿತು. ಸಮಾಜದ ಉನ್ನತ ವರ್ಗದವರಿಗೆ ಅದು ಮೀಸಲಾಗಿದ್ದಿತೇ ಹೊರತು 
ಸಾಮಾನ್ಯ ಜನರಿಗೆ ಎಟುಕುವಂತಿರಲಿಲ್ಲ. ಜನ ಸಾಮಾನ್ಯರ ರಂಜನೆಗಾಗಿ ಇತರ ಅನೇಕ 
ಬಗೆಯ ನೃತ್ಯಗಳು ಬೆಳೆದು ಬಂದವು. ಕರ್ಣಾಟಕದಾದ್ಯಂತೆ ಒಂದಲ್ಲ ಒಂದು ವಿಧದ ಜಾನಪದ 
ನೃತ್ಯ ಪ್ರಕಾರಗಳನ್ನು ಕಾಣಬಹುದು. ನಾಗನೃತ್ಯ, ಭೂತನೃತ್ಯಗಳು, ಮಲೆಕುಡಿಯರ ನೃತ್ಯ, 
ಪರಾವಂತರ ಕುಣಿತ ಅಥವಾ ವೀರಭದ್ರ ಕುಣಿತ ಎಲ್ಲಮ್ಮನ ಕುಣಿತ್ಕ ನಂದಿಕೋಲು ಕುಣಿತ್ಕೆ 
ಹೆಗಲು ವೇಷದ ಆಟ್ಕ ದಾಸರ ಆಟಿ ಗೊಂಬೆಯ ಅಟ್ಕ ರೂಪಸಿಂಗನ ಆಟ್ಕ ಸಂಗ್ಯಾ ಬಾಳ್ಯಾ; 
ಇತ್ಯಾದಿ ಪ್ರಾದೇಶಿಕವಾದ ಅನೇಕ ಬಗೆಗಳಿವೆ. ಇದಲ್ಲದೆ ಕೋಲಾಟ, ಸುಗ್ಗಿಯ ಕುಣಿತ ಮೊದೆ 
ಲಾದ ಜಾನಪದ ಸಮನ್ವಿತವಾದ ಕುಣಿತಗಳಂತೂ ಎಲ್ಲೆಡೆ ವ್ಯಾ ಿಸಿನೆ. 


ಯಕ್ಷಗಾನವೂ ಸಹ ಒಂದು ಜಾನಪದ ಹಳೆಯ ಹಿರಿಯ ಕಲೆ. ಭರತನು ಹೇಳಿದ 
ನಾಟ್ಕ ಸಂಪ್ರದಾಯದ ಹಿನ್ನೆಲೆಯುಳ್ಳ ವು. ನಾಟ್ಯದ ಜೊತೆಗೆ ಸಂಭಾಷಣೆಯನ್ನು ಬೆಳೆಸಿ 
ನಾಟಕದ ಬೆಳವಣಿಗೆಗೆ ಹಾದಿಯನ್ನು ಹಾಕಿ ಕೊಟ್ಟಿ ವೆನ್ನ ಬಹುದು. 
*  ಯೆಕ್ಷೆಗಾನವು ಗಂಧರ್ವ ಗಾನದಂತೆಯೇ ಒಂದು ಗಾನ ಪ್ರಭೇದ. ಯಕ್ಷ ಜನಾಂಗಕ್ಕೆ 
ವಿಶಿಷ್ಟವಾಗಿರುವ ಗಾನವೆಂಬುದೆರಿಂದ ಅದಕ್ಕೆ ಆ ಹೆಸರು ಬಂದಿರಬೇಕೆಂದು ಕೆಲವರ ಎಣಿಕೆ, 
ಆದರಂತೆ ಗಂಧರ್ವರಿಗೇ ವಿಶಿಷ್ಟವಾಗಿರುವ ಗಾನಭೇದೆಕ್ಕೆ ಗಂಧರ್ವಗಾನವೆಂದು ಹೆಸರು. 
ಸಂಗೀತವು ಗೀತೆ, ವಾದ್ಯ, ನರ್ತನಗಳ ಕೂಟಿ. ಸಂಗೀತವು ಮಾರ್ಗ ಸಂಗೀತ ದೇಶೀ ಸಂಗೀತ 
ಎಂದು ಇಬ್ಬ ಗೆಯಾಗಿದೆ. ದೇವಗಾನವು ನಾಾರ್ಗ ಸಂಗೀತ. ಗಂಧರ್ನಗಾನ ಯೆಕ್ಷಗಾನಗಳು 
ದೇಶೀ ಸಂಗೀತ. ಸಂಗೀತದ ರಾಗ, ತಾಳ, ಲಯಗಳು ಗಂಧರ್ವ ಗಾನದಲ್ಲಿರುವಂತೆಯೇ ಯಕ್ಷ 
ಗಾನದಲ್ಲೂ ಇದೆ. ಯಕ್ಷಗಾನದೆ ಬಗ್ಗೆ ವಿವರಿಸುವ ಶಾಸ್ತ್ರೀಯ ಸಮಗ್ರಗ್ರಂಥವು ಇದುವರೆಗೂ 
ಉಸಲಬ್ಧನವಾಗಿಲ್ಲ. 

ಯೆಕ್ಷಗಾನದ ಬಗ್ಗೆ ಮೂಲ ಸಂಶೋಧನೆ ಇನ್ನೂ ನಡೆಯಬೇಕಾಗಿದೆ. ಯಕ್ಷಗಾನ 
ಎಂದರೆ ಯಾವುದು ? ಅಮರ ಸಿಂಹನ ನಿಘಂಟು «ಯಕ್ಷರಕ್ಷೋ ಗಂಧರ್ವ ಕಿನ್ನರಾಃ ಪಿಶಾಚೋ 
ಗುಹ್ಯ ಕೆಸ್ಕಿದ್ದೊ € ಭೂತೋನಿ ದೇನಯೋನಯಃ? ಎಂದು ಯತಕ್ಷರನ್ನು ದೇವಯೋನಿಯೊಳಗೆ 
ಒಂದು ವರ್ಗದನರನ್ನಾಗಿ ಸಾರುತ್ತಿದೆ. ಯಕ್ಷರ ಒಡೆಯನಾದ ಕುಬೇರನು ಲಂಕಾನಗರಾಧಿ 
ಪತಿಯಾಗಿದ ನೆಂದೂ ರಾವಣನಿಂದ ಸರಾಜಿತನಾಗಿ ಉತ್ತರದ ಕೈಲಾಸ ಪರ್ವತಕ್ಕೆ ಹೋದನೆಂದೂ 


ek ಮಾನವಿಕ ಕರ್ಣಾಜಕ 


ಪುರಾಣದ ಹೇಳಿಕೆ. ಇದರಿಂದ ಯಕ್ಷ ಜನಾಂಗದ ಮೂಲನಿವಾಸ ಸ್ಥಾನವು ವ 
ಆಗಿತ್ತೆಂಬ ಊಹೆಗೆ ಅವಕಾತವಿದೆ ವೇದ ಕಾಲದಲ್ಲಿ ನಟಗಾಯಕಾವಿಗಳಿಗೆ ಆಯ 
ಸಮಾನ ಸ್ಮಾನವಿದ್ದಂತೆ ಕಂಡು ಬರುವದಿಲ್ಲ ಅರ್ಯತುಕುಷೂಸೆ ಜೀತೀಯ ಸ್ತ್ರ 
ಜನಿಸಿದ ವೃತ್ತಿ ಗೆ ಯಕ್ಷನೆಂದೂ ಅಂಥ ವ್ಯಕ್ತಿ ಸಮೂಹಕ್ತೆ ಯಕ್ಷವರ್ಗವೆಂದು ಹ 
ಈ ಯಕ್ಷರ ಗಾನವೇ ಯಕ್ಷಗಾನವಾಗಿರವೇಕೆಂದೂ ಯಕ್ಷರು ಈ ನಾಡಿನ ಮೂಲ ನ 
ಪ್ಹಂತೆ ಅವರ ಗಾನವು ಅಷ್ಟು ರೂಢವಾಗುವದಕ್ಕೆ ಕಾರಣವೆಂದೂ ಕೆಲ ಎಷ್ವಾಂಸಕ ಇ: 

ಯಕ್ಷಗಾನವು ಕನ್ನಡನಾಡಿನ ವಿಶಿಷ್ಟ ಕರೆಯಾಗಿದ್ದು ಧರ್ಮ ಸಂಸ್ಕೃತಿಗಳ ಸೃಜಾ 
ಮುಖ್ಯ ಸಾಧನವೂ he ಇಮ ಜನರ ನೈತಿಕ ಮಟ ನ ನನ್ನು ತಿದ್ದಿ ಸುಂಕ 
ಜೀವನವನ್ನು ನಿರೂ ಅಳದ” ಯಕ್ಷಗಾನದ. ಬನ್ನೆ `ಹೀಸೆ ತುದ್ಬಿನ್ನು ಲ 
ಹಿಂದೊಂದು ಕಾಲ ವಲ್ಲ ದೇವತೆಗಳೆಲ್ಲಾ ಸಂಸಾರದ ಜಂಜಾಟದಿಂದ ಬಳಳಿದಾಗ ಮುನಸ್ಸಿಗೆ ನೆಮ 
ಇಲ್ಲದೇ ಮನರಂಜನೆಗೋಸ್ಟರ ಬ್ರಹ್ಮದೇವನ ವಲ್ಲಿ ಮೊರೆಯಿಟ್ಟರು. ಆಗ 
ಯಕ್ಷರನ್ನು ಇಕಾ ಬ್ರಹ್ಮನು ಅನಿಲಾ ನೃತ್ಯ ಸಂಗೀತ್ಮ ಸಾಹಿತ ಸೀ ನಾಷ್ಯಗಳಿಂದ 
ವಿಶಿಷ್ಟವಾದ ಕರೆಯನ್ನು "ಅಡಿ ತೋರಿಸುವಂತೆ ಸೂಜೆಸಿದನ್ನು ವನ್ನು ಒಂಮೆ 
ಚಂದ್ರಾಕೃ ತಿಯ ಮಂಟಪವನ್ನು ನಿರ್ಮಿಸಿ ಸೆ ಸ್ಟೇಕ್ಷಕರಿಕೆ ಸಭಾಂಗಣವನ್ನೂ ನಿರ್ಮಿಸಲ 
ಅದರಲ್ಲಿ ಭಾಗವಹಿಸಿವೆ ನಟ್ಟ ನಟಿಯರೆಲ್ಲಾ ಯ್ನಕ್ಷರೇ ಅದದ್ದ ರಿಂದ ಅವರು ಹಾಡಿ, ಆ 
ಮನದಣೆಯುನಂತೆ ಶಾಸ್ತ್ರೀಯ ರೀತಿಯಲ್ಲ ಭರತ ನಾಟ್ಕ ದಿಂದೊಡಗೂಡಿದ ಕರೆಯನ್ನು ಪ್ರವ! 
ಸಿದ ರಿಂದ ಇದನ್ನು ನತೇಷನಾದ ಹೆಸರಿಂದ ಯಕ್ಷಣಾನವೆಂದು ಕಕೆಯಲಾಯುತು. 
ಸುರರೋಕದಲ್ಲಿ ಬಹಳ ಪ್ರಸಿದ್ಧಿ ಪಡೆಯಿತ್ತು 

ಪುರಾತನ ಕನ್ನಡ ಸಾಹಿತ್ಯವಲ್ಲ ವೇಸೀಗಬ್ಬ ಎಂಬ ಕಾವ್ಯ ಸ್ಪ ಕಾರವೆ ಉಲ್ಲೇಖವಿ! 
ಈ ಕಾವ್ಕ ಪ್ರಭೇದವು ಜನಪದ ಸಾಹಿತ್ಯವನ್ನು ಸೂಚಿಸುವದಾನಿದೆ. ಆದರಂತೆ ನಾಬ್ದಗೆಣ 
ವಾಟಕ ಜಾತಿಯೆ ಪ ಕ್ರೈಸ್ಟಾ ಪವ್ರ ಪ್ರಾಚೀನ ಲಕ್ಷಣ ಗ ಸ ಂಘೆಗಳಲ್ಲಿದೆ. ನಾಗವರ್ಮನು 
ಪದ್ಮ ಮೇಲ್ಜಾಡು ಪಾಷ ಬಿದಂತೈೆ ಗಬ್ಬು ಪಾತುಗಬ್ಬ ಬಾಜನೆಗಬ್ಬ ಎಂಬ ಏಳು 
ದೇಸಿಗಬ್ಬಗಳಲ್ಲಿ ಬಾಜನೆಸಬ್ಬ ವು ವಾದನ ಕಾನ ಎ ಎಂಬ ಸಮಸ್ತ ಪದದ ತನ್ನೆವ ಇಪವಾಸಿರಜೆ 
ಇದರಿಂದ ಈ ಜಾಜನೆಗಬ್ಬ ವ ವಾವ್ಕ ಗಳೊಡನೆ ಹಾಡುವ ಕಾವ್ಯ ಎಂದು ಅರ್ಥವಾಗಬಹುದು. 4 
ಕಾರಣದಿಂದ ಜಾಜನೆಗಬ್ಬ ವ ವೈಶ್ಯವಾಗಿರಬಹುದೋ ಎಂಬ ಸಂದೇಹ ಉುಂಖಾಗುತ್ತದೆ. ನಾಕ 
ಗರಣದ ಅಥವಾ ಯಕ್ಷಗಾನ ಪ್ರಭೆ:ದದ ಇನ್ನೊಂದು ಹೆಸಕೇ ಈ ಬಾಜನೆನಬ್ಬವಾನಿಕೆ ನದು 


ನಾಗವರ್ಮನು ಬಾಜನೆಗಬ್ಬಕ್ಕೆ ಹೇಳುವ ಲಕ್ಷಣಗಳಿಲ್ಲ ಯ ನಾನಳ್ಳೆ 
ತ್ತವೆಂದು ತೋರುತ್ತವೆ, ತು 


ಲಕ್ಷಣ ಶಾಸ್ತ್ರ ವೈಷ್ಟ್ರಿಯಿಂದ ಕನ್ನಡ ಸಾಹಿತ್ಯಕ್ಕೆ EH: 
ವಾದಂತೆ ಅಜ್ಞಾತ ಸ್ಯತ್ಸನೆವಾದ *ಸಭಾವಂದತೆ' ಎಂಬ 
ಸೀಮಾಗ್ರಂಥ. ಘು ಗ್ರಂಥದ ಕಾಲ ನ ET ಉಳಿದಿವೆ. ಈ 
ವೆಲ್ಲಿ ಯತ್ಷಲಕ್ಷಣನನ್ನು ಕವಿ ವಿವರಿಸಿದಾ ನಿ. ಯಕ್ಷಗಾನವನ್ನು ಪಾ ನ ರಂಫಿಸುವ ಬಗೆ 
ಯಾನ ನಿಯಮಗಳನ್ನು ಪಾಲಿಸಬೀಕು K "ಸಭಕಲಕ್ಷಣನೇನು ಯುಕ್ಷಣಾನದ ಪಾತ್ರ ಗಳಲ 
ಗಳೇನು? ಮುಂತಾದ ಹಲವಾರು ವಿಷಯಗಳು ಈ ಬ ಸ ಲಘೆವಲ್ಲಿ ಸ ನ ತಿಪಾವಿತನಾಗಿಸೆ. 

ಯಕ್ಷಗಾನ ಪ್ರಾರಂಭಕ್ಕೆ ಮೊದಲು ಪಾರ್ವತೀ ಹರಮೇತ್ವ Rd ಮುತ್ತು 
ದೇವತೆಗಳ ಪ್ರಾ ರ್ಥನೆ 'ಇತಿಯವೇಳು. ಭಾಗವತನು ಘು 
ರಂಗಸ ಸ ಳವ್ರ ಮಾಹಸ್ತ ಆಗಲವಾಗಿರಬೇಕ್ಕು. ಮುತತ 


ಕು ರಾವು 


ಸ್ತೋತ್ರ 'ಮೂತಬಾಳು. ಯಕ್ಷಗಾನ 
ಸ್ತ ಉನ್ನನಾನಿರಜೀಕು. 


| 


4 ಉತ್ತೆರೆ ಕಸ್ಸೃಡ ಚಿಲ್ಲಿ ಯಲ್ಲಿ ಯಕ್ಷಗಾನದ ಗುಟ್ಟು ಬೆಳವಣಿಗೆ ೧೭ 


ಭಾಗವ ಸೂಡ ಳೆಗಾರೆ ಕೈ ಶಿರೆಚೆಯಿತೆ ಮೆತ್ತು ಸೆಂಗೀತೆಗಾರೆ ಇನರು ಅರ್ಧಡಂದ್ರಾ ಕ ತಿಯೆಲ್ಲಿ 
pe "ಸಭಿಕರು ನಿತನ ಚಸರೊ ಸೃಭಾವಿ ಜನರೂ ಆಗಿರಬೇಕು ಎಂದು ಈ ಕೈತಿ 


ಜೆ ಸ್‌ ದಲ್ಲಿ - ಸು ಮೊಹತ್ತೆದೆ ಸ್ನಾನವನ್ನು ನಓಿಸುತ್ತಾನೆ. ಸಭಾನಂದನೆಯ 
ಒಂಡು ಕ್ಲೋಕವು ಭಾಗನತ ಲಕ್ಷಣವನ್ನು ಹೀಗೆ ಹೇಳಿದೆ: 


4 
ಆಬಕಾರೋ ಭಕ್ತಿಛಾನೇನ ಗಳಾರೋ ಗರ್ವನರ್ಜಿತಃ 
ಂ ನಕಾರೋ ವಾಕ್ಯ ಪಾಠೇನ ತಕಾರೋ ತತ್ವನಿರ್ಣರ ಯಂ) 


ಎಂದು ವಿನರಿಸುತ್ತಾ ಭಾಗನತೆ ಪಡದೆ ಭಾ_ಗ-ವ._ತೆ ಎಂಬ ಅಕ್ಷರೆಗಳೆ ಅರ್ಥವಿನರಿಸಿದೆ. 
' ಯಕ್ಷಗಾನದ ಪ್ರಾ ಚೇಸತಿಯನ್ನು ಕಾರಿತು ಸಾವು ನಿರ್ದಿಷ್ಟವಾಗಿ ಏನನ್ನೂ ಹೇಳುವಂತಿಲ್ಲ. 
ಶ್ರೀ ಕೃಷ್ಣಗ ಒಡ್ಮೊ ಲಗಡೆ ವರ್ಣನೆ ಮಾಡುವಾಗ ಯೆಕ್ತೆಗಾನದೆ ೨೫6 ನ ಸನಾಗಿದೆ. 
ಇಡು " ಬಿಹು ಪುರಾತೆನನಾಗಿದ್ದು ರೆಂಪರಾಗತವಾಗಿ ಸಡೆದು ಬಂದೆ ಕಲೆ. ಇದನ್ನು ದಕ್ಷಿಣ 
ಭಾರತದ ಕನ್ನಡ ನಾಡು, ಕೇರ ರಳ, pre ತೆಮಿಳುಸಾಡುಗಳಲ್ಲಿ ಕಾಣಬಹುದು. ಅದರಲ್ಲೂ 
ಕನ್ನಡನಾಡಿನ ಉ ಉತ್ತರೆ ದಕ್ಷಣ ಕನ್ನಡ ಜಿಕ ಗಳಲ್ಲಿ ನಿಶೇಷ ಪ್ರಚಾರದಲ್ಲಿದೆ. ಈ ಯೆಕ್ಷೆಗಾನವು 
ಚಶೆಸಾಮಾನ್ಯ ರಿಗೂ ಪಂಡಿತೆರಿಗೂ ಏಕಕಾಲದಲ್ಲಿ ಮಃ ನಸ್ಸಿಗೆ "`ಾಂಶಿಯನ್ನೂ ಸೆಂಸಾ ರನೆನ್ನೂ 
pH ಧರ್ನು ಸಂಸ್ಕೃತಿಗಳನ ಬ್ರಿ ಬೋಧಿಸಬಲ್ಲಂದಾಗಿದೆ. 
ಯಕ್ಷಗಾನದಲ್ಲಿ ಮುಖ್ಯವಾಗಿ ಮೂರು ಭಾಗಗಳನ್ನು ಮಾಡಬಹುದು. ಪದ್ಯ ಕಾಡುವದು, 
ಕುಚೆತ, ಅರ್ಥಗಾಂಕೆಗಳಿಂಡು, ಈ ರೀತಿ ನೃತ್ಯ ಸಂಗೀತ ಸಾಹಿತ್ಯ ಗಳೂ ಕೂಡಿದ್ದೇ 
ಗಾತ. 
ಇದೆರೆಲ್ಲಿ ದಶಾವತಾರ ಆಟಿಗಳು ಅಥವಾ ಬಂಯಲಾಟ ಭಾಗವತರಾಟ ಮತ್ತು ತಾಳೆ 
ಕ್ಷಿ ಇನ್ನು ಬಯೆಲು ಸೀಮೆಯ ಪ್ರದೇಶಗಳಲ್ಲಿ “ಯಕ್ಷಗಾನ ರೊಡ್ಡಾಳಿ' ಎಂದೂ 
ಅರುತ್ತಾರೆ. 
ಯಕ್ಷಗಾನವು ಪದ್ಯ ರೂಪದಲ್ಲಿದೆ, ಸಂಗೀತವು ಕರ್ಣಮದಧುರೆವಾಗಿರೆತ್ತದೆ. ಸಂಗೀತ 
ಫಸ್ಟು "ವಕಾರ್ಗ', “ದೇಶಿ' ಎಂದು ಎರಡು ಭಾಗವಾಗಿ ವಿಢೌಗ ಮಾಡಿದ್ದಾರೆ. 


4ನಾರ್ಗದೇಶೀವಿಭಾಗೇನ ಸಂಗೀತಂ ದಿ ಲ ಬಧಂ ಸ್ಮ ತೆಂ 
ಸೆ ೈತ್ಯೈಂ ಗೀತಂ ತೆಥಾ ಪಾದ್ಯೆಂ ತ್ರೈ ತೆಯೆಂ “ಗೀತನ ತೇ? 


ಣೆ 3 (ಕ), ಗೀಶೆ (ಹಾಡುವಿಕೆ), ವಾದ್ಯೆ (ಬಾರಿಸುವಿಕೆ) ಇವು ಮೂರೊ ಸಂಗೀತದೆ ಅಂಗೆ 

| ಕ್ಲ ದೇವ ಗಾನಪೇ ಸಡಾರ್ಗೆ ಸೂಗೀತ. ದೇಶೀ ಸಂಗೀತವು ಎರೆರು ವಿಧ 
4ಗಂಧರ್ನಗಾನ?, 4ಯೆಕ್ಷೆಗಾನ?. ಆದರೆ ಗಂಧರ್ನಗಾನವೆ ಬರೇ ಗಾನವಾಗಿ ಉಳಿ 
' ಯಿತು. ಯಕ್ಷಗಾನವು ಸಾಹಿತ್ಯದಿಂದ ಕೂಡಿದ ಕಾರಣ ಯೆಕ್ತೆಗಾನ ಸಾಹಿತ್ಯ ವಾಯಿತು, ತಾಳೆ 
ನುದ್ದ 4 ಹಾಗೊ ದಶಾವತಾರ ಆಟಿಗಳೆರಡಕ್ಕೂ "ಯೆಕ್ಷಗಾನೆ' ಎಂಬ ಒಂದೆ ತಡೆದಿಂಡ ಜ ವ್ಯವಹೆರಿ 
' ಸುವರು ಈಗ ರೊಡಢಿಂಯಾಗಿದೆ. ತಾಳೆಮೆದ್ದೆ 9 'ಆಟಿಗ ಕಿರೆಡೆರೆಲ್ರಣ «ಭಾಗವತನು? ಥ್‌ 
(ಹಾಡುಗಾರೆನು) ಹಾಡುತ್ತಾನೆ. ಭಾಗನತೆನು ಹಾಡುವ ಸದ್ಕ ಗಳಿಗೆ ಅರ್ಥಧಾರಿಗಳು ಸಂಭಾಷಣಾ 
ರೊಸದಲ್ಲಿ ರಸ, ಭಾವಾ%ಿನ್ಯ ೧ಜಕನಾಗಿ ವ್ಯಾಖ್ಯಾನ ನಹಾಡೊತ್ತಾ ರೆ. ಈ ಯಕ್ಷಗಾನ ಪ್ರಭೇದವು 


ವಿಚಾರಶೀಲ ಪ್ರೇಶ್ರಕರಿಗೆ ೭ ಯಪಾಗುತ ದೆ. ದೆಶಾನತಾರೆ ಆಟಿ, ಭಾಗವ ತರೆ ಆಟಿ, ಎಂಬ 

ಇ ವ ಥೇ - ಕ್ಯ 
ಇನ್ನೊಂದು ಸ್ರಬೇಧಕ್ಕೆ ಬೀಢಿಸಾಟಿಕ ಎಂದೊ ಹೆಸರಿದೆ. ವೀಥಿ ನಾಟಕದಲ್ಲಿ ಹಾಡು 
3 


ಆ 


ನ ಮಾನವಿಕ ಕರ್ಣಾಟಕ 


ಮೃದಂಗ ವಾದನ್ಕ ಚಂಡೆ ವಾದನಗಳಿನೆ, ತಾಳಮದ್ದ ಳೆಯ ಅರ್ಥಧಾರಿಗಳ ಬದಲಾಗಿ ಬಯ 
ಲಾಟದಲ್ಲಿ ವೇಷಭೂಷಣ ಸಜ್ಜಿತರಾದ ವೇಷಧಾರಿಗಳಿರುತ್ತಾರೆ. ವೇಷಧಾರಿಗಳು ಅಯಾಭಿ 
ವ್ಯ ೦ಜಕವಾಗಿ ನರ್ತಿಸಿ ಭಾಗವತನ ಹಾಡನ್ನು ಸಂಭಾಷಣಾಮೂಲಕವಾಗಿ ಅಭಿನಯಿಸು 
ತೆ ರೆ. | 
ಯಕ್ಷನ ಕೃತಿಗೆ ಸ್ರ ಸಂಗ ಎಂದು ಹೆಸರು. ಯಾವದಾದರೊಂದು ಪುರಾಣ ಪ್ರ ಸಿದ್ಧ ಕಥೆ ಲ 
ಪ ಸಂಗದ ವಸ್ತು" ಅದು ಪದ್ಯ ರೂಪದಲ್ಲಿರುವದು. ಪ್ರ ಸಂಗವು ಒಂದು ಇಡಿ ರಾತ್ರಿಯ 
ಪ್ರದರ್ಶನಕ್ಕೆ ಸಾಕಾಗುವಷ್ಟು ದೀರ್ಫವಾಗಿರಬೇಕು. ತಾಳಮದ್ದ ಳೆಗಳೂ ಬಯಲಾಟಗಳೊ 
ಸಾಮಾನ್ಯವಾಗಿ ರಾತ್ರಿಯೇ ನಡೆಯುತ್ತ ದೆ. ಇದು ಪುರಾತನ ಕಾಲದಿಂದ ನಡೆದು ಬಂದ ಪದ್ಧ ತಿ. 
ಯಕ್ಷಗಾನವು ಹಿಂದೂ ಸಂಸ್ಕ ತಿಯ ಕೈಗನ್ನಡಿ. 
ಯಕ್ಷಗಾನದ ಸಂಪ್ರ ಕಾಯವು ದಾ ಎಲ್ಲೆ ಡೆಗಳಲ್ಲೂ ಏಕರೂಪವಾಗಿಲ್ಲ. ಘಟ್ಟದ 
ಮೇಲಣ ಸೀಮೆಯ ಸಂಪ್ರ ಜದಾಯಕ್ಕೆ "ಮೂಡಲ ಪಾಯ” "ಎಂದೂ ಉತ್ತರ ದಕ್ಷಿಣ ಜಿಲ್ಲೆ ಸಳ 
ಸಂಪ್ರದಾಯಕ್ಕೆ "ಪಡುವಲ ವಾ್‌ ಎಂದೂ ಹೆಸರು. ಪಡುವಲ ಪಾಯದಲ್ಲಿ ಬಂಧ ಮತ್ತು 
ಪ್ರಯೋಗದ ರೀತಿ ಭೇದಗಳಿಗನುಗುಣವಾಗಿ "ಬಡಗುವಮುಟ್ಟು? "ತೆಂಕುಮಟ್ಟು? ಎಂಬ ಎರಡು 
ಭೇದಗಳಿವೆ. 
ಗ್ರಾಮಾಂತರ ಪ್ರದೇಶಗಳ ಪಾಮರ ಜನತೆಯಲ್ಲಿ ಇಂದು ಹಿಂದೂ ಸಂಸ್ಕೃತಿಯೂ ಧರ್ಮ ಸ 
ನಿಸ್ತೆಯೂ ಅಚ್ಚ ಳಿಯದ ಉಳಿದು ಬಂದಿದ್ದ ರೈ ಅದಕ್ಕೆ ಬಹುತರವಾಗಿ ಯಕ್ಷಗಾನವೇ ಮೂಲ 
ಕಾರಣ, ಇದರಿಂದ ನಮ್ಮ ರೀತಿನೀತಿಗಳನ್ನು ಸರಿಷ್ಕ ರಿಸಿ, ನಯನೀತಿಗಳನ್ನು ಕುದುರಿಸಿಕೊಳ್ಳ ಲು | 
ಅವು ನೆರವಾಗುತ್ತವೆ. 'ಕಿಸಾನುಭವದ ಜತೆಗೆ ಸರ್ಕ ಜೀವನದ ಕಲೆಯನ್ನು ಅವು ೪0ಸಿ 
ಕೊಡುತ್ತವೆ. "'ಶಿವೇತ ರಕ್ಷತಿ''ಗೂ ಕಾರಣವಾಗುತ್ತದೆ. ನಮ್ಮ ಪೂರ್ವಜರು pe ೈ ಜೀವನದಲ್ಲಿ | 
ನಡೆಸಿಕೊಂಡು ಬಂದ ಧರ್ಮನಿಸ್ಕೆ, ಸತ್ಯಸಂಧತೆಗಳಿಂದ ಇಹ ಸೆರರೋಕಗಳೆರಡರಲ್ಲೂ ಅವರಿಗೆ ' 
ಪ್ರಾಪ್ತವಾದ ಸುಖವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ, ಮೋಕ್ಷಸಾಧನೆ ದುಸ್ಸಾ ಧ್ಯ ವೇನೂ ಅಲ್ಲ. | 
ಅಸ್ಕಿ ಅಹರ್ನಿಶಿ ಪ್ರಾ  ಹಾಯಾಮವನೇ ಏಕೈ ಸ್ಸ್‌ ಮಾರ್ಗವಲ್ಲ. ಮೋಕ್ಷಸಿದ್ದಿ ಗೆ ನಿರ್ವಿಕಲ್ಪ 
ಭಗವದೃ ಕ್ರಿಯೇ ಮೂಲ ಸಾಧನ. ಭಕ್ತಿ ಸಿದ್ಧಿ ನ ತ್ಯಾಗಜೀವನವೇ ಸಾಧನ. ಪರರಿಗೆ ಒಳಿತನ್ನೆ ಸ | 
ಗುವುದೇ ಪುಣ್ಯ. ಅನ್ಯರಿಗೆ ಕೆಡಗೆಸಗುವುದೇ' ಪಾಪ. ಪಾಪಮಾರ್ಗವನ್ನು ಬಿಟ್ಟು ಪುಣ ವನ್ನು 
ಬೆಳೆಸಿ ಕೊಳ್ಳಬೇಕೆಂಬುದ ಯಕ್ಷಗಾನ ಸಾಹಿತ್ಯದ ನೀತಿ ಬೋಧನೆ. i 
ಯಕ್ಷಗಾನವು ಜನಸಾಮಾನ್ಯರಿಗೆ ಸಂಬಂಧಪಟ್ಟಿ ಕಲೆಯೆಂದು ಪ್ರಸಿದ್ಧಿ ಪಡೆದುದರಿಂದ 
ಜಾನಪದ ಕಲೆಯೆಂದು ಕರೆಯುವದು ಯೋಗ್ಯವಾಗಿದೆ. ಯಕ್ಷಗಾನದಲ್ಲಿ “ಉತ್ತರ, ದಕ್ಷಿಣ . 
ಎಂಬೆರಡು ಪ್ರಾದೇಶಿಕ ಭೇದವಿದೆಯಷ್ಟೇ. ಆದರೆ ಇವೆರಡರಲ್ಲಿ ಯಾವುದು ಮೇಲು, ಯಾವುದು 
ಕೀಳು ಎಂದು ಹೇಳುವ ಹಾಗಿಲ್ಲ. ಕುಣಿತ ಹಾಗೂ ಹಾಡುನಿಕೆಯಲ್ಲಿ ಬದಲಾವಣೆ ಇದೆ ಅಷ್ಟೆ. | 


ಕನ್ನಡದಲ್ಲಿ ಭಾಸೆ ಹೇಗೆ ಸಾ ್ರಿಂತಭೇದವನ್ನು ಹೊಂದಿದೆಯೋ ಹಾಗೇ ಸ್ವ ಲ್ಪ ಮಟ್ಟ ಗೆ ಬಾನ 
ಹಿ 


ಉತ್ತರಕನ್ನಡದವರು ಉತ್ತ ರಾದಿಯಾಗಿ ಹಾಡು ಹಾಗೂ ಕುಣಿತವನ್ನು ಪ್ರಾರಂಭಿಸಿದರೆ 

ದಕ್ಷಿಣಕನ್ನ ಡದವರು ದಕ್ಷಿಣಾದಿಯಾಗಿ ಹಾಡು, ಕುಣಿತಗಳನ್ನು ಪ್ರಾರಂಭಿಸುತ್ತಾರೆ. ಉತ್ತರ 

ಕನ್ನಡದನರು ತಾಳವನ್ನು ಉಪಯೋಗಿಸಿದರೆ ದಕ್ಷಿಣದವರು ಜಾಗಟಿಯನು ಉಪಯೋಗಿಸು 
ತ್ತಾರೆ. ಬರೇ ನೇಸ ಹಾಕಿ ಕುಣಿಯುವುದು ಮಾತ್ರ ಯಕ್ಷಗಾನವೆಂದು 'ಹೇಳಿಲಾಗುವದಿಲ್ಲ, 

ವೇಸ ಹಾಕದ ಕುಣಿತಗಳಿಂದ ಕೂಡಿದ ಯಕ್ಷಗಾನವೂ ಇದೆ. ವೇಷ ಕುಣಿತಗಳಿಲ್ಲದ ಯಕ್ಷ 
ಗಾನವೂ ಇದೆ... ಯಾವದೇ ರೂಪದ ಯಕ್ಷಗಾನವಿರಲ್ಕಿ, ಅರ್ಥವಿವರಣೆ ಮುಖ್ಯವಾದದ್ದು, 
ಐ 


ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನದ ಹುಟ್ಟು ಬೆಳವಣಿಗೆ . ೧೯ 


ಯಕ್ಷಗಾನದಲ್ಲಿ `ತಾಳನಂದ್ದಳೆ', *ಬಯಲಾಟಿ' ಎಂಬ ಎರಡು ವಿಧಗಳಲ್ಲಿ ಉತ್ಪತ್ತಿಗಳ 
ಬಗ್ಗೆ ಯಾವುದು ಮೊದಲು ಯಾವುದು ಕೊನೆಗೆ ಹುಟ್ಟ ದ್ದೆಂದು ಹೇಳುವಂತಿಲ್ಲ. ಎರಡೂ ಏಕಕಾಲ 
ದಲ್ಲಿ ಹುಟ್ಟ ದವೆಂದು ಹೇಳಬಹುದು. ಬೇಸಿಗೆಯಲ್ಲಿ ವೇಷಹಾಕಿ ಕುಣಿದು ಮಳೆಗಾಲದಲ್ಲಿ 


| ಮನೆಗಳಲ್ಲೋ ದೇವಸ್ಥಾ ನಗಳಲ್ಲೊ € ಇನ್ನಿತರ ಕೆಟ್ಟ ಡಗಳಲ್ಲೋ ತಾಳಮದ್ದೆ ಳೆ ಪ್ರಾ ರಂಭಿಸಿದ್ದೆ 
ರಿಂದ ಈ ಎರಡೂ ರೂಪಗಳು ಬಳಕೆ ಯಲ್ಲಿ ಸಿನನಂಕವೆ. "ಬಯಲಾಟದಲ್ಲಿ ಕುಣಿತ, ಅರ್ಥ 
ಪ ಪ್ರಧಾನವಾದುದು. ತಾಳಮದ್ದಳೆಯಲ್ಲಿ ಅರ್ಥಗಾರಿಕೆ ಪ್ರಧಾನವಾದುದು. ಆದರೆ ಪ್ರಸಂಗಗಳು 


(ತಥಾಭಾಗ) ಇವೆರಡಕ್ಕೂ ಒಂದೇ. "ಹಾಡುವವರಿಗೆ ಭಾಗವತರೆಂದು ಹೆಸರು. (ಭಗಪದೃಕ್ತರು) 


ಕ ಎಂದರೆ ದೇವರ ಕಥೆಯನ್ನು ಹ ಹಾಡುವವರು. 


Pr A ಜಾ ತಗ 


««ಭಗವದಾರಾಧನಮೇವ ಪರಮೋಧರ್ಮಃ । ತದ್ವಿರುದ್ದಃ ಸರ್ವೋಪಿ ಅಧರ್ಮಃ | 
ಆಂದರೆ ಭಗನಂತನ ಸೇವೆಯು ಧರ್ಮ. ಅದರ ವಿರುದ್ದವ ಇಡುದೆಲ್ಲ ಅಧರ್ನು ಎಂಬಂತೆ ದೇವರ 


ಕಥೆಯನ್ನೇ ಧರ್ಮದ ಸೇವಾರೂಪವಾಗಿ ಭಾಗವತರು “ಹಾಡಿಕೊಂಡು ಬರುತ್ತಿದ್ದರು. ಅವು 
' ಗಳಿಗೆ ಪ್ರಸಂಗ ಎಂದು ಹೆಸರು. ಹಿಂದಿನಕಾಲದಲ್ಲಿ ಕಂಠಪಾಠಮಾಡಿ ತಂದೆಯಿಂದ ಮಗ, 


ಜ್ರ ರುವಿನಿಂದ ಶಿಷ್ಕ ಹೀಗೆ ಪರಂಪರಾಗತವಾಗಿ ನಡೆಸಿಕೊಂಡು ಬರುತ್ತಿದ್ದರು. ಈಗ ಅವು 


ಗಳೆಲಾ ಅಚಾ ಕ 
[ae] ಇತ 


ಭಾಗವತರು ಕಥಾವಸ್ತುವಾದ ಪ್ರಸಂಗದ ಪದ್ಯಗಳನ್ನು ಶಾಸ್ತ್ರೀಯವಾಗಿ ಹಾಡುತ್ತಾರೆ. 
ಅದರ ಜತೆಗೆ ತಾಳ್ಯ ಮದ್ದ ಳೆಗಳನ್ನು” ಹ ತಾಸುತ್ತದೆ. ತಾಳ ಮದ್ದಳೆಗಳಲ್ಲಿ ಕುಳಿತು 
ಕೊಂಡು ಅರ್ಥಧಾರಿಗಳು ಅರ್ಥ ಹೇಳುತ್ತಾರೆ. ದಶಾವತಾರ ಆಟಗಳಲ್ಲಿ ಪದ್ಮ, ಮೃದಂಗ್ಕ 
ಚಂಡೆ, ಮೇಷ, ಕುಣಿತ ತಾಳ್ಕ ಅರ್ಥ, ಇವೆಲ್ಲಾ ಮುಖ್ಯವಾದರೆ, “ತಾಳಮದ್ದಳೆ'ಯಲ್ಲಿ ತಾಳ್ಕೆ 
ಪದ್ಯ, ಮೃದಂಗ, ಮತ್ತು ಅರ್ಥ ಇವುಗಳಿದ್ದರೆ ಸಾಕು. ಇನ್ನು ಯಕ್ಷಗಾನ ನಾಟಕಗಳೂ 
ಇವೆ ಇವುಗಳಲ್ಲಿ ಕುಣೆತವಿಲ್ಲದ ಅಭಿನಯ” ಮಾತ್ರ ಇರುತ್ತದೆ. ಬಯಲಾಟದ ಇತರ ಅಂಗ 
ಗಳೆಲ್ಲಾ ಯಕ್ಷಗಾನ ನಾಟಿಕಗಳಲ್ಲಿರುತ್ತೆ ವೆ. 

ಯಕ್ಷಗಾನದಲ್ಲಿ 1. ಅರ್ಥವಿನರಣೆ 2. ಹಾಡುಗಾರಿಕೆ 3. ಮೃದಂಗ್ಳ ಚಂಡ್ಕೆ ತಾಳೆ 
ಬಾರಿಸುಪಿಕೆ 4. ವೇಷಗಾರಿಕೆ 5. ಕುಣಿತ ಈ ರೀತಿಯಾಗಿ ವಿಭಾಗಿಸಬಹುದು. 

ಇನ್ನು ಉತ್ತರ ಕನ್ನಡದ ಯಕ್ಷಗಾನದ ಬಗ್ಗೆ ಪರಿಚಯ ಮಾಡಬಯಸುತ್ತೇನೆ, ಇಲ್ಲಿ 
ಯಕ್ಷಗಾನವನ್ನು ಹವ್ಯಕರು, ನಾಡವರು (ನಾಯಕರು), ನಾಮಧಾರಿ ನಾಯಕರು ಪಟಿಗಾರರು, 
ವಿಶೇಷವಾಗಿ br ಯಕ್ಷಗಾನವು ಇಲ್ಲಿ ಅತಿ ಪುರಾತನ ಕಾಲದಿಂದಲೂ ಪ ಕ್ರೈ ಚಾರದಲ್ಲಿದ್ದು 
ಇಲ್ಲಿಯೇ ಹುಟ್ಟು ಆಯಿತೆಂದು ಬಹು ಜನರೆ ಅಭಿಪ್ರಾಯವಿದೆ. ಅಲ್ಲದೇ ಕರಗಿ ಒಂದು 
ಕಥೆಯೂ ಈ ರೀತಿ ಇದೆ: 

ಧಾರೇಶ್ವರದೆ ಸಮೀಪವಿರುವ ಅಗ್ರ ಹಾರ ಎಂಬ ಊರಲ್ಲಿ ಗಣಪತಿ ಸಭಾಹಿತನೆಂಬ 
ಮಹಾಪಂಡಿತ ಹಾಗೂ ಆಧ್ಯಾ ತ್ಮಜೀನಿ ಇದ್ದು ಆತ ಬಡತನದ ವ್ಯಾಧಿಯಿಂದ ಸಂಸಾರದಲ್ಲಿ 
ಜುಗುಪ್ಸೆ ಹುಟ್ಟಿ, ಸದಾ ಹರಿಕಥಾಶ್ರ ವಣ್ಣ ಡೇವಚಿಂತನ, ಪೊಜೆ ಪುನಸ್ಮಾ ರಗಳಲ್ಲಿ ತತ್ಪ ರನಾಗಿದ್ದ. 
ಹೀಗೆ ಎಂಚ 'ದಿನ ದೇವಧ್ಯಾ ನದ ಮ್ಳೈ ಮರೆತಾಗ, ಕನಿಯಲ್ಲಿ ಆತನ. ಕುಲ "ದೈ ವ ಇಡಗುಂಜಿ 
ಗೆಣೇಶನು ಬಂದು ನೀನು ಈ ಧರೆಯಲ್ಲಿ ಯಕ್ಷಗಾನವೆಂಬ ಮುಹಾಕತೆಯನ್ನು ಕುಣಿದು, ಹಾಡಿ 
ಅದರ ವಿನರಣೆಯನ್ನು ಜನರಲ್ಲಿ ಅರುಹು ಎಂದು ಹೇಳಿ ಅದಕ್ಕೆ ತಕ್ಕ 64. ವಿಧ ನೃತ್ಯ, 16 
ರಾಗಗಳೆನ್ನೂ ಹಾಡುವ ವಿಧಾನವನ್ನು ಸೂಚಿಸಿ ಇದರಿಂದ ನಿನ್ನ ಇಷ್ಟಾ ರ್ಥ ಸಿದ್ಧಿ ಸುವದರ 
ಜೊತೆಗೆ ಈ ಲೋಕದಲ್ಲಿ ನೀನು ತೀರ್ತಿಶಾಲಿಯಾಗುತ್ತೀಯ ಎಂದು ಹರಸಿ ಅದೃಶ್ಯ ನಾದನಂತೆ, 
ಈತ ಧ್ಯಾನವನ್ನು ಮುಗಿಸಿ ಕಣ್ತೆರೆದು ನೋಡಲಾಗಿ ಯಾರೊ ಕಾಣುತ್ತಿಲ್ಲ. ಇದು ನನ್ನ ಹಗಲ 


೨೦ ಮಾನವಿಕ ಕರ್ಣಾಟಕ 


ಗನಸೇ ಎಂದು ಮನದಲ್ಲೇ ಆಲೋಚಿಸಿ ಏನಿದ್ದ ರೂ ಇದು ದೈ ವಪ್ರೆ ೀರಣೆಯೆಂದು ಅತ ತನ್ನ 
ಸುಮಧುರ ಕಂಠದಿಂದ ಹಾಡಿ 64 ಬಗೆಯ ನ ನೃತ್ಯ "ಗಳಿಂದ ಕತ. ಪ್ರಾ ರಂಭಿಸಿದಾಗ ಆತನಿಗೇ 
ಆಶ್ಚರ್ಯನಾಯ್ತ ಂತೆ. ಇನ್ನೊ ಂದೆಡೆ ಅತೀವ ಆನಂದ ತನ್ನ ಕನಸು ``ನಸಾಯಿತಲ್ಲ ಎಂದು, 
ಆತ ಅದರಲ್ಲಿ ತಲ್ಲೀನನಾದಾಗ "ಜನರಿಗೆಲ್ಲಾ ಆಶ್ಚ ರ್ಯವೂ ಕುತೂಹಲವೂ ಉಂಟಾಗಿ ಅವ 
ನಲ್ಲಾದ ಅತೀನ "ಬದಲಾವಣೆಯನ್ನು ನೆರೆದ ಜನರೆಲ್ಲಾ ನೋಡಿ ಮನದಣಿದರಂತೆ. ಆತನಿಗೆ 
ಎಚ್ಚರವಾದಾಗ ನೋಡುತ್ತಾನೆ, ತನ್ನ ಸುತ್ತಲೂ ಜನ ''ನಕೆದಿದ್ದಾರೆ ! ಅವರಿಗೆ ನಡೆದ ಸಂಗತಿ 
ಯನ್ನೆಲ್ಲಾ ವಿವರಿಸಿದನಂತೆ. 

ಆತನಿಗೆ ಪುರಾಣದ ಕಥಾ ಭಾಗವೆಲ್ಲ ಮೊದಲೇ ಗೊತ್ತಿದ್ದ ರಿಂದ ಆತ ಪ್ರಸಂಗಗಳನ್ನು 
ರಚಿಸಿ ಅದನ್ನು ಪರರಿಗೆ ಬೋಧಿಸಲು ಪ್ರಾರಂಭಿಸಿದನಂತೆ. ಅದನ್ನು ತಾಡವಾಲೆಯಲ್ಲೂ ' 
ರಚಿಸಿದನಂತೆ. ನಂತರ ಒಂದು ಯಕ್ಷಗಾನ ಮೇಳವನ್ನು ರಚಿಸಿ ಭರತನಾಟ್ಯದ ಶೈಲಿಯಲ್ಲಿ 
ಅವರಿಗೆ ಕುಣಿತ ಹಾವಭಾವ ಸಂಭಾಷಣೆಯ ವಿಧಗಳನ್ನೆಲ್ಲ ತಿಳಿಸಿಹೇಳಿ, ಭಾಗವತಿಕೆಯನ್ನು 
ಸ್ವತಃ ಹಾಡಿ ಜನರಲ್ಲಿ ಹೆಚ್ಚು ಆಸಕ್ತಿ ಹುಟ್ಟು ವಂತೆ ಮಾಡಿದನು, 


ಈ ರೀತಿ ಇವನಿಂದ ಬೋಧಿಸಲ್ಪಟ್ಟ ಕಲೆಯು ಬಹುಬೇಗ ಉತ್ತರಕನ್ನಡ ಜಿಲ್ಲೆಯಲ್ಲೂ ' 
ಕರ್ನಾಟಕದ ಇತರೆಡೆಯಲ್ಲೂ ಹೆಬ್ಬಿ ಕನ್ನಡದ ಉಚ್ಚ ಸಂಸ್ಥ ತಿಯ ಪ್ರತೀಕವಾಗಿ "ಜೀವಂತ ತ್‌ 
ಕಲೆಯಾಗಿ ಉಳಿದಿದೆ. ಇದರಿಂದ ಆಜ ಮೂಲ ಉದ್ದೆ ಶ್ರ ie ಇಹದಲ್ಲಿ ಸುಖ ಪರದಲ್ಲಿ 
ಮೋಕ್ಷ ಪಡೆದವನಾದನು. ಇದು "ಸಭಾಹಿತತಿಟ್ಟು' ಎಂದು ಪ ಸಿದೆ ವಾಗಿರುವುದನ್ನು 

TY a 
ಇಂದೂ ಕಾಣಬಹುದು. ಇವರ ಕುಲ ದೈವ ಆಡು ಇಡಗುಂಜಿ ಮಹಾಗಣಪತಿ. 


ಈ ರೀತಿ ಗಣಪತಿ ಸಭಾಹಿತನು ಮೂಲಪುರುಷನಾಗಿ ಅವನಿಂದ ಮುಂದೆ ತಲೆತಲಾಂತರ 
ಗಳಿಂದ ನಡೆದುಬಂದಿದೆ ಈ ಯಕ್ಷಗಾನ ಕಲೆ. 


ಕೆ ಎಸ್‌ ಸದಾಶಿವಯ್ಯ 


ಬೋಧನೆ ಮತ್ತು ಕಲಿಕೆ 


ಮಹರ್ಷಿ ಅರವಿಂದರು ಬೋಧನೆಯನ್ನು ಕುರಿತು ಅಮೂಲ್ಯವಾದೆ ಕ್ರಾ 0ತಿಕಾರಕನಾದ 
ಹೇಳಿಕೆಗಳನ್ನು ಇತ್ತು ನಮ್ಮ ಶಿಕ್ಷಣವೇತ್ತರ ಜಿಜ್ಞಾಸೆಗೆ ಯುಕ್ತ ಆಹಾರವನ್ನು ಒದಗಿಸಿದ್ದಾರೆ. 
“ನೈಜ ಬೋಧನೆಯ ದಂ ತತ್ತ್ವ್ವವೆಂದರೆ ಏನನ್ನೂ ಬೋಧಿಸದಿರುವುದು. ಉಪಾಧ್ಯಾ ಯನು 
ಬೋಧೆಕನಲ್ಲ ಸಹಾಯಕ ಹಾಗೊ 'ಮಾರ್ಗದರ್ಶಕ. ಮಕ್ಕ ಳಿಗೆ ತರಬೇತಿ ಕೊಡುವುದು ಇವನ 
ಕೆಲಸವಲ್ಲ. ಜ್ಞಾ ನ ಸಾಧನಗಳನ್ನು ಶ್ರು ತಿಗೊಳಿಸುವುದು ಮುಖ್ಯ ಕರ್ತವ್ಯ. ಸಮಯೋಚಿತ 
ವಾಗಿ ಪ್ರೊ ತ್ಸಾ "ಓಸಬೇಕು. ಜಾ ನವನ್ನು ಒದಗಿಸಂವುದು ಇವನ ಕಾರ್ಯವಲ್ಲ. ಆದರೆ 
ಮಕ್ಕಳಿಗೆ ತನ್ನು “ಷ್ಟ ಕ್ಕೆ ತಾವೇ ಜಾ ನವನ್ನು ಸಂಪಾದಿಸುವ ಮಾರ್ಗವನ್ನು ಸೂಚಿಸಬೀಕ್ಸೂ... 
ಅಧ್ಯ ಪಕನು ಮುಖ್ಯನಾಗಿ ಮಾಡಬೇಕಾದ ಕೆಲಸವೆಂದರೆ ಮಕ್ಕ ಳಲ್ಲಿನ ಶಕ್ತಿ ಯಪ ರ್ರವತಾಣವನ್ನುು 
ಗುರುತಿಸಿ ವ ದ್ಧಿ ಸುವುದು, ಶಿಕ್ಷಣದ ಮುಖ್ಯತೆಃ ಉದ್ದೆ (ಶ್ರ ಬೆಳೆಯುತ್ತ ರುನ ಚೀತನಕ್ಕೆ ಮಾರ್ಗ 
ದರ್ಶನ ಒದಗಿಸಿ, ಅದರ ಅತ್ಮೆಶಕ್ತಿ $ ಯನ್ನು ಪ್ರ ಬುದ್ಧ ಗೊಳಿಸಿ ಸದ್ವಿ ಸಹೋಗವಾಗುವಳ8 ವಾಡ 
ಬೇಕು. ಇಂದಿನ ಕೃ ತಕ ಬೋಧನದ ಬದಲಾಗಿ ಸಾ ಭಾವಿಕವೂ “ಸಮ ಚಿತವೂ ಆದ ಸ್ವ ಯಂ 
ಜ್ಞಾ ನಾರ್ಜನೆಗೆ ಅವಕಾಶ ಕಲ್ಪಿ ಸಬೇಕು. ಮಾನವನು ಮಕ್ಕ ಳಿಗೆ ಯುಕೆ ಕ ವಲ್ಲದ ಕ್ಸ್‌ ತಕ "ಶಿಕ್ಷಣ 

ಒದಗಿಸಿ ಅವರಲ್ಲಿ ಸ್ತ ವಾಗಿರುವ ಶಕ್ತಿ ಗಳ ಬೆಳವಣಿಗೆಗೆ ಕೆಂಟಿಕಪ್ರಾ ಯವಾಗಿದ್ದಾ ಇ 
ತ್ಕಾದ್ಮ __ಡಿತ್ಕಾ ದಿ” 


Kas ಅತ್ಯಂತೆ ಪ್ರಾ ಚೀನವಾದುದು. ಇಂದು ಅನೇಕ ಬೋಧನಕ್ರ ಮಗಳು 
ಚಾಲ್ತಿಯಲ್ಲಿವೆ. ಇವುಗಳಲ್ಲಿ ಇಂತಹದೆ ಉತ್ಕ ಸು ವಾದುದು ಎಂದು ಹೇಳುವುದು ಕೆಷ್ಟ ವಾಗು 
ತ್ತದೆ ನಿರ್ದಿಷ್ಟ ಸಂದರ್ಭದಲ್ಲಿ, ಶಿಕ್ಷಕ ಜಂತ ವಿಧಾನವನ್ನು ಅನುಸರಿಸಬೇಕೆಂದು ನೈ ಜ್ಞಾ 
ನಿಕವಾಗಿ ಗೊತ್ತು ಪಡಿಸಿಲ್ಲ. ಸಮಯೋಚಿತವಾಗಿ ಶಿಕ್ಷಕನೇ ಬೋಧನ ಫೆ ಕೈಮವನ್ನು ಕ 
ಕೊಳ್ಳೆಬೇಕು. “ಸಮಾಜದ ಅಭ್ಯುದಯಕ್ಕೆ ಶಿಕ್ಷಣ ಅತ್ಯಾ ವಶ್ಯ ಕವಾದುದರಿಂದ ಸಮಾಜತಜ್ಞ ರು, 
ಶಿಕ್ಷಣನೇತ್ರ ರು ಮತ್ತು ಮುನೋನಿಜ್ಞಾ ನಿಗಳು ಶಿಕ್ಷಣ ನಿಧಾನೆದಲ್ಲಿ ಅಪಾರ ಸಂಶೋಧನೆಗಳನ್ನು 
ನಡೆಸಿ ಅದಕ್ಕೆ ಓಂದು ವೈ ಜ್ಞಾ ನಿಕ ಹಿನ್ನ ಲೆಯನ್ನು ಕೊಟ್ಟ ದ್ದಾ ರೆ. ತತ್ಸ ಲವಾಗಿ ಇಂದು ಅನೇಕ 
ಬೋಧನ ಸೂತ್ರ ಗಳು Hua ಗಾ ತರಗತಿಯಲ್ಲಿ ತನ್ನಡೇ ಆದ ಬೋಧನ ಮಾಗಳ ಗಳನ್ನು 
ರೂಪಿಸಿಕೊಳ್ಳೆಲು ಇಷ್ಟವುಳ್ಳೆ ಶಿಕ್ಷಕನಿಗೆ ಈ ಬೋಧನ ನಿಧಾನಗಳ ನಕಾಹಿತಿ ಅಗತ್ಯವೆನಿಸುತ್ತದೆ. 

ಹೆರ್ಬರ್ಟ್‌ ond ಬೋಧನ ಸೂತ್ರ ಗಳು ವೈ ಜ್ಞಾ ನಿಕವಾಗಿದ್ದು ಅನನ ಸಮಕಾ 
ಲೀನ ಶಿಕ್ಷಣದ ಮೇಲೆ ಕ್ರಾ ೦ತಿಕಾರಿ ಪ್ರ ಭಾವ ಬೀರಿದನಲ್ಲದೆ ಜಿ ಕೂಡ ಅನೇಕ ದೇಶಗಳಲ್ಲಿ 
ಅನುಸರಿಸಲ್ಪ ಡುತ್ತಿವೆ. `ಹರ್ಬರ್ಬನ ಶಿಕ್ಷಣ ಸಂವಿಧಾನವನ್ನು ಯಶಸ್ವಿ ಯಾಗಿ ವಿವರಿಸಿದ 
ವ್ಯಾ ಕ್‌ಮುರ್ರೆ ಸ್‌ ಮೂಲದಲ್ಲಿದ್ದೆ ನಾಲ್ಕು ಸೂತ್ರ ಗಳೆ ಜೊತೆಗೆ "ಐದನೆಯದೊಂದನ್ನು ಸೇರಿಸಿ 
ದ್ದಾ 3. 1 ಆ ಗುನು ಸೂತ್ರ ಗಳು "ಇಂತಿವೆ : if ಅಧ್ಯ ಯನಕ್ಕೆ ತರಗತಿಯನ್ನು ಸಜ್ಜು ಗೊಳಿಸು 


೨೨ ಮಾನವಿಕೆ ಕರ್ಣಾಟಕ 


ವುದು, 2, ನೂತನ ವಿಷಯದ ನಿರೊಪಣೆ ; ವಿಷಯದ ಪ್ರತಿಪಾದನೆ. 3. ನಿರೂಪಿತೆ ವಿಷಯದ 
ತುಲನಾತ್ಮೆ ಕ ವಿಮರ್ಶೆ ಮತ್ತು ಅದರ ಸಾರಗೃ ಹಣ. 4. ಸಾಮಾನ್ಯಿ ಕರಣ ಮತ್ತು 5 ಅನ್ವ ಯ, 

ಪ್ರ `'ಡಲಿತದಲ್ಲಿರುವ ಬೋಧನ ಕ್ರ ನಾಗಳಿವು : ಉಪನ್ಯಾಸ ಕ್ರಮ, ಪ್ರ ಯೋಗಾತ್ಮ' ಕ 
ಬೋಧನ ತ್ರ ಮ್ಶ ಚರ್ಚಾ ವಿಧಾನ, ಸ್ವ 'ಯಂಚಾಲಿತ ಶಿಕ್ಷಣ, ಸ | ಯಂಜೋಧನ; ನಿಧಾನ, ಸಮಾ 
ಲೋಚನ ಕ ಮ, ಹಿರೇಮಣಿ ಬೋಧನೆ, ಬಾಯಿಪಾಕ ಕ ಕ್ರಮ?” ಶ್ರ ನ್ಯಪ್ಯಶ್ಯ ಶಿಕ್ಷಣ ಪ್ರ ಕೃತಿ 3 
ಪರಿಚಯ ಸಾರ್ಗ. ಶ್ರೀ ನಿ. ಜಿ ಮಾರಿಹಾಳರು ತಮ್ಮ > ಉಡ್ಡೆ ನಥ ಸ ಲಿಸುವ ಸಾಮಾನ್ಯ | 
ಪದ್ಧತಿಗಳಲ್ಲಿ ಸೂಚಿಸಿರುವ ಪದ್ಧ ತಿಗಳಿವು :3 


1. ಅನ್ವಯದಿಂದ...ಸಮನ್ವ ಯಡೆಡೆಗೆ; 2. ಗೊತ್ತಿ ರುವುದರಿಂದ. ಗೊತ್ತಿಲ್ಲದುದರ ಕಡೆಗೆ," 

3. ಸರೆಳವಾದುವರಿಂದ_ಕರಿಣದೆಡೆಗೆ ; 4, ಅನಿಶ್ಚಿ ತದಿಂದ-ಸಿಶ್ವಿ ತದೆಡೆಗೆ; 5. ವಾಸ್ತ ವದಿಂದ- 
ಪ್ರಾತಿನಿಧಿಕದ ಕಡೆಗೆ; 6. ವೃಷ್ಟಿಯಿಂದ - "ಸಮಷ್ಟಿಯ “ಡೆಗೆ "7. ಪ್ರಾಯೋಗದಿಂದ 
ನಿಸೃಪ್ಪ ತೆಗೆ; 8. te fF ಗೂ ಡೆ ಕಡೆಗೆ; 9. “ಮೂರ್ತದಿಂದ --ಅಮೂರ್ತದ ಕಡೆಗೆ, 
10. ಮನೋವೈ ಜ್ಞಾ ನಿಕ ದೃ ಷ್ಟಿ ಯಿಂದೆ-.ತರ್ಕಸೂತ್ರ ಬದ್ಧ ತೆಯ ಕಡೆಗೆ, 


ಇವಿಷ್ಟೇ ಅಲ್ಲದೆ ಇತ್ತೀಚಿಗೆ ಅಮೆರಿಕೆಯಿಂದ ಭರ್ಜರಿಯಾಗಿ ಬೋಧನ ವಿಧಾನಗಳು ಭಾರತಕ್ಕೆ : 
ಅಮುದಾಗುತ್ತಿ ವೆ. ಅವುಗಳಲ್ಲಿ ಮುಖ್ಯ ಬೋಧನ ಕ್ರಮಗಳಿವು: ವ್ಯಕ್ತೀಕೃತಬೋಥನೆ, ಯಾಂತ್ರಿಕ 
ಬೋಧನೆ, ಪರಸ್ಪರ ಬೋಧನೆ, ಪೂರ್ವಯೋಜಿತ ಬೋಧನೆ, ರೇಡಿಯೊ ಪಾಠ, ಟಿಲಿವಿಷನ್‌ ಪಾಠ್ಯ | 
ಧ್ವನಿಮುದ್ರಿಕೆಯ ಪಾಠ, ಚಿತ್ರಪ್ರದರ್ಶನ ಪಾಠ, ಸಮೂಹ ಬೋಧನೆ, ಸೂಕ್ಷ್ಮತಾ ಬೋಧನೆ 
ಬೃಹತ್‌ ಬೋಧನೆ ಹೀಗೆ ಹಲವಾರು ಬೋಧನಕ್ರ ಮಗಳು ಸೃಷ್ಟಿಗೊಂಡು ನಮ್ಮ ಅಧ್ಯಾಪಕ ತ್ಯ 
ರಿಗೆ ಸಮಸ್ಯೆಯಾಗಿ ಪರಿಣಮಿಸಿನೆ. 4 
ಈ ಹಲವಾರು ಬೋಧನ ಕ್ರಮಗಳ ನ್ನು ಎರೆಡು ವಿಭಾಗಗಳಾಗಿ ವಿಂಗಡಿಸಬಹುದು, ' 
ಇವುಗಳಲ್ಲಿ ಮೊದಲನೆಯದು ಶಿಕ್ಷಕರನ್ನು ಕೇಂದ್ರವಾಗುಳ್ಳಿದ್ದು ; ಎರೆಡನೆಯದು... ' 
ಮಕ್ತ ಳನ್ನು ಕೇಂದ್ರ ವಾಗುಳ್ಳೆ ದ್ದು. ಮೊದಲನೆಯದು” ಸಾಂಪ್ರದಾಯಿಕ ವಿಧಾನವೆಂದೂ ' 
ತಕ್‌ ಬ ಪ್ರಗ 3 ಪರವಾಸಿ ತ್ರೆ ಮವೆಂದೂ ಕರೆಯಲಾಗಿದೆ. 


ಶ್ರೀ ಅರವಿಂದರ ಬೋಧನೆಯನ್ನು ಕುರಿತ ಮಾತಿ ಸತ್ಯಾ ಸತ್ಯ ತೆಯನ್ನು ಕಂಡು | 
ಕೊಳ್ಳು ನ ಮೊದಲು ಈ ಮೇಲೆ ಹೆಸರಿಸಿದ ಬೋಧೆ ಇಕೆ ಹಗೆ ನನ್ಮು ಶಿಕ್ಷಣ ವ್ಯವಸ್ಥೆ ಯಲ್ಲಿ 
ಎಷ್ಟು ತ ರಭಾವಪೂರ್ಣವಾಗಿವೆ ಎಂಬುದನ್ನು ಶಿಳಿಯಲೆಫ ಸಬಹುದು. ನಂ ಇಪ ರ್ರತ್ತ ನೆಯ 
ಶತಮಾನದ ಎಂಟನೆಯ ದಶಕದ ಕೊನೆಯ ಹಂತೆದಲ್ಲಿ ದೆ ವೆ. ಕಾಲಪುರುಸ ಮುನ್ನ 'ಡೆದಂತೆ 
ಜೀವನದ ಮೌಲ್ಯಗಳು, ಜನಜೀವನ ಶೈಲಿ, ಸಂಸ ತಃ ಜೀನ ನದ ಅವಶ್ಯಕತೆಗಳು, ಬೇಡಿಕೆ ' 
ಗಳು, ಜನಾಂಗಗಳ, ರಾಷ್ಟ್ರಗಳ ಪರಸ ಸ್ಪರಾನುಕ್ರಿಯೆಯಿಂಡ ಪರಿವರ್ತನೆಗೆ ಒಳಗಾಗುವುದು ' 
ಯುಗಧರ್ಮ. , ಈ ಯುಗಧರ್ನುಕ್ಲೆ ಅನುಗುಣವಾಗಿಯೇ ಜನತೆ ತಮ್ಮ ಮಾಲ್ಲಗಳೆನು ' 
ತೆ é ಫಿ ಷ್ಠ 
ಬದಲಿಸುತ್ತಾ ಹೋಗುವುದು ಕಂಡುಬರುತ್ತದೆ, ಶಿಕ್ಷಣಕ್ಟೂ ೫ ಮಾತುಗಳು ಅನ್ವಯಿಸು 
ತ್ತವೆ. ಪ್ರಾಚೀನ ಕಾಲದಿಂದ ಈ ಅರ್ನಾಚೀನ ಕಾಲದವರೆಗೂ ಅಂದಕೆ 1854ರ ವಕೆಗೂ 
ಶಿಕ್ಷಣ ಕಿಲ ಉನ್ನತ ವರ್ಗದವರ ಸ್ವತ್ತಾಗಿತ್ತು ಎಂದಕಿ ಯಾರೂ ಆಕ್ಲೇಪಿಸಲಾರರು: 
ಈ ಉನ್ನತ ನರ್ಗದನರಲ್ಲಿ ಕೆಲನರು (ಆಸಕ್ತಿ ಯುಳ್ಳಃ ನರು) ಮಾತ್ರ ಓದಿಗಾಗಿ ಪ ರ ಚಲಿತದಲ್ಲಿದ್ದ 
ಶಿಕ್ಷಣ ಸಂಸೆ ಸಗಳನ್ನು ಪ್ರವೇಶಿಸುತ್ತಿದ್ದರು. ಆಂದು ವಿದ್ಯೆ ಯ್‌ ಗುರಿ ಜ್ಞಾ SUKI 
ಹೊರತು ಸರಕಾರಿ ನೌಕರಿಯನ್ನು ಹೊಂದುವುದಾಗಿರಲಿಲ್ಲ. , 'ಗುರುಸ್ಸಾ ನವನ್ನು ಸಿ (ಕರಿಸುತ್ತಿದ್ದ 
ನರು ಕೊಡ ಸಮಾಜದ ಕ ದರ್ಜಿಯವರೇ, ಈ ಗುರುಕುಲದವರಿಗೆ ಜೀವನದಲ್ಲಿ ಅಂತಹ ' 


ಬೋಧನೆ ಮತ್ತು ಕಲಿಕೆ ತಿಸಿ 


ಆಕರ್ಷಣೆಗಳೇನೂ ಇರಲಿಲ್ಲ. ಇವರು ತಮ್ಮ ಜೀನಿತವನ್ನೆಲ್ಲಾ ಸಾರಸ್ವತ ಸಿದ್ದಿಗಾಗಿ ಮುಡಿ 


ಹ ಏಟ್ಟು ನ್ಶ ವ ಷ್ಟಿ ಸಿದ್ದಿ ಯನಂತರ ಸಮಷ್ಟಿ ಸಿದ್ಧಿ ಹನ ಗುರುಸಾ ನವನ್ನು ಸ್ನೀಕರಿಸುತ್ತಿದ್ದ ದವರು. ಈ 


| ಗುರುಶ್ರೆ ಷೆ ರಿಗೆ "ಜೀವನಕ್ಕೆ ಅಗತ ,ವಾದತ್ರಗಳನ್ನು ಜನತೆ "ಒದಗಿಸುತ್ತಿ ದ್ದು ದರಿಂದ ಇವರು ತಮ್ಮ 


ಅಮೂಲ್ಯ” ವೇ ತಿಯನ್ನು. ವಿದ್ಯಾರ್ಥಿಗಳ ಮೇಲ್ಮೆಗಾಗಿ ಅವರ "ಸಾರಸ್ವತ ಸಿದ್ಧಿ ಗಾಗಿ ವಿನಿ 
ಯೋಗಿಸುತ್ತಿದ್ದರು. ಅಂದು ಶಿಕ್ಷಕರನ್ನು ಸಂಡಿತರನ್ನು ಹುಡುಕಿಕೊಂಡು ಹೋಗಿ ಶಿಸ್ಕವೃತ್ತಿ 
ಯನ್ನು ಅನಲಂಬಿಸುತ್ತಿದ್ದ ರು. ಈ ಕಾರಣದಿಂದ ಶಿಕ್ಷಕರು ತಮ್ಮ ವೃತ್ತಿಯ ನಿರ್ದಿಷ್ಟ ಗುರಿ 
ಗಳನ್ನು ಸ್ಪ ಸ ಸ್ಟ ವಾಗಿ ತಿಳಿದಿದ್ದ ರು. ವಿದ್ಯಾರ್ಥಿಗಳು ಕೂಡ ತಮ್ಮ 'ೂರ್ಜಯೋಜಿತ ಉಜ್ಜಿ ಶೆ 


ನ ಗಳನ್ನು ಲೀಂತಿದ್ದ ರು. ಯಾರೂ ಯಾರ ಒತ್ತಾ ಯಕ್ಕೊ ಮಣಿಯದೆ ಸ್ವಂತ ಬುದ್ಧಿ ಯಿಂದಲೇ 


ಗುರುಕುಲನನ್ನು ಸ್ರ ಪೃವೇಶಿಸುತ್ತಿದ್ದರು. ಈ ನಿರ್ದಿಷ್ಟ 'ಉದ್ದೆ ೇಶದಿಂದ ಹಿಂದಣ ಶಕ್ಷಣ ಸಂಸ್ಥೆ 
ಗಳಲ್ಲಿ ಅಧ್ಯಾಪನೆ ಜೋಧನೆಗಳು 'ಇರ್ನಾ್ಯ ಜವಾದ ರೀತಿಯಲ್ಲಿ” ಪ್ರಾ ಮಾಣಿಕವಾಗಿ ಮುನ್ನ ಡೆಯು 


ತ್ತಿದ್ದನು. ಅಂದು ಮನುಸ್ಯ ಕೊಂಚ ಮನುಷ್ಯ ನಾಗಿಯೇ ಇದ್ದ ನೆಂದು ಹೇಳಬಹುದು. 


ಅಂದು ಇಂದು ಒಂದೇ ಅಲ್ಲ. ಕಾಲ ಪೂರ್ಣ ಬದಲಾಗಿದೆ. ಜನಜೀವನ ಮಹತ್ತರ 
ವಾದ ಬದಲಾವಣೆಗೆ ಪಕ್ಕಾ ಗಿದೆ. ಜೀವನ ಮೌಲ್ಯ ಗಳು ತೆಲಕೆಳಗಾಗಿಷೆ. ಜೀವನದ ಬೇಡಿಕೆ 
ಗಳು ಮತ್ತು ಅನವಶ್ಯ ಕತೆಗಳು ಅಂದು ಪರಿಮಿತವಾಗಿದ್ದ ವು. ಇಂದು ಜೀವನದಲ್ಲಿ ಭೋಗ 
ಲೋಲುಪತೆಗಳ ಹಾನಳಿ ವಿಪರೀತವಾಗಿದೆ. ಶಿಕ್ಷಣವು ಅಂದು ಹನಿರೂಪದಲ್ಲಿತ್ತು. ಇಂದು ಅದು 
ಸಾಗರೋಪಮವಾಗಿ ಬೆಳೆದಿದೆ. ಈ ಹೇಳಿಕೆಯನ್ನು ಸಮರ್ಥಿಸುವ ಅಂಕಿಅಂಶಗಳುಇಂತಿನೆ : 


ಕರ್ನಾಟಕದಲ್ಲಿ ಶೈಕ್ಷಣಿಕ ಮುನ್ನಡೆ? 


1947-48 1971-72 
ಪ್ರಾಥಮಿಕ ಶಾಲೆಗಳು 9,285 32,692 
ವಿದ್ಯಾರ್ಥಿಗಳು 5,19,556 38, 60,472 
ಶಿಕ್ಷಕರು 20,884 93,612 
ಪ್ರೌಢಶಾಲೆಗಳು 227 2,060 
9 ವಿದ್ಯಾರ್ಥಿಗಳು 32,736 5,48,682 
ಶಿಕ್ಷ ಕು 2,183 22,185 


ಒಟ್ಟು ಶಿಕ್ಷಣ ವೆಚ್ಚ 2, 14,97,000 56,69,89,000 


ಈ ಮೇಲಣ ಸಂಖ್ಯಾಪಲ್ಟ ಕರ್ನಾಟಕದಲ್ಲಿ ಪ್ರಾಥಮಿಕ ಪ್ರಾ ಢಶಾಲೆಗಳು ಮತ್ತು 
ಶಿಕ ಕೆ ವಿದ್ಯಾರ್ಥಿಗಳ ಸಂಖ್ಯೆಯ ಖು ಹೇಗೆ ಕೈಮೀರಿ ತ್ತೆ ಎಂಬುದನ್ನು ಹೋಳು 
ಛೆ ದೆ. ಈ ಶಾಲೆಗಳಿಗೆ ಶಿಕ್ಕ: ಕೆರನ್ನು ತರಬೇತಿಸಲು ಮುನತ್ನಾಲ್ಕು ಶಿಕ್ಷಣ ಕಾಲೇಜುಗಳು 

ತ್ತು 102 ಶಿಕ್ತ: ಕರೆ ತರೆಬೇತಿ ಸಂಸ್ಥೆ ಗಳು ಸ್ಟಾ ಪಿತವಾಗಿನೆ. ಇವುಗಳಲ್ಲಿ ಮುಕ್ಕಾಲು ಪಾಲಂ 
1೫ “ಗಳು ಖಾಸಗಿಯವರಿಂದ ಸ್ಥಾಪಿತವಾಗಿವೆ ಖಾಸಗಿ ಸಂಸ್ಥೆ ಗಳ ಮೂಲ ಉದ್ದೆ (ಶ 
ಶೈ ಕ್ಷಣಿಕ ಸೇವೆ ಸಲ್ಲಿಸುವುದೆ ಈ ಖಾಸಗಿ ಸಂಸೆ ಗಳ ಉದ್ದೆ (ಶಗಳು ಅನೇಕ ಮುಖನಾಗಿರು 
ತ್ರ 3. ಕೆಲವು ವ್ಯ "ನೆಹಾರೆದ ಳೆ ಸಿ ಯಿಂಡೆಲೇ ಸ್ಥಾ ಬತನಾಗಿ ಹಣ ಗಳಿಸುವುದರಲ್ಲಿಯೇ ತೊಡಗಿರು 
ತ್ತೆ ಕೆಲವು ಶಿಕ್ಸ 60 ಕಾಲೇಜುಗಳು ಕೇರಳ ನಿದ್ಕಾ ರ್ಥಿಗಳಿಂದ ತಲಾ 3,000ರೂ.ಗಳಿಗಿಂತ 
ಹೆಚ್ಚು ಪಡೆದು, a ಜನಾಯಿಸುತ್ತಾ ನಡೆದಿವೆ. "ಮತ್ತೆ ಕೆಲವು ಈ ಹಣಗಳಿಕೆಯ ಜೊತೆಗೆ 


೨೪ ಮಾನವಿಕ ಕರ್ಣಾಟಕ 
ತಮ್ಮ ತನ್ಮು ವರಿಗೆ ಚಾಕರಿಯನ್ನು ಕೊಡುವ ಸಲುವಾಗಿ ಸ್ಟಾ ನಿತವಾಗುತ್ತೆ ವೆ. ಮತ್ತೆ ಹಲವು. 
ಕಾಲೇಜುಗಳು ಶಿಕ್ಷಕರಿಗೆ ಸರಕಾರದ ನಿಯಮದಂತೆ ವೇತನ ಪಾವತಿ ಮಾಡದೆ. ಅವರನ್ನು 

ಅತೃಪ್ತ ಸಿ ತಿಯೆಲೆ € ಮುನ್ನಡಸಿಕೊಂಡು ಹೋಗುತ್ತಿವೆ. ಈ ಸಂಸ್ಥೆಗಳು ಪಲಗ 4 
ಕೋಮಿಗೆ ಸೇರಿದ ಶಿಶ್ಚಕರಿಂದ ₹ ಕೂಡಿರುತ್ತವೆ. ಇವರ ಮುಖ್ಯ ಕೆಲಸ, ತಮ್ಮ ನಿತ್ಕವ್ಯವಹಾ k 
ರದ ಮೂಲಕ ಜಾತೀಯತೆಯನ್ನು ಮುಂದುವರಿಸಿಕೊಂಡು ಹೋಗುವುದೇ ಆಗಿರುತ್ತದೆ. ಮತ್ತು ' 
ಈ ಕಾಲೇಜುಗಳ ಅಧ್ಯಾಪಕ ವೃಂದದವರಲ್ಲಿ ಐಕ್ಯತೆ ಇರುವುದಿಲ್ಲ, ಒಡೆದು ಆಳುವ ನೀತಿ 
ಆಡಳಿತದ ಮುಖ್ಯ ತತ್ತ ವಾಗಿರುವುದರಿಂದ. ಮೇಲಾಗಿ ಇಲ್ಲಿನ ಮೇಸ್ಟ ರುಗಳು ಮೈಕ್ರೊ 
ಟೀಚಿಂಗ್‌ ತರಬೇತಿ ಶಾಲೆಗಳಿಗೆ, ದೆಹಲಿಯ ತರಬೇತಿ ಕಾರ್ಯಾಗಾರಗಳಿಗೆ, ಇಂದೂರು. ' 
ಕೊಯಮತ್ತೂರು, ಬೆಂಗಳೊರು, ಮಧುರೆ, ಮೈಸೂರು, ಶಿವಮೊಗ್ಗ, ಬೆಳೆಗಾಮ್‌ಗಳಿಗೆ 
ಸಂಚರಿಸುತ್ತಲೇ ಇರುತ್ತಾರೆ. ಒಂದು ಕಡೆ ಹಾಯಾಗಿ ವಿತ್ತರಿಸುವ ಸ್ಪಿರಬುದ್ಧಿ ಯೇ ಇವರಿಗಿರು 
ವುದಿಲ್ಲ. ಮೇಲಾಗಿ ಶಿಕ್ಷಣ ಕಾಲೇಜಿನ ಅಧ್ಯಾಪಕ ವರ್ಗದವರಿಗೆ ಬೆಳಗಿನಿಂದ ಸಂಜೆಯವರೆಗೂ 1 
ಒಂದಲ್ಲ ಒಂದು ಕೆಲಸವಿದ್ದೆ € ಇರುತ್ತದೆ. ಈ ಕೆಲಸಗಳೊಡನೆ ಸಂಸಾರದ ಅದನು , ಸನಂಸ್ಕೆಗಳನ್ನು 
ತೊಗಿಸಿಕೊಂಡು ಹೋಗುವುದರಲ್ಲಿಯೇ ಇವರೆ ಶಕ್ತಿ ಉಡುಗಿ ಹೋಗುತ್ತದೆ. ಅಂದಮೇಲೆ 
ಇನರು ಶೈಕ್ಪಣಿಕವಾಗಿ, ಬೌದ್ಧಿ ಕವಾಗಿ ಬೆಳೆಯಲು ಸಾಧ್ಯವೆ? ವಿದ್ಯಾರ್ಥಿ ದೆಸೆಯಲ್ಲಿ ಮತ್ತು 
ಕೆಲಸಕ್ಕೆ Ra ತರುಣದಲ್ಲಿ ಉತ್ಸಾಹದಿಂದ ಗಳಿಸಿದ ಶೈಕ್ಸಣಿಕ ಬಂಡವಾಳದ ಆಧಾರದಿಂದ 
ತಮ್ಮ ಸಂ ಜೀನನನನ್ನು ಕೊನೆಗೊಳಿಸುತ್ತಾರೆ. 

ಸರಕಾರೀ ಶಿಕ್ಷಣ ಕಾಲೇಜುಗಳ ಜೀನನ ವೈಖರಿ ಮತ್ತೊ ೦ದು ತೆರೆನಾದದ್ದು. ಇಲ್ಲಿ 
ಎಲ್ಲ ಸೌಲಭ್ಯಗಳು ಸ್‌ ತಿಂಗಳಿಗೆ ಸರಿಯಾಗಿ ನ್‌ ಕಟ್ಟಡ ವೃ ವಸ್ಥೆ, ಪುಸ್ತ ಕಛಂಡಾಕ 
ಮತ್ತು ಪ್ರಯೋಗಶಾಲೆಗಳು ಮತ್ತು ಕಚೇರಿ ಸಿಬ್ಬ ನ ೦ದಿವರ್ಗ gS. ಹೇರಳವಾ 
ಗಿರುತ್ತ ವೆ ಅಡಳಿತ ಕ್ರಮ ಎಲ್ಲಿನಂತೆಯೇ ಇಲ್ಲೂ. 

ಉತಮ ದರ್ಜಿಯ ಆಡಳಿತ ನಮ್ಮಲ್ಲಿ ಕಾಣಬರುವುದು ಅಪರೂಪನೆ. ಇಲ್ಲಿನ ಒಂದು 
ಕೊರತೆ ಎಂದರೆ ಶಿಕ್ಷಕ ವರ್ಗಕ್ಕೆ ಸಿ ನ್ಲಿಪಾಲರಿಂದ ಹಿಡಿದು ಕಿರಿಯ ಅಧ್ಯಾ ಪಕನವರೆಗೂ 
ಆಡಳಿತ ಸಂಸ್ಥೆ Ay ಉಪನಿರ್ದೇಶಕ ಮತ್ತು ತಾಲ್ಲೂಕು ಶಿಕ್ಷಣಾಧಿಕಾರಿಗಳ ಕಛೇರಿಗಳಿಂದ 
ನರ್ಗಾನಣೆಗಳಿರುತ್ತವೆ, ಇವರಿಗೆ ಆಡಳಿತ ವ್ಯ ವಹಾರದಲ್ಲಿ ಪರಿಶ್ರಮವಿರುತ್ತದೆಯೇ ಹೊರತು 
ಶೈಕ್ಷಣಿಕ ನಿಷ ಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಆಡಳಿತ ವ್ಯ ವಹಾರದಲ್ಲ ಅಷ್ಟು ನಿಪುಣರಲ್ಲದ 
ಅಥವಾ ಶುದ್ದ ರು ಸಾತ್ತಿ ಕರಲ್ಲದೆವನ್ನು ಸರಕಾರೀ ಶಿಕ ಕಣ ಜಾ 8 ಪ್ರಾ ಚಾರ್ಯ ರಾಗಿ, 
ಪ್ರಾಧ್ಯಾ ಪಕರಾಗಿಿ ಅಧ್ಯಾ ಪಕರಾಗಿ pO ಮಿಸಲಾಗುತ್ತ ಹ್ತ ಆಡಳಿತ ಕ್ಷೇತ್ರ ದಲ್ಲಿನ ಸೌಲಭ, 
ಗಳನ್ನು, ಕಾಲೇಜಿನಲ್ಲಿ ಕಾಣದ ಇವರು ತಡಬಡಿಸುತ್ತಾ ಕ ಮತ್ತೆ ಆಡಳಿತ ಸಂಸಿ ಗಳಿಗೆ ಮರಳುವ 
ಪ್ರಯತ್ನ ದಲ್ಲಿ ಇರುತ್ತಾರೆ. ಇವರಲ್ಲಿ ಕೆಲವರಿಗೆ ತರಗತಿಯಲ್ಲಿ ವಿದ್ಯಾರ್ಥಿಃ ಗಳನ್ನು ಎದುರಿಸು 
ವುದೇ ಸಮಸ್ಯೆ ಯಾಗುತ್ತದೆ. ಇಂಥ. ಸರಕಾರಿ ಶಿಕ್ಷಣ ಕಾಲೇಜುಗಳು 'ತರಬೀತಿ ಕಾರ್ಯವನ್ನು 
ಎಂತು ಸಮರ್ಥವಾಗಿ ನಿರ್ವಹಿಸಬಲ್ಲವು! ಈ ಕಾಲೇಜುಗಳಲ್ಲಿ ಶಿಕ್ಷಕರು ಆಗಾಗ್ಗೆ ವರ್ಗವಾಗಿ 
ಹೋಗುವುದರಿಂದ ಶೈಕ್ಟಣಿಕ ವಿಷಯಗಳಲ್ಲಿ ಶ ಶ್ರದ್ಧಾ ಸಕ್ತಿ ಗಳನ್ನು ಅದೆಂತು ತಳೆದಾರು ? 


,  ಸ್ಪಾತಕೋತ್ತರೆ ಶಿಕ್ಷಣ ವಿಭಾಗಗಳ ಸಿ 4 ಹ ಮೇಲಣ ಕಾಲೇಜುಗಳಿಗಿಂತ ಹೊರತಾಗಿರು 
ವುದಿಲ್ಲ. ಆದರೆ ಕೆಲ ವಿಷಯಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ. ಶೈಕ್ಷಣಿಕವಾದ . ಪಥದಲ್ಲಿ 
ಮುನ್ನಡೆಯಲು ಅನೇಕ ಸೌಲಭ್ಯಗಳಿರುತ್ತ ವೆ. ಸಂಬಳಸಾರಿಗೆ. ಗ ಸ ಂಥೆಭರಿಡಾರೈ ಪ ಪ್ರಯೋಗಶಾಲೆ 
ಗಳು ಪ ಕೃತ್ಯೇಕ ಕೊಠಡಿಗಳು, ದಿನಕ್ಕೆ ಒಂದೆರಡು ಘಂಟಿಗಳ ಕಲಸ, ಪತಿ ತರಗತಿಯಲ್ಲಿ ಪರಿ 


ನಿತ ಸಂಖೆ ಯೆ ವಿದಾ $ರ್ಥಿಗಳುವ ಜಹಾ ಉಪನ್ಯಾ ಸ್ಮ ಸೆಮಿಸ್ಟ ರ್‌ ಪದ್ದ ತಿಯ ಪ ಕ್ರ ಯುಕ್ತ 


ಬೋಧನೆ ಮತ್ತು ಕಲಿಕೆ ೨೫ 


ವಿದ್ಯಾರ್ಥಿಗಳ ಮೇಲಣ ಅಂಕೆ. ಮೊದಲಾದವುಗಳು ಶೈಕ್ಷಣಿಕವಾಗಿ ಬೆಳೆಯುವುದಕ್ಕೆ ಕಾರಣ 
ವಾಗುತ್ತವೆ. ಇಷ್ಟೆಲ್ಲ ಸೌಲಭ್ಯಗಳಿದ್ದಾಗ್ಯೂ ಬೋಧನೆಯ ಕೆಲಸ ಮಾತ್ರ ಅಲ್ಲಿನಂತೆಯೇ ಇಲ್ಲೂ. 
ಸಂಶೋಧನೆ ಶೂನ್ಯ. ಅಮಾನನಿಕವಾದ ಪೈಪೋಟ ತಾನೇ ತಾನಾಗಿ ವಿಜೃಂಭಿಸುತ್ತದೆ, ಪಡ 
ಪೋಸಿಗಳು ಇಲ್ಲಿ ತುಂಬಿರುವುದರಿಂದ. ಇಲ್ಲಿನ ಕೆಲವು ಶಿಕ್ಷಕ ವರ್ಗದವರಿಗೆ ಶಿಕ್ಷಣವನ್ನುಳಿದು 
ಮಿಕ್ಕಿ ದೈಲ್ಲವೂ ಪರಮ ಪ್ರಿಯವಾದವುಗಳು. ರಾಜಕೀಯ, ಗುಂಪುಗಾರಿಕೆ, ಜಾತೀಯತೆ, 
ಪಕ್ಷಪಾತ, ಮೇಲಣ ಅಧಿಕಾರಿಗಳನ್ನು ಮೂಸುವುದು, ತಮ್ಮ ಪದೋನ್ನತಿಗೆ ಯಾವ ನಿಕೃಷ್ಟ 
ಕೆಲಸಗಳನ್ನು ಮಾಡಲು ಹೇಸದಿರುವಿಕೆ, ಸಹಪಾಠಿಗಳ ಮೇಲೆ ಸೇಡು ತೀರಿಸಿಕೊಳ್ಳು ವಿಕೆ, 


| ತಮ್ಮ ವ್ಯಕ್ತಿತ್ವದ ಬಗ್ಗೆ ಅಭಿವಾನನಿದ್ದವರನ್ನು ಅವಮಾನಗಳಿಗೆ ಗುರಿಪಡಿಸುವುದು, ತಮ್ಮ 


ಮನೋನಿಕಾರಗಳನ್ನು ವಿದ್ಯಾರ್ಥಿಗಳ ಮುಂದೆ ಪ್ರದರ್ಶಿಸುವುದು. ಮೊದಲಾದವುಗಳು ಇಲ್ಲಿನ 
ಸದಸ್ಯರ ಸಹವರ್ತಿಗಳು, ಈ ಬೆರಕೆ ಚಟುವಟಿಕೆಗಳಿಗೆ ಕಾರಣಗಳಿಲ್ಲದಿಲ್ಲ. ಕೈತುಂಬ ಹಣ; 
ಮೈತುಂಬ ಕೆಲಸವಿಲ್ಲ. ಬೋಧನವೋ ಮಾಮೂಲಿ. ಸಂಶೋಧನೆಯನ್ನು ಮಾಡಲೇ 
ಬೇಕೆಂಬ ಕಡ್ಡಾಯವಿಲ್ಲ. ಜೋಧನೆಯೊಡನೆ ಸಂಶೋಧನೆಯನ್ನು ಮಾಡುವುದು ಹೇಗೆ 
ಎಂಬುದು ಇನರ ಪ್ರಶ್ನೆ. ಕೆಲವರು ಶಿಕ್ಷಣ ಇಲಾಖೆಯಿಂದ ನಿವೃತ್ತಿಯನ್ನು ಇನ್ನೂ ಐದು 
ವರ್ಷ ಮುಂದೂಡಲು ಇಲ್ಲಿಗೆ ಬಂದಿರುತ್ತಾರೆ. ಇವರಿಗೆ ವಯಸ್ಸಾಗಿರುತ್ತದೆ. ಆಡಳಿತದ 


ಕುಟಿಲ ನೀತಿಗಳಲ್ಲಿ ಇನರು ನಿಸ್ಸೀಮರು. ಅಲ್ಲಿನ ಅನಂತ ಸುಖವನ್ನು ಕಂಠಪೂರ್ತ ಅನುಭನಿ 


ಸಿದವರು. ಇಂಥವರು ಸ್ನಾತಕೋತ್ತರ ವಿಭಾಗಗಳಲ್ಲಿ ನಿರೆಂತೆರೆ ಅಧ್ಯಯನದಲ್ಲಿ ಸಂಶೋಧನೆ 
ಯಲ್ಲಿ ತೊಡಗುವರೇ ? ಇಂಥವರಿಂದ ಶೈಕ್ರಣಿಕವಾದ ಕೊಡುಗೆ ಸಾಧ್ಯವೇ? ಇನ್ನು ವಿಭಾಗ 
ಮುಖ್ಯರ ಬಗ್ಗೆ ಮುಸಿ ವ್ಯಯಿಸುವುದು ಸಲ್ಲ. ಬೋಧನೆ ಸಂಶೋಧನೆಗಳಿಗಿಂತೆ ಆಡಳಿತವೇ, 
ಪತ್ರನ್ಯ ವಹಾರೆವೇ ಇವರೆ ಮುಖ್ಯ ಕಸಬು. ಇವರು ಒಂದು ಕಡೆ ಸ್ಥಾಯಿಯಾಗಿರುವುದಿಲ್ಲ. 
ಸರ್ವದಾ ಪ್ರವಾಸಿಗಳೆ. ಕಾಲೇಜು ಸ್ವೀಕರಣ ಸಮಿತಿ ಅಧ್ಯಯನ ಸಮಿತಿ ವಿದ್ದನ್ಮಂಡಳಿ, 
ಸೆನೆಟ್‌, ಸ್ನಾತಕೋತ್ತರ ಮಂಡಳಿ, ನೇಮಕ ಮಂಡಳಿ ಇನ್ನೂ ಅನೇಕ ಸಭೆ ಸಮಿತಿಗಳಿಗೆ ಸದಸ್ಯ 
ರಾಗಿರುತ್ತಾರೆ. ಹೊರಗಣ ವಿಶ್ವವಿದ್ಯಾಲಯಗಳ ಅನೇಕ ಸಮಿತಿಗಳಲ್ಲಿ ಇವರು ಸದಸ್ಯರಾಗಿರು 
ತ್ತಾರೆ. ಇವರು ಆಗಾಗ್ಗೆ ತಮ್ಮ ಇಲಾಖೆಗಳಿಗೆ ಬೇಟಿ ಕೊಡುವರೆ ವಿನಾ ಇಲಾಖೆಯಲ್ಲಿ 
ನೆಲೆ ನಿಲ್ಲುವುದಿಲ್ಲ. ನೆಲೆ ನಿಂತರೆ ಇವರಿಗೆ ಆಗುವ ನಷ್ಟ ಅಪಾರ. ಶಿಕ್ಷಣ ವಿಷಯದಲ್ಲಿ ಇವರು 
ಪತ್ರೈಯಿಂದಿರುತ್ತಾರೆ. ಡ್ಯೂಯಿ, ಪೀಟಿರ್‌, ಗಾಂಧಿ, ಅರವಿಂದ್‌_ಮೊದಲಾದನರ ಹೆಸರು 
ಗಳನ್ನು ತರಗತಿಯಲ್ಲಿ ಬಾಯಿ ಚಟಕ್ಕೆ ಪುರೋಹಿತರಂತೆ ಉಚ್ಚ ರಿಸುವರೇ ಹೊರತು ಮತ್ತಾವ 
ರಚನಾತ್ಮಕ ದೃಷ್ಟಿಯಿಂದಲ್ಲ. ಇಂಥ ವಿಭಾಗ ಮುಖ್ಯರ ಪ್ರಭಾವಕ್ಕೆ ಒಳಗಾದ ವಿದ್ಯಾರ್ಥಿ 
ಗಳು ಮತ್ತು. ಅಧ್ಯಾಪಕರು ಏನನ್ನು ಸಾಧಿಸಬಲ್ಲರು? ಶಿಕ್ಷಣ ವಿಭಾಗಗಳು ಶೈಕ್ಷಣಿಕವಾಗಿ ಹೇಗೆ 
ಪ್ರಗತಿ ಹೊಂದಬಲ್ಲವು? ಇವರೇ ನಮ್ಮ ಶಿಕ್ಷಣ ತಜ್ಞರು. 


L 
8 


ಸಾ ತೆಂತೆ ೪ ದನಂತೆರ ಶಿತಣ ಸ್ರಿಪ್ರವಾಗಿ ವ್ಯಾಪಕವಾಗಿ ಬೆಳೆಯುತಿ ದೆ. ತತ್ಪರಿಣಾಮವಾಗಿ 
ವೆ J ೨.೫% ತಾಡಿ 
ಸಂಸ್ಥೆಗಳ ವಿದ್ಯಾರ್ಥಿಗಳ ಮೆತ್ತು ಶಿಕ್ಷಕರ ಸಂಖ್ಯೆ ವಿಪುಲವಾಗಿ ಚೆಳೆದಿವೆ. ಶಿಕ್ಷಣಕ್ಕೆ ಒಂದು 
ರೊಸ ಕೊಡುವ, ಶಿಕ್ಷಕರಿಗೈ ತರಬೇತಿ ಒದಗಿಸುವ ಸಂಸ್ಥೆಗಳು ತನ್ಮುದೇ ಅದೆ ಸಂಕುಚಿತೋ 
ದ್ಹೇಶಗಳಿಂದ ಕಾರ್ಯನಿರತವಾಗಿವೆ. ಈ ಸಂಸ್ಥೆಗಳಲ್ಲಿ ಸ್ಪಿರೆಗತಿ ಪಡೆದಿರುವ ಅಶೈಕ್ಸಣಿಕವಾದ 
ಪರಿಸರದ ಕಾರಣದಿಂದಾಗಿ ಅಧ್ಯಾಪಕ ಶಿಕ್ಷಕರು ತಮ್ಮ ಕೆಲಸವನ್ನು ಯಾಂತ್ರಿಕವಾಗಿ ಮಾಡುವ 
ರಲ್ಲದೆ ಅದಕ್ಕಿಂತ ಹೆಚಿ ನದನ್ನು ನಾಡುವ ಸಿತಿಯಲ್ಲಿಲ್ಲ. ಅಂದಮೇಲೆ ಈ ಸಂಸ್ಥೆಗಳಲ್ಲಿನ 
೧೧ ಧು ೧೧ ೧೧ [se] 
ಇ ದ ಶ್ರ ಗ ದ್‌ ತ 
ಶಿಕ್ಷಕರು ವಿದ್ಯಾರ್ಥಿ ಶಿಕ್ಪಕರಿಗೆ ಅದು ಎಂತು ತರಬೇತಿಯನ್ನು ನೀಡುವಲ್ಲಿ ನಿರ ವಾಗಿದ್ದಾರೆ 
ಎಂಬುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬಹುದು. 


ನಮ್ಮ ಪ್ರ ಶಿಕ್ಷಣ ಸಂಸ್ಥೆ ಗಳು ಅನೇಕ ಮುಖ್ಯ ವಾದ ಐಚ್ಛಿ ಕವಾದೆ ವಿಷಯಗಳನ್ನು F- 
ಶಿಕ 4, ಗಾರ್ಥಿಗಳಿಗೆ ನ ಒಪೆಗಿಸುತ್ತಿ ಷೆ ಅವುಗಳಲ್ಲಿ ಮುಖ್ಯವಾದವಿವು : 1. ತಾತ್ತ್ವಿಕ ಹಾಗೂ ' 
ಸಾಮಾಜಿಕ ಶೈಕ್ಸಣಿಕ ಮೂಲ ವಿಷಯಗಳು, 2. ಶೈ ಕ್ರೃಣಿಕ ನುನೋನಿಜ್ಞಾ ನ, ಹ್‌ ಪ್ರಸ್ತುತ 
ಶಿಕ್ಷಣದ ಆಳವು ಶಿತುಗಣ, 4, ಶಾಲಾಡಳಿತ, 5. “ದ ತತ್ತ ಗಳು ಹಾಗೂ fe % 
ಗಳು, ಇತ್ಯಾದಿ. ಈ ನಿಷಯಗಳು ಶಿಕ್ಷ ಕರಾಗಬಯೆಸುವವರಿಗೆ ಅತ್ಯ ಗತ ತ್ಯ, ಆತ್ಕು ಪಯುಕ್ತ ಸಿ 
ಎನ್ನುವಲ್ಲಿ 'ನಲೆ!ಕವೂ ಅನುಮಾನವಿಲ್ಲ. ಈ ವಿಷಯಗಳನ್ನು ಆಹ ಶಿಕ್ಷಣ ಹಳ ಣೆ 

ಪ್ರಾಚಾರ್ಯರೂ, ಪ್ರಾಧ್ಯಾಪಕರೂ ಹಿರಿಯ ಕಿರಿಯ ಅಧ್ಯಾಪಕ ವರ್ಗದವರೂ ನಿಷ್ಠೆಯಿಂದ 
ಬೋಧನೆಯಲ್ಲಿ ನಿರತರಾಗಿ ಓಿಷಯ ಸರಬರಾಜಿಸುತ್ತಾರೆ, ಶಿಕ ಣಾರ್ಥಿಗಳಿಗೆ. ತ 


ಈ ಹಿಂದೆ ನಿವೇಚಿಸಿದಂತೆ ಪಠ್ಯವಸ್ತುಗಳು ಪ್ರಾಧ್ಯಾಪಕನ ಟಪ್ಪಣಿಗಳಿಂದ ವಿದ್ಯಾರ್ಥಿ * 
ಗಳ ನೋಟುಬುಕ್ಕುಗಳಿಗೆ ಅನರ ಅಧ ಥ್ರ ಮೂಲಕ ರವಾನಿತವಾಗುತ್ತವೈ, ಇವರೀರ್ವರ 
ಹೆ ಸೈ ಜೆಯೆಗಳನ್ನು ನಾ ! ಈ ಯಾಂತ್ರಿಕ ಬೋಧನೆಗೆ ಕಾರಣಗಳೇನು? ನಮ್ಮ ಪಾ ೨ಾಧ್ಯಾಪಕ ¥ 
ನರಃ ಬೋಧಿಸುವ ವಿಷಯಗಳನ್ನು ಯಾರೋ ನುಹಾರಾಯರು ತಮ್ಮ ಸತತವಾದ ಅಧ್ಯ 4 
ಯನದಿಂದ, ಮಂಥನದಿಂಡ ಚಿಂತೆನದಿಂದ ಸೃಷ್ಟಿಸಿರುತ್ತಾರೆ, ಈ ಸೃಷ್ಟಿ ಅನರ ನಿರಂತರ } 
ತಪಸ್ಸಿನ ಫಲ. ಇಷ್ಟು ಕಠಿಣ ಶ್ರಮದಿಂದ ಸೃಜಿಸಿದ ವಿಷಯಗಳನ್ನು ನಮ್ಮ ಪ್ರಾಧ್ಯಾಪಕ 3 
ವರ್ಗದವರು ಆಳವಾದ ಅಭ್ಯಾಸದ, ಸತತವಾದ ಚಿಂತನದ, ನಿಷ್ಕವಾದೆ ವಿಮರ್ಶೆ ಪರಿಶೀಲನ 
ಗಳಿಗೆ ಒಳಪಡಿಸಿಕೊಳ್ಳದೆ, ಇವನ್ನು ಅನುಸ್ಮಾ ನಿಸಿ ನೋಡದೆ, ಅನುಭವಿಸಿ ಪರೀಕ್ಷಿಸದೆ ಹಾಗೆ ಜ್ರ 
ಹಾಗೆಯೇ ಉಪನ್ಯಾಸದ ಮೂಲಕ ಹೇಳಿದರೆ ಯಾರಿಗೆ ಅರ್ಥವಾಗುತ್ತದೆ? ವಿದ್ಯಾರ್ಥಿಗಳು 4 
ಕೂಡ ಈ ವಿಷಯ ಕುರಿತು ಪೂರ್ವಭಾವಿಯಾಗಿ ಯೋಚಿಸುವುದಿಲ್ಲ. ಇವು ಅವರ ಜೀವನಕ್ಕೆ 
ಸಂಬಂಧಿಸಿರುವುದಿಲ್ಲ, ಅವರೆ ಅನುಭವಗಳಿಗೆ ದೂರವಾಗಿರುತ್ತವೆ. ಮೇಲಾಗಿ ವಿಷಯ ಬೋಧ 
ನದ ಮಾಧ್ಯಮ ಅನ್ಯ ಆಂಗ್ಲೇಯ ಭಾಷೆ. ಈ ಕಾರಣಗಳಿಂದ ವಿದ್ಯಾರ್ಥಿಗಳು ವಿಷಯ ಸಂಗ್ರ 
ಹಣೆಯಲ್ಲಿ ತೊಡಗುನರೆ ವಿನಾ ಅವನ್ನು ಅರ್ಥವಿಸಿಕೊಳ್ಳುವಲ್ಲಿ ಅಲ್ಲ. 


ಶೈಕ್ರಣಿಕ ಮನೋಪಿಜ್ಞಾ ನ್ಯ ಶಿಕ್ಷಣ ತತ್ತ ಶಾಸ್ತ್ರ ಕಲಿಸುವ ಸೂತ ತ್ರೆಗಳು, ಶಿಕ್ಷಣ 
ಸಲಹಾ ಘೆ ಮತ್ತು ಪಠ್ಯ ರಚನಾ ನಿಧಾನ ಮೊದಲಾಡತ್ರಗಳನ್ನು ಪ್ರ ಶಿಕ್ಷ ಜೆ ಸಂಸ್ಥೆ ಗಳಲ್ಲಿ 
ವಿದ್ಯಾರ್ಥಿಗಳಿಗೆ ಒದೆಗಿಸಲಾಗುತ್ತೆ ದೆ. ವಿದಾ ರ್ಥಿಗಳು ಈ ವಿಷಯಗಳನ್ನು 'ುರತು ಸರೀಕ್ಷಾ 
ದೃ ಷ್ಟಿ ಸ ಅಭ್ಯಸಿಸುವರೇ ವಿನಾ ತಮ್ಮ ಶಾಲೆಗಳಿಗೆ ಹಿಂತಿರುಗಿ, ತಾವು ಪ್ರಶಿಕ್ಷಣ ಮಹಾ 
ವಿದ್ಯಾ ಲಯಗಳಲ್ಲಿ ಮೆಹೋಪಾಧ್ಯಾ ಯರಿಂದ ಕಲಿತ ವಿಷಯಗಳನ್ನು ತರಗತಿಯಲ್ಲಿ ಬೋಧನ 
ದಲ್ಲಿ ಹಾ ಅನುಷ್ಕಾ ನಿಸಲೆಂದಲ್ಲ. ವಿದ್ಯಾರ್ಥಿಗಳ್ಳು ಪ ರ್ರಶಿಕ್ಸಣ ಸಂಸ್ಥೆ ಗಳಲ್ಲಿ ಒಂದೆರೆಡು 
ವರ್ಷಗಳನ್ನು ಅಧ್ಯಯನ ದಲ್ಲಿ ಕಳೆಯುತ್ತಾ ರೆ. ಈ ಒಂಡೆರಡು ನರ್ಷಗಳಶಿಂತರಪಿ: ಇವರಲ್ಲಿ 
ಯಾನ ಸ್ಥಿ ತ್ಯಂತರವೂ ಆಗಿರುವುದಿಲ್ಲ. ಈ ಮೆಹಾನಿದ್ಯಾ ಲಯಗಳನ್ನು ಪ ವೇಶಿಸುವಾಗ 
ಮಾನಸಿಕವಾಗಿ ಬೌಧಿಕ ಎಂತಿರುವರೋ ಅಲ್ಲಿಂದ ಪದವಿ ಪಡೆದು ಒಂ! 
ಅಂತೆಯೇ ಇರುವರು. ಇದೆ ದೆಕ್ಕೆ ಬಹುಮುಖ್ಯ ಕಾರಣ ಅಲಿ ಒದಗಿಸಿದ ವಿಷಯಗಳು 
ಅನುಷ್ಕಾ ನ ಯೋಗ ಖನಾಗಿರುವುದಿಲ್ಲ. ಅಲ್ಲಿನ ಪರಿಸರ, ಅಧ್ಯಾ ಪರ ಆದರ್ಶ ಜೀವನ, ಇವ 
ರನ್ನು ಇನ್ನೂ ದಿಕ್ಕು ತಪ್ಪಿ ಸುತ್ತದೆ. ಪ್ರಜಾಸಕ್ತಿ ಯನ್ನು ಅತ್ಯ ೦ತೆ ಆಕರ್ಷಕವಾಗಿ ಬೋಧಿಸುವ 
ಅಧ್ಯಾ ಪಕರ. ನಡತೆಯಲ್ಲಿ” ಇದು ಕಾಣೆಯಾಗಿರುತ್ತ ದೆ. ಶಿ ಶಾ ತತ್ವ ಶಾಸ್ತ್ರ ವನ್ನು. ಕಲಿಸುವ 
ಪ್ರಾಧ್ಯಾಪಕನ ವರ್ತನೆಯಲ್ಲಿ ಅನೈತಿಕತೆ ಅನ್ಯಾ ಯಗಳು ತಾಂಡವವಾಸುತಿ ನ ತ್ತವೆ, ಮನೋ 
ವಿಜ್ಞಾ ನನನ್ನು ಕುರಿತು ಉಪ ಪನ್ಮಸಿಸುವ ಶಿಕ ಕನು ಕೊಡ ವಿದಾ ರ್ಥಿಗಳನ್ನು ಅರಿತು ಅವರಿಗೆ 
ಯುಕ್ತ ಸಾ ವರ್ತಿಸುವುದಿಲ್ಲ. ಈ ಅಧ್ಯಾ ಪಕರ ಈ ವರ್ತನೆಗಳನ್ನು ಕಣ್ಣಾರೆ ಕಂಡ 


ಬೋಧನೆ ಮತ್ತು ಕಳಿಕೆ ೨೭ 


ದ್ಯಾರ್ಥಿ ತೀರ್ಮಾನಕ್ಕೆ ಬರುತ್ತಾನೆ, ಈ ನುಹಾವಿದ್ಕಾ ಲಯಗಳಲ್ಲಿ ಒದಗಿಸುವ ವಸ್ತು 
ವಿಷಯಗಳು ಕೇನಲ ಪರೀಕ್ಷೆಗಳಿಗೆ ಹೊರತು ಶಾಲಾತರಗತಿಯಲ್ಲಿ ಅಚರಣಯೋಗ್ಯನಲ್ಲ 
ಎಂದು. 
ಶಿಕ್ಷ ತತ್ತ ಎಶಾಸ್ತ್ಯ » ಶೈ ಕ್ಟ ಣಿಕ ಮನೋನಿಜ್ಞಾ ನ್ಯ ಶೈ ಫೆ ಕಣಿಕ ಆಡಳಿತ, ಮೊದಲಾದ 
ವಿಷಯಗಳಿಗೆ ತಟ್ಟಿ ರುಷ Ee ಪು | ಪದ್ಧತಿಗಳಿಗೂ ತಟ್ಟು ಸ "ಇ ಎಂದು ನಿಸ್ಸ ೦ಶಯವಾಗಿ 
ಹೇಳಬಹುದು. ಈ ಮೊದಲೆ: ತಿಳಿಸಿದಂತೆ ನೂರಾರು ಬೋಧನ ಕ್ರಮಗಳು ನನ್ಮು ಗ್ರಂಥ 
ಭಂಡಾರಗಳಲ್ಲಿನ ಪುಸ್ತಕಗಳಲ್ಲಿ ಸೆರೆಯಾಗಿವೆ... ಈ ಕಲಿಸುವ ಪಡ್ಡ ತಿಗಳಲ್ಲಿ ಹರ್‌ಬರ್ಬನ 
ಪಂಚಸೋಪಾನಗಳಿಗೆ ಈವರೆಗೂ ಮಹತ್ವದ ಸ್ಥಾನವಿತ್ತು, ಪ್ರತಿಕ್ಷಣ ಸಂಸ್ಥೆ ಗಳಲ್ಲಿ. ಇನ್ನು 
ಮುಂದೆ ಮೈ ಕ್ರೊ-ವಕ್ಯಾ ಕ್ರೊ ಚೋಧನ ಕ್ರ ಮಗಳು ಹ ಭಟ್ಟನ ಸ್ಥಾ ನವನ್ನು ಕೊಂಚ 
|. ಉಿಸಬಹುದೇನೊ. ಸಾಮಾನ್ಯ ವಾಗಿ ಸತಿಕ್ಸ ಣ ಸಂಸ್ಥೆ ಗಳಲ್ಲಿ ಯಾವುದಾದರು ಒಂದು 
ಬೋಧನ ಪದ ತಿಯನ್ನು ಹಿಡಿದು ಕ್ಸ ಹಾರ್ಥಿಗಳ ಗೆ ಒಂದು ನರ್ಷದಾದ್ಯ ೦ತವೂ ತುರುಕುವ 
ಸತತ ಪ್ರ ಯತ್ನ ನಡೆಯುತ್ತದೆ. ಸ್ರಶಿಕ್ಟಣ ಸಂಸ್ಥೆಯಲ್ಲಿ ಅಧ್ಯಾಪಕ ಶಿಕ್ಪ ಹು ತಮ್ಮ ಪ್ರದ 
ರ್ಶನ ಮತಗಳಲ್ಲಿ ಯಾನ ವಮಾರ್ಗವ ನ್ನು "ಅನುಸರಿಸುತ್ತಾ ಜಂ ಅದನ್ನೆ ಶಿಕ್ಷೆ " ಹಾರ್ಥಿಗಳು' ತನ್ನು 
ತರಬೇತಿ ಮುಗಿಯುವವರೆಗೆ ಅನುಸರಿಸುತ್ತಾರೆ. ಅನಂತರ ತಮ್ಮ ಶಾಲೆಗಳಿಗೆ ಹಿಂತಿರುಗಿದೆ. 
ಮೇಲೆ ಪ್ರ ಶಿಕ್ಷ 8 ಸಂಸ್ಥೆ ಯೆ ಬೋಧನ ಕ್ರ ಮನವನ್ನು ನದು ಶಾಲಾ ತನಿಖಾಧಿಕಾರಿ 
ಗಳು ತನಿಖಿಗೆ ಟಾ ಈ ಬೆ ಬೋಧನೆ ಪದ್ದ ತಿಯನ್ನು ಶಾಲೆಯಲ್ಲಿ ಅನುಸರಿಸಲು ಯುಕ್ತ 
ಸನ್ನಿ ವೇಶವಿರುವುದಿಲ್ಲ. ಮೊದಲನೆಯದಾಗಿ ಶಾತೆಯಲ್ಲಿ ಶಿಕ್ಸಕೆನ ಮುಖ್ಯ ಕರ್ತವ್ಯ ನಿಯಮಿತ 
ಕಾಲದಲ್ಲಿ ಪಠೆ ವಿಷಯವನ್ನು ಮುಗಿಸುವುದು. ಎ ಸನೆಯದಾಗಿ ಬೋ ನಕ್ಷೆಗಳಿಗೆ 
ಮಕ್ಕೆ ಳನ್ನು ಎರ. ಮೂರನೆಯದಾಗಿ ಉತ್ತಮ ಫೆಲಿತಾಂಶಗಳತ್ತ ಗಮನ ಕೊಡು 
ಕ. ನಾಲ್ವ ನೆಯದಾಗಿ ಪ್ರ ಶಿಕ್ಷಣ ಸಂಸೆ ಯಲ್ಲಿ ಹೇಳಿಕೊಟ್ಟ ಪದ್ಧೆ ತಿಯನ್ನು ಅನುಸರಿಸಲು 
ಅಗತ್ಯ ವಾದೆ ಸಲಕರಣೆಗಳು" ಇರುವುದಿಲ್ಲ. ಮೇಲಾಗಿ ಇನನ ಪ್ರಕ್ತತಿಗೆ, ಸ್ವಭಾವಕ್ಕೆ ಆಸಕ್ತಿ 
ಗಳಿಗೆ ಹಿಡಿಸದ ವಿಷಯಗಳನ್ನು ಬೋ ಧಿಸಲೇಬೇಕಾಗುತ್ತದೆ. ಕೊನೆಯದಾಗಿ ಕೇಟ್‌ ಮಾರ್ಗ 
ವನ್ನು ಕುರಿತು ಯೋಚಿಸಿ, ಚಿಂತಿಸಿ, ಸರ್ವಸಿದ್ಧತೆ ಮಾಡಿಕೊಂಡು ಪರಿಣಾಮಕಾರಿಯಾಗಿ 
ಕಲಿಸುವ ಸಂಯೆನು, ತಾ ತಾಳ್ಮೆ ಆಸಕ್ತಿ ಇವನಿಗಿರುವುದೇ ಇಲ್ಲ. ಅನ್ಕ ರ ಬೋಧನ ಮಾರ್ಗದ ಬಗ್ಗೆ 
"ಇವನೆಂತು ER ತನ್ನ “ದೇ ಆದ ಸ ತಂತ್ರ ವಾದೆ ಬಾಜ ಪದ್ದತಿಯನ್ನು ನಿರ್ಮಿಸಿ 
'ಕೊಳ್ಳುವ ಸಂಸ್ಕಾರವನ್ನೂ ಜಚಿದಿರುವುದಿಲ್ಲ. “ ಜೀವನ ಯಾಪನೆಗಾಗಿ ಶಿಕ್ಪಕ ಹುದೆ [ಯನ್ನು 
ಹಮ್ಮಿ' ಹೊಂಡ ಇನೆನಿಂದ ಇಂತಿಷ್ಟು ನಿರೀಕ್ಷಿಸುವುದು. ಅ ಅತಿಯಾಗಬಹುದೇಸೊ. ಪ್ರಶಿಕ್ಸ ಣ 
ಸಂಸ್ಥೆ ಳಲ್ಲಿ ಎಂತೊ ಇಲ್ಲಿಯೂ ಕೊಡ ಸ್ವಚ್ಛಂದ ಅನರಣದ ಅಭಾವನಿರುತ್ತದೆ. ಸ್ವತಂತ್ರ 
de ವರ್ತನೆ, ನಿಲವು ಮುನೋಭಾನಗಳು ಶಾಲೆಗಳಲ್ಲಿ ಸಲ್ಲುವುದಿಲ್ಲ. ಅಂದಮೇಲೆ ಬೋಧನೆ 
ವಿಫಲತೆಯ ಪರನಣವಧಿಯನ್ನು ಮುಟ್ಟಿ ಡೆ ಎಂದು ಧೈರ್ಯವಾಗಿ ಹೇಳಬಹುದು. 
ಬೋಧನೆ ವಿಫೆಲತೆಯ ಪರಿಣಾನ ಮೆನನ್ನು ಮುಟ್ಟಿ ದೆ ಎಂದರೆ ಅದರಲ್ಲಿ ನ್ಯೂನತೆಗಳಿವೆ 
ಎಂಬುದು ಸ್ಪಷ್ಟ ರೈ ವಾಗುತ್ತೆ ದೆ. ಇಂದು ಪ್ರೈಮರಿ ಶಾಲೆಯಿಂದ ಉನ್ನತ ಶಿಕೃ ಣ ಸಂಸ್ಥೆ ಗಳಾದ 
ಸ್ನಾತಕೋತ್ತ ye 'ನಿಭಾಗಗಳೆವರೆಗೂ ಸ ಸ್ವಲ್ಪ ಹೆಚ್ಚುಕಡಮೆ ಏಕರೂಪವಾದ ಬೋಧನ “ನಿಧಾನ 
ವನ್ನು ಅನುಸರಿಸುತ್ತಿ ರುವುದು ವೇದ್ಯ ನಾಗುತ್ತಿ ದೆ. ಅಂದರೆ ಶಾಲಾ ತೆರಗತಿಗಳಲ್ಲಿ ಉನ್ನತ ಶಿಕ್ಷಣ 
ಸಂಸ್ಥೆ ಗಳಲ್ಲಿ ಶಿಕ್ಷಕನ ಆಟಾಟೋಪ 'ಪರೀತನಾಗದೆ ಎಂದು ನಿಸ್ಸರಿದೇಹವಾಗಿ ಹೇಳಬಹುದು. 
ತರಗತಿಯಲ್ಲಿ ಕ್ರಿ ಯಾತ್ಮೆ ಕವಾಗಿರುವವನು ಸಂಚಲನಾತ್ಮ ಕವಾಗಿರುವನನು ಜೀವಂತವಾಗಿರು 
ವವನೆಂದರೆ. ಈ `ೈಕ್ಷಕನೆ. ಇವನು ಕಲಿಸುವವನಲ್ಲಿ ಕಲಿಯುವನನು, ಹೇಳಿದ ವಿಷಯವನ್ನೇ 
ವರ್ಷವರ್ಷವೂ ಹೇಳಿ ಹೇಳಿ ಅದು ಇವನಿಗೆ ನುನದಟ್ಟು ಗಿರಬಹುದು. ಪಾಠ ಮಾಡಿ ಮಾಡಿ 


೨೮ ಮಾನವಿಕ ಕರ್ಣಾಬಿಕ 
ಮಾತಿನ ಕಲೆಯಲ್ಲಿ ಪಳೆಗುತ್ತಾ ನಡೆಯುತ್ತಾನೆ. ತನ್ನ ಅಧಿಕಾರದ ಬಲದಿಂದ, ವಯೆಸ್ಸಿನ ಹೆಚ್ಚಳಿಕೆ 
ಯಿಂದ, ಅನುಭವದ ನುಹಿಮೆಯಿಂದ ಮಕ್ಕಳನ್ನು ನಿಯಂತ್ರಿಸುವಲ್ಲಿ ಕದೀಮನಾಗುತ್ತಾ ನೆ. ತರ 
ಗತಿಯಲ್ಲಿ ಮಕ್ಕಳ ಮುಖ್ಯ ಚಟುನಟಕೆ ವಿತ ಮೇಷ್ಟರ" ಅಜೆ ಗಳನ್ನು ಶಿರಸಾವಹಿಸಿ ಮಾಡು ತ್ತ 
ವುದು. ಸೀಮೆಸುಣ್ಣ, ಡಸ್ಟ ಚ ಒದಗಿಸುವುದು, ಶಿಕ್ಪಕ ದ್ದೆ ಮಾಡುವಾಗ ತರಗತಿಯಲ್ಲಿ ಯಾರೂ ' 
ಗಲಾಟಿ ಮಾಡದಂತೆ ನೋಡಿಕೊಳು ವುದು, ತಪ್ಪಿ ತಸ್ಥ ನ ಹೆಸರುಗಳನ್ನು ಕಪ್ಪು ಹಲಗೆಯ ಮೇಲೆ 
ಬರೆಯುವುದು, ಮೇಷ್ಟರ ಸಣ್ಣ ಪುಟ್ಟಿ ಕೆಲಸಗಳನ್ನು" ಮಾಡುವುದು. 861 ವ್ಯಾಸಂಗೇತರ ಚಟು 
ನಟಕೆಗಳಲ್ಲಿ ಮಕ್ಕಳ ಸರ್‌! ಅನಕಾಶವುಂಟಿ ಹೊರತು ತರಗತಿಯ ಬೌದ್ದಿಕ ಚಟುವಟಕೆ ' 
ಗಳಲ್ಲಿ ಶಿಕ್ಷಕನೇ ಸೋಟರಹಿತ ಸಾಮ್ರಾ ಟ, ಈ ಸಾಮ್ರಾ ಟನ ಮುಂದೆ ಮಕ್ಕಳು ತಮ್ಮ ಸಣ್ಣ ತನ 
ವನ್ನು ಒಸಿ ತಗ್ಗಿಯೇ ನಡೆಯಬೇಕು. ತಮ್ಮ ಬಾಲ ಬಿಚ್ಚುವ ಪ್ರ ಯತೆ ವನ್ನು ಎಂದೂ 
Wea. ಅಧಿಕಪ್ರ ಸಂಗಿತನವನ್ನು ಎಂಡು ಮೆರಿಂಬಳೂಡದು. ಈ ತೆರನಾದ 
ಮಕ್ಕಳ ವರ್ತನೆ ನಡವಳಿಕೆ ಉನ್ನತ ಹಂತಗಳಿಗೆ ಹೋದಂತೆಲ್ಲಾ ಅಲ್ಪ ಸ್ವಲ್ಪ ಮಾರ್ಪಾಡಿನೊಡನೆ 
ಮುಂದುನರಿಯುತ್ತದೆ. ತರಗತಿಯಲ್ಲಿ ಪೀಠೋಪಕರಣಗಳಿಗೂ ವಿದ್ಯಾರ್ಥಿಗಳಿಗೂ ಇರುವ 
ಒಂದು ವ್ಯತ್ಯಾಸವೆಂದರೆ ಒಂದು ಮೃತ ಮತ್ತೊಂದು ಅಮೃತ, ಒಂದು ವಿಷಯವನ್ನು 
ಯಾಂತ್ರಿಕವಾಗಿ ಸಂಗ್ರಹಿಸುತ್ತದೆ ಮತ್ತೊಂದು ಮೃತ ವಿಷಯ ಸಂಗೃ ಹಣೆಯಿಂದ ಉಪಯೋಗ 
ವಿಲ್ಲವೆಂದು ನಿಶ್ಚೇಷ್ಟಿತವಾಗಿರುತ್ತದೆ, ಹೀಗೆ ಮಕ್ಕಳು ತರಗತಿಯಲ್ಲಿ ಜಡತ್ವವನ್ನು ಸ್ವೀಕರಿಸಿರು 
ವಾಗ ಅವರು ಎಂತು ಕಲಿಯಬಲ್ಲರು! ಈ ತೆರನಾದ ಬೋಧನೆಯ ನಿರುಪಯೋಗವನ್ನು 
ಅರಿತು ಮಹರ್ಷಿ ಅರವಿಂದರು “ಬೋಧನೆಯ ಮೊದಲ ತೆತ್ತೆ ಬೋಧಿಸದೆ ಇರುವುದು? ಎಂದು 
ವಿಶ್ವಕ್ಕೆ ಸಾರಿದರು. 


ಬೋಧನ ಮತ್ತು ಕಲಿಕೆಗಳು ಪರಸ್ಪರ ವಿರೋಧಿಗಳಲ್ಲ. ಮಕ್ಕಳು ಕಲಿಕೆಯಲ್ಲಿ 
ಆಸಕ್ತಿ ಯುಳ್ಳೆ ವರಾಗಿರುತ್ತಾರೆ. ಅನರು ಜಾ ಕುತೂಹಲಿಗಳಾಗಿರುತ್ತಾ ಕ್ಷ ಅನ್ನೆ ಷಣೆಯಲ್ಲಿ 
ತೊಡೆಗಿ ತಮ್ಮ ಅಂತರ್ಗತ ಶಕ್ತಿಗಳನ್ನು ಕಂಡುಕೊಳ್ಳು ತ್ತಾರೆ. ಅವರು. ಉತ್ಸಾ ಶಾರಿ: 
ಸಾಹಸಪ್ರಿ ಯರೂ ಆಗಿರುತ್ತಾ ಕ ಸ ಮಕ್ಕ 4” ಅನ್ನೆ €ಸಿಸುವ ವಸ್ತು ನಿಷಯಗಳಿಗೂ 
ಶಿಕ್ಪ ಕರು ತರಗತಿಯಲ್ಲಿ ಬೋಧಿಸುವ ವಿಷಯಗಳಿಗೂ ಸಾಮ್ಯವಿರುವುದಿಲ್ಲ. ಮಕ್ತ ಳು ನಿತ್ಯ 
ಜೀವನದಲ್ಲಿ ದರ್ಶಿಸುವ ಸಂಸ್ಪರ್ಶಿಸುವ ಜೀನಂತ ವಸ್ತುಗಳಿಗೂ ಶಾಲೆಯಲ್ಲಿನ "ಸತ್ವ ಹೀ 
ಹಾಗೂ ನಿರ್ಜೀನ ವಸ್ತು ಗಳಿಗೂ ಅಗಾಧ ಭೇದ ಕಂಡುಬರುತ್ತ ದೆ. 


ಒಮ್ಮೆ ಹದಿನೈದು ಷಷ್ಟ pe ಶಾಲೆಯ ನಿರ್ಜೀವ ಚಟುವಟಿಕೆಗಳನ್ನು ಕುರಿತು 
ಇಂತು ಅಭಿಪ್ರಾಯಿಸಿದ್ದಾನೆ. “ಶಾಲೆಯನ್ನು ಕುರಿತ ಮೂಲಭೂತೆ ವಿಮರ್ಶೆ ಎಂದಕ್ಕೆ 


ವಿದ್ಯಾರ್ಥಿಗಳು te ಬನ್ನ ಸೈ ಪಡುವುದಿಲ್ಲ.” ಇನ್ನೊ ಬ್ಬ ಹುಡುಗ ಶಾಲಾನುಭವವನ್ನು ಕುರಿತು 
ಇಸಿ ಕನನಿಸಿದಾನೆ ನಿ 


When I leave your school 
Sitting at a dead desk 

I will forget 

What I learn.+ 


ಶಾಲೆಯ ನ್ಳುತ ಬೆಂಚುಗಳ: ಮೇಲೆ ಕುಳಿತಾಗ ನಾನೇನೆಂಬುದನ್ನೆ ಮರೆಯುತ್ತೆ ೇವೆ. ಮಕ್ಕ ಳು 
ಶಾಲೆಯಲ್ಲಿ ಕಲಿಯಲು, ಕ್ರಿಯಾತ ಕವಾಗಿರಲ್ಲು, ಸಂಚಲನಾತ್ಮ ಗಳು ಇಚ್ಛಿ ಸುತ್ತವೆ. 
ವ್ಯಾಪಕಾರ್ಥದಲ್ಲಿ ಹೇಳುವುದಾದರೆ ಮಕ್ಕಳು ೫ತೋಪಯೋಗಿಯ ಜೀನನೋಪ 
Relish ಆದ ವಸ್ತುವಿ 
ಸು ವಿಸಯೆಗ ಳನ್ನು ಕೀಯ ಇಚ್ಛಿ ಸುತ್ತಾರೆ, ಉತ್ತಮ ಆಟಗಾರ 


ಬೋಧನೆ ಮತ್ತು ಕಲಿಕೆ ೨೯ 


: ಥಾಗುವನ, ಒಳ್ಳೆಯ ನೌಕರಿಯನ್ನು ಪಡೆಯುವ್ಕ ಒಳ್ಳೆಯ ಸ್ನೇಹಿತರನ್ನು ಒದಗಿಸುವಂತೆ 
ಮಾಡುವ ಶಿಕ್ಷಣದ ಅವಶ್ಯಕತೆ ವಿದ್ಯಾರ್ಥಿಗಳಿಗೆ ಇದೆ. ಶಾಲೆಯಲ್ಲಿ ಒದಗಿಸುವ ಪಠ್ಯವಿಷಯ 

ಗಳು ಜೀವನಕ್ಕೆ ಅಗತ್ಯ ಹ ಉದ್ದೇಶಗಳ ಸಾಧನೆಗೆ ಸಹಾಯಕವಾಗುವುದಿಲ್ಲ. ಶಾಲೆಗಳಲ್ಲಿ 
ವ್ಯವಸ್ಥಿತ ರೀತಿಯಲ್ಲಿ NS ಜೋ (ಧನ ವಿಷಯಗಳಾದ ಚರಿತ್ರೆ, ಭೂಗೋಳ, ಇನ್ನಿತರೆ 
ವಿಷಯಗಳು ಮತ್ತ ಳು ತಿರುಗಾಡುವ ಬೀದಿಗಳಲ್ಲಿ ನಿತ್ಯಜೀ ವನದಲ್ಲಿ” ಕಾಣಸಿಗುವುದಿಲ್ಲ ಈ 
ವಿಷಯಗಳಿಗೂ ದೈ ನಂದಿನ ಜೀವನಕ್ಕೂ ಯಾವ ಸರೂ? 


ಬೋಧನೆಗೂ ಕಲಿಕೆಗೂ ಒಂದು ತೆರನಾದ ತುಮುಲವಿರುವುದು (1085108) ನೇದ 
. ವಾಗುತ್ತದೆ. ಇದಕ್ಕೆ ಪಠ್ಯ ನಿಷಯವೇ ಕಾರಣವಲ್ಲ. ಅನ್ಕರ ಬೋಧನೆಯನ್ನು ನಿರ್ಲಕ್ಷಿಸಿ 
ತಾವೇ ಕಲಿಯಬೇಕೆಂಬ ಹಂಬಲ ಸ್ವಾಗತಾರ್ಹವಾದುದೆ, ಸ ಸ್ಪ ವಾಡ ಭಾವವೆ, ಇದಕ್ಕೆ ಕಾರಣ 
' ವೆಂದರೆ ಯಾವೊಬ್ಬ ನ್ಯಕ್ತಿಯನ್ನೂ ಬೋಧನೆಯಿಂದ ತೃಪ್ತಿ ಸ್ರಿ ಗೊಳಿಸಲು ಸಾಧ್ಯ ವಿಲ್ಲ. ತೃಪ್ತಿ ಪಡೆ 
i ಯಲು ಸಾಧ್ಯ ವಾಗುತ್ತತೆ ಸ ಸೈಯೆಂಬೋಧನೆಯಿಂದಲೆ, ಸಾ ನುಭವದಿಂಡೆಲೆ. ಸುಶಿಕ್ಷಿತ ವ್ಯಕ್ತಿ 
' ಯಾರೆಂದರೆ ಸ್ವಯಂಜೋಧಸೆಯನ್ನು ಮಾಡಿಕೊಳ್ಳಲು ತಿರುವ ವ್ಯಕ್ತಿಯೇ. ಶಿಕ್ಷಕನು 
ಕಲಿಕೆಗೆ ಸಾಯ ಮಾಡಬಲ್ಲನೆ ಹೊರತು, ವ್ಯಕ್ತಿ ಯನ್ನು ಕಲಿಯುವಂತೆ ಬಾಮ: ಕಲಿಕೆ 
ಯಲ್ಲಿ ಆಸಕ್ತಿ ಇಲ್ಲದೆವನನ್ನು ಹೋಯುವಂತೆ. ಮಾಡುವುದು ದುಸ್ಕಾಧ್ಯ. ಮಕ್ಕಳೆ ಒಂದೇ 
ಪಡಿಯಚ್ಚಿ A ಒಳಗಾಗುವುದರ ಬದಲು ಸೃಷ್ಟಾ ತೆ ಕವಾದ ಕೆಲಸಗಳಲ್ಲಿ ನಿರತರಾಗಲು ಇಷ್ಟ ಪಡು 
ತ್ತಾರೆ. “ಶಿಕ್ಷಕನ ಮುಖ್ಯ ಕೆಲಸ ಮಳೆ 9ನ ಟಖ ಸಹಾಯ ಒದಗಿಸುವುದು, ಸೋಟ 
ಗಾರನು ಗಿಡಸಸಿಗಳೆನ್ನು 'ಹೆಳೆಯಲು ಭೂಮಿಯನ್ನು ಹದೆಗೊಳಿಸುವಂತೆ. ಇದೇ ಭಾವವನ್ನು 
ಸಮರ್ಥಿಸುವ ಶ್ರಿ € ವಿವೇಕಾನಂದರ ಶೈ ಕ್ಸ ಣಿಕ ವಾಣಿಯನ್ನು ಅಲಿಸಿ: 


«ಸಸಿಯನ್ನು ಬೆಳೆಸಲು ಹೇಗೆ ಸಾಧ್ಯ ವಿಲ್ಲವೋ ಅಂತೆಯೇ ಮಕ್ಕ ಳಿಗೆ ಬೋಧಿಸಲು 
ಸಾಧ್ಯವಿಲ್ಲ. ಸಸಿಯು ತನ್ನ ಪ್ರ ಕೃತಿಗೆ ಸ್ವಭಾವಕ್ಕೆ ಅನುಸಾರವಾಗಿ ಬೆಳೆಯತೊಡಗುತ್ತದೆ. 
ಮಗುವು ಕೂಡ ಸ್ವಯಂ ಬೋಧನೆಯಲ್ಲಿ ತೊಡಗುತ್ತ ದೆ. ಮಗುವು ತನಗನುಗುಣವಾದ ರೀತಿ 
ಯಲ್ಲಿ ಬೆಳೆದು ಮುಂಬಲಿಯಲಿಕ್ಕೆ ನಾನು ಸಹಾಯವನ್ನು ಎಸಗಬಹುದು. ಕಲಿಕೆಗೆ ಇರುವ 
ಅಡೆತಡೆಗಳನ್ನು ತೆಗೆದು ಹಾಕಿದರೆ ಜ್ಞಾ ನವು ಪ ಪ್ರಕೃತಿ Wee ಹೊಮ್ಮುತ್ತದೆ. ನೇರ 
-ವಾದ ಸಹಾಯವನ್ನು ಒದಗಿಸದೆ 'ಸರೋಕ್ಪ ವಾಗಿ ನೆರವನ್ನು ಬದೆಗಿಸಭೆತೆ 41 ಸಸಿಯ 
ಸುತ್ತಲೂ ಇರುವ ಮಣ ನ್ನು ಹುಡಿಗೈದು ಹಡಿಗೊಳಿಸಿದರೆ ಅದು ತಾನಾಗಿಯೇ ಮೇಲೇಳುತ್ತದೆ. 
ಅದರ ಸುತ್ತಲೂ ಬೇಲಿ “ಹಾಕಿ ಅದು seid ನೋಡಿಕೊಳ್ಳ ಬೇಕು. ಅದರ ಬೆಳವಣಿಗೆಗೆ 
ಯುಕ್ತ ಬಾಡ ಗೊಬ್ಬರ ನೀರು ಮೊದಲಾದುವನ್ನು Ras ಇಲ್ಲಿಗೆ ತೋಟಿಗಾಠನ 
ಕೆಲಸ ಮುಗಿಯುತ್ತ ಈ ಸಸಿಯು ತನಗೆ ಬೇಕಾದುದನ್ನು ಪ್ರಕೃತಿಯಿಂದ ಪಡೆಯುತ್ತದೆ. 
ಇದೇ ತತ್ವ ಮಗುವಿನ ಶಿಕ್ಷಣಕ್ಕೂ ಅನ್ವ ಯಿಸುತ್ತದೆ. ಮಗುವು ತನ್ನಷ್ಟಕ್ಕೆ ತಾನೇ ಶಿಕ್ಷಣ 
ಪಡೆಯುತ್ತ ಡೆ. ಶಿಕ್ಷಕನು ಮಗುವಿನ ಸರ್ವನಾಶಕ್ಕೂ ಕಾರಣನಾಗುತ್ತಾನೆ, ಬೋಧಿಸಲು 
ಉದ್ಯೋ ಗಿಸಿದರೆ. ಸರ್ವಜ್ಞಾನವೂ ಮನುಷ ನಲ್ಲಿಯೇ ಅಡಕವಾಗಿರುತ್ತದೆ. ಅನನನ್ನು 
ಎಚ್ಚೆ ರಿಸಬೇಕಸ್ವೆ. ಶಿಕ್ಷಕನಡು ಇಷ್ಟೇ ಕೆಲಸ.” 

ಈ ಮೇಲಣ ಸ್ವಾನಿಂ Wi sae ಶೈಕ್ಷಣಿಕ ಅಭಿಪ್ರಾ ಯಗಳು ಶಾಲಾ cp. 
ಶಿಕ್ಷಕನು ಗೈಯಬೇಕಾದ. ಕಾರ್ಯಗಳನ್ನು ಸೂಚಿಸುತ್ತವೆ. ಭೋಧನೆಯಲ್ಲಿ ಶಿಕ್ಷಕನ ಪಾ 
ದು. ತನ್ನ ಹೆಚ್ಚಿನ ಸಮಯವನ್ನು ಅವರ ಸ್ವಭಾನ ವಗಳನ್ನು ಹಬ್‌ 
ನಲ್ಲಿ ವ್ಯಯಿಸಿ ಅನರಿಗೆ ಸೂಕ್ತ ಆ ಮಾರ್ಗದರ್ಶನನನ್ನು ಒದಗಿಸಿ ಅವರ "ತಳವಣಿಗೆಗೆ ಕಾರಣ 
ವಾಗಬೇಕು. ಆದರೆ ಪ ಗ್ರಥನುದಲ್ಲಿ ಕಲಿಕೆ ಅಸಾಧ್ಯವಾಗುತ್ತದೆ ಕಲಿಕೆಯೆ ಮೂಲ ಸಂಪನ್ಮೂಲ 


೩೦ ಮಾನವಿಕ ತರ್ಣಾಟಕ 


ಗಳು ಮತ್ತು ವಿಧಾನಗಳು ಇಲ್ಲದಿದ್ದಲ್ಲಿ. ಪ್ರಾ ರಂಭದ ದಿನಗಳಲ್ಲಿ ಕಲಿಕೆಗೆ ಅನ್ಯರ ಪ್ರವೇಶ ಅಗತ್ಯ 
ವೆನಿಸುತ್ತ ಡೆ ಪ್ರಾ ಣಿಗಳೆಲ್ಲವೂ "ಪ್ರಾ ರಂಭದಲ್ಲಿ ಕಲಿಕೆಗೆ ಅನ್ಯಾಶ್ರ ಯವನ್ನು ಪಡೆಯುತ್ತೆ ವೆ 
ಮನುಷ್ಯನ ಬಾಲ್ಯ ಜೀವನ "ಪ್ರಾ ಚಿಗಳಿಗಿಂತಲೂ ) ದೀರ್ಫನಾಗಿರುತ್ತ ದೆ. 


ವಿದ್ಯಾರ್ಥಿ ಮತ್ತು ಶಿಕ್ಷಕರಲ್ಲಿ ಆಗಾಗ್ಗೆ ಸಂಭವಿಸುವ ಘರ್ಷಣೆ ನಡೆಯುವ ಬೌದ್ದಿ ಕವಾದೆ 4 


ಕ ನಿಷ್ಟ ಯೋಜಕವಾಗಿರದೆ ಪರಿಮಿತನಾದ ಮಾಲ್ಯವನ್ನು ಹೊಂದಿರುತ್ತವೆ, ಕೆನೆತ್‌ 
ಬಕ್ಸೆಯ ಮಾತಿನಲ್ಲಿ ಹೇಳುವುದಾದರೆ ಮಕ್ತಳ ಮತ್ತು ವೆಯೆಸ್ಸ ರ ನಡುವೆ ನಡೆಯುವ ಕಲಹೆ 
ಗಳು ಕೇವಲ ದುಷ ಧ್ರ ರಿಣಾಮಗಳನ್ನೇ ಉಂಟುಮಾಡುವುದಿಲ್ಲ. ಆದರೆ ಮಕ್ಕ ಳು ಮತ್ತು 
ವಯಸ್ಕರಲ್ಲಿ ಭಾನಾತ್ಮಕ ಸಂಘರ್ಷಣೆಗಳು ನಡೆಯದಿದ್ದ ಲ್ಲಿ ಆಗುವ ದುಷ್ಪ ಹಾವುಗಳು 
ಹೆಚ್ಚು. 
ಉಪಾಧ್ಯಾಯನು ಅಗತ್ಯವಾಗಿ ಹೊಂದಿರಬೇಕಾದ ಗುಣವೆಂದರೆ ಮಕ್ಕಳ ಬೇಡಿಕೆಗೆ 
ಸಾಮಥ್ಯ ೯ಕೆ ಅನುಗುಣವಾದ ಮಾರ್ಗದರ್ಶನವನ್ನು ಒದಗಿಸುವ ಆತ್ಮಸಂಯನಮವನ್ನು 
ಪಡೆಯುವುದು ವಿದ್ಯಾರ್ಥಿಯು ಪರಿಣತೆನಾದಂತೆ ಶಿಕ್ಷಕನಿಂದ ಮಹತ್ತಾ ನ ದುದನ್ನು ನಿರೀಕ್ಷಿಸದೆ 
ಸ್ವಾನಲಂಬಿಯಾಗುತ್ತಾ ನಡೆಯುತ್ತಾನೆ. ಕ್ರ 1, ಶಿಕ್ಷಕ ತರೆಗತಿಯಲ್ಲಿ ಹಿನ್ನಡೆಯುತ್ತಾ 
ಮರೆಯಾಗುತ್ತಾ ಹೋಗಬೇಕು. ಯಾವ ಸನುಯದಲ್ಲಿ ತೀವ್ರ ತರವಾದ "ಜೆಟುವಟಿಕೆಯಿಂಡ 
ಅದ್ಯಶನಾಗಬೇಕು ಎಂಬುದನ್ನು ತಾನೇ ತಿಳಿದುಕೊಳ್ಳ ಬೇಕು. ನಿತ್ತಕನು ದೈನಂದಿನ ಚಟುವಟಿಕೆ 
ಗಳಿಂದ ಅಸ್ಕಂತ ಶೀಘ್ರವಾಗಿ ವಿಮುಖನಾದಲ್ಲಿ ಇಲ್ಲವೆ ಈ ನಿಮುಖತಿಯನ್ನು ವಿಳಂಬಿಸಿದಲ್ಲಿ 
ಹಾನಿ ತಪ್ಪದು. ಉತ್ತಮ ಪಾಂಡಿತ್ಯವನ್ನು ಪಡೆದ ಶಿಕ್ಷಕ ರೂಢಿ ಪಾಠ ಕ್ರಮದಿಂದ ತಿರೋ 
ಹಿತನಾಗುವುದು ಅಪೂರ್ನವೆ, ತನ್ನ ಮಹಿಮೆಯನ್ನು ಪೌರುಷವನ್ನು ಮಕ್ಕಳ ಮುಂದೆ ಮೆರೆ 
ಯುವುದೇ ಇವನಿಗೆ ಅತ್ಯಂತ ಪ್ರಿಯವಾದುದು. ತನ್ನ ವ್ಯಕ್ತಿತ್ವವನ್ನು ಮಕ್ಕಳಲ್ಲಿ ಬಿತ್ತಲು 
ಬೆಳೆಸಲು ಸರ್ವದಾ ಪ್ರಯತ್ನಿಸುತ್ತಾನೆ. 
ಶಿಕ್ಷಕನ ಪವಿತ್ರ ತೆಮು ಕರ್ತವ್ಯವೆಂದರೆ ಮಕ್ತಳ ಸ್ವಾಭಾವಿಕವಾದ ಸ್ವಾಯತ್ತತೆಯನ್ನು 
ಗೌರವಿಸುವುದು. ಹೀಗೆಂದಾಕ್ಷಣ ಆಧ್ಯಾ ಪಕನು ತನ್ನ ಅನಿಸಿಕೆಗಳನ್ನು ವ್ಯ ವೃಕ್ತ ಪಡಿಸದೆ ತರಗತಿ 
ಯಿಂದ ತೊಲಗುವುದಲ್ಲ. ಅಂದರೆ ತನ್ನ ಜ್‌ ಭಾವಗಳನ್ನು ಸಲ್ಲದಮಾರ್ಗಗಳ ಮೂಲಕ 
ಬಹಿರ್‌ ಪಡಿಸಿ ಮಕ್ತಳ ಚಿಂತನೆಯನ್ನು ಚ ರ ಭಾವಿಸುವುದು ಸಲ್ಲದು. ಮಕ್ಕ ಳು ಪ್ರ ಶ್ಲೆ ಹಾಕಿ 
ದಾಗ ಅನರ ಭಾವಾಲೋಚನೆಗಳನ್ನು ಪ ಭಾವಿಸುವ ಸನ್ಮಾರ್ಗ ಅಪಮಾರ್ಗ ನಹನ ಎಂಬು 
ದರ ಪರಿವೆ ಅಗತ್ಯ. ಸಂಗ್ರ ಹವಾಗಿ ಹೇಳಗಾಳರಿ ಮಕ್ಕಳ ಯೋಚನಾಶಕ್ತಿ ಕ್ರಿಯನ್ನು ಪ್ರ ಪ.ಚೋಡಿ 


ಸುನ ಮಾರ್ಗ ಉತ್ಯ್ಪಶಾಡುದು. ಅವರ ಜೀತು ಹುಟ್ಟನ್ನೆ ಅಡಗಿಸುವ ಮ! ಸ 


ನಿಕೃ ಷ್ಟವಾದುದು, ಟು ಮತ್ತು ವಾಣಿಜ್ಯ ಪ್ಪ ಪಂಡದಲ್ಲಿ ಪ್ರಚಾರದ ಮುಖ್ಯ 
ಉದ್ದಿ ಆತ ಗಿರಾಕಿಗಳನ್ನು ಪ್ರಶಂಸಿಸಿ ಅವರನ್ನು ಆರೋಚನಾಹೀನರನ್ನ್ನಾಗಿ ಮಾಡಿ ತಮ ವಸ್ತು. 
ವನ್ನು ಇಲ್ಲವೆ ವಿಷಯವನ್ನು ಪಡೆಯುನಂತೆ ಮಾಡುವುದು. ಇಲ್ಲಿಯೇ ಶಿಕ್ಷಣಕ್ಕೂ ಪ ್ರ ಚಾರಕ್ಟೂ 
ಕಂಡುಬರುವ ಅಂತೆರ, ಈ ಕಾರಣದಿಂದಲೇ ಉತ್ಕೃ ಷ್ಟ ಶಿಕ್ಷಣವೇನೆಂಬುದನ್ನು ಹ ತಿಕದ 
ಕೊಳ್ಳ ಬೇಕು. 

ನಿದ್ಯಾರ್ಥಿಯು ಶಿಕ್ಷಕನ ನಿಲುವಿನ ಬಗ್ಗೆ ಸಮ ತೆ ತಳೆದಿರಲಿ ಇಲ್ಲವೆ ಭಿನ್ನಾ ಭಿಪ್ರಾಯ 
ಹೊಂದಿರಲಿ, ಅವನಿಗೆ ಸತ್ಕಾನ್ವೇಷಣೆಯ ಯಜುಮಾರ್ಗೆವನ್ನು ಪ್ರಾ ಮಾಣಿಕತೆಯಿಂದ ತಿಳಿಸಿ 
ಕೊಡಬೇಕು, ಯಾನ ವಿಷಯದ ಬಗೆಗಾದರೂ ತಮ್ಮ ಅಭಿಪಾ ಇ ಯನನ್ನು ವ್ಯಕ ಪಡಿಸಲು 
ಅರ್ಹತೆಯನ್ನು ನಿರಂತರ ಅಭ್ಯಾಸದಿಂದ ಪಡೆಯಬೇ ತುಡ ತಿಳಿಯ ಚಳಿ ಮುಕ 
ಆಲೋಚನೆ ಎಂದರೆ ತಮಗೆ ತಿಳಿಯದ ವಿಷಯದ ಬಗ್ಗೆ ಹರಟುವುದಲ್ಲ. ತಮಗೆ ತಿಳಿಯದ 


ಹ್‌ ಹಟ್‌ dC ct We ea EL ಘ್‌ by fe RANA ny 


POET 


ಬೋಧನೆ ಮತ್ತು ಕಲಿಕೆ . 4೧ 


1 00ನ್ನು ಕುರಿತು ಹುಚ್ಚಾ ಬಟ್ಟಿ ಮಾತನಾಡಿ ಅಧಿಕಪ್ರಸಂಗಿತನನನ್ನು ಮೆರೆಯುವ 

ದ್ಯಾರ್ಥಿಗಳ ವಿಷಯದಲ್ಲಿ ಶಿಕ್ಷಕ ಸಿಡಿದೆದ್ದು ತನ್ನ ಖಚಿತಾಭಿಪ್ಪಾ ಯನ್ನು ವ್ಯ ವ್ಯಕ್ತ ಪಡಿಸಿ ಅವತ 
Arka ಪೂರ್ಣನಿರಾಮು ಹಾಕಬೇಕು. Rp ಸಂದಭಿಗಳಲ್ಲಿ ಶಿಕ್ಷಕ ತನ್ನ ಅಧಿಕಾರ 
ವನ್ನು ಪ್ರದರ್ಶಿಸಬೇಕು. ಇಲ್ಲಿ ಅಧಿಕಾರನೆಂದರೆ ಸ್ಟಾ ನಬಲದಿಂದ ಹೊನ್ಮಿದುದಲ್ಲ. ಜ್ಞಾ ನ 
ಬಲದಿಂದ, ಅನುಭವದಿಂದ ಪಡೆದ ತರಬೇತಿಯಿಂದ ಸಂಭನಿಸಿಡುಡು. ನಿವೇ: ಯಾದ ಶಿಕ್ಷಕನು 
ತಿಳಿದಿರಬೇಕು, ಘನತೆ ಗೌರವಗಳು ಉನ್ನತಗೊಳ್ಳುವುದು ಸ್ಥಾನಬಲದಿಂದ ಧನಬಲದಿಂದ ಅಲ್ಲ 
ಎಂದು. ನಿರಂತರ ಕರ್ಮದಿಂದ ಸಂಸ್ಕಾರವನ್ನು ವರ್ಧಿಸಿಕೊಳ್ಳುವುದರಿಂದ ಅಧಿಕಾರ ಅಧಿಕ 
ವಾಗುತ್ತದೆ. 


ಶಿಕ್ಷಕನು ತಾನು ಔನ್ನತ್ಯವನ್ನು ಏರಿ ನಿಂತವನು, ವಿದ್ಯಾರ್ಥಿಗಳು ಕ್ಷುಲ್ಲಕರು ಎಂಬ 
ಭಾವನೆಯಿಂದ ಪರಿತಪಿಸುತ್ತಿ ದ್ದ ರೆ ವಿದ್ಯಾರ್ಥಿಗಳು ಅನನ ಮಟ್ಟಿ ಏನು ಎಂಬುದನ್ನು ತಿಳಿಯಾ 
ವಂತೆ ಮಾಡಬೇಕು. ವಿದ್ಯಾರ್ಥಿ ಮತು ಶಿಕ್ಷಕರಲ್ಲಿ ಕೊಡು-ಕೊಳ್ಳುವ ಭಾವಕೆ ಮೂಡ 
ಬೇಕೆಂಬುದನ್ನು ಶಿಕ್ಷಕ ಅರಿತಷ್ಟೂ ಉತ್ತಮ ಸ್ಪಿತಿಗೆ ಏರುವನು,. ಇವರೀರ್ವರಲ್ಲಿ ಪಿರಸವುಂಟಾ 
ದಲ್ಲಿ, ಅದೇ ಹೊಸ ಅನುಭವಕ್ಕೆ ಕಾರಣವಾಗುವುದು. ಬೋಧನೆ ಎಂದರೆ ಕೇವಲ ಸರಬ 
ರಾಜಿಸುವುದಲ್ಲ. ಕಲಿಕೆ ಎಂದರೆ ಎಲ್ಲವನ್ನೂ ಸ್ತೀಕರಿಸುವುದಲ್ಲ. ಶಿಕ್ಷಕನು ಬೋಧನೆಯಲ್ಲಿ 
ಯಶಸಿ ಯಾಗುವುದು ಅನನು ಮಕ್ತಳಿಂದ ಅಲ್ಪ ನನ್ನಾ ದರೂ ಕಲಿತಾಗಲೇ, ಮಕ್ತಳು ಕೂಡ 
ಶಿಕ್ಷಕರ ಸಂಸ್ವಾ ರವನ್ನು ಹೆಚ್ಚಿ ಸದೆ ಏನನ್ನೂ ಕಾ ತೆ ಬೋಧನೆ ಕಲಿಕೆಯ ಪ್ರಕ್ರಿ 
ಯೆಯಲ್ಲಿ ಶಿಕ್ಷಕ ಕೆಲವೊಮ್ಮೆ ಕಲಿಕೆಯಲ್ಲಿ ತೊಡಗಚೇಶಾಗುತ್ತ ದೆ, ವಿದ್ಯಾರ್ಥಿ ಬೋಧನೆಯಲ್ಲಿ 
ನಿರತವಾಗಬೇಕಾಗುತ್ತದೆ. ಪ್‌ ಪ್ರಕ್ರಿಯೆಯಲ್ಲಿ 1 ಗುರು._ಶಿಷ್ಯನ ಸಂಬಂದಿತ ಪರಿಣಾಮಕಾರಿ 
ಯಾಗಿದ್ದ ಲಿ ಕೊಡು-ಕೊಳ್ಳು ಪ್ರಮಾಣ ವಿಶೇಷವಾಗಿರುತ್ತದೆ. 


ಶಿಕ್ಷಕನು ಡೌ ಮಹೆತ್ತೆ ರವಾದೆ ಸಮಸ್ಯೆ ಎಂದರೆ ವೈಯಕ್ತಿ ಕವಾದೆ ಆಸಕ್ತಿ 
ಯನ್ನು ಪಕ್ಬಾತೀತವಾದ ನ್ಯಾ ಯಪರತೆಯನ್ನು ಹಒತನಿತವ ಸಮ್ಮಿಶ್ರಜಗೊಳ್ಳಸುವುದೆ. ಮಗು 
ವಿನ ಸಹಾ ಆಸಕ್ತಿ ವಹಿಸಿದರೆ ನಿಷ್ಪೂ ಕ್ರಿತವಾಗಿರುವುದು ಆಸಾಧ್ಯ. ಕನಿಷ್ಠ ಮಟ್ಟಿ ದೆ 
ಮಗುವಿಗೆ ಎಷ್ಟು ಆದೆ ತೆಯನ್ನು . ಅಷ್ಟ ನ್ನೇ ಶ್ರೆ (ಸ್ಮ ಮಟ್ಟಿ ದ ನುಗುವಿಗೂ ಕೊಡ 
ಬೇಕಾಗುತ್ತದೆ. ಮುಕ್ತ ಫ ಬಗ್ಗೆ ಆಸಕ್ತಿ ವಹಿಸಬೇಕೆ ಜೀ ಹವೆ ನಾನಿದನ್ನು ಮೊದಲು ನಿರ್ಣಯಿಸಿ 
ಕೊಳ್ಳಬೇಕು. ಮಕ್ಕಳ ನಿಷಯದಲ್ಲಿ ಅನುಕಂಪ ಆಸಕ್ತಿಗಳನ್ನು ತಳೆಯದೆ ಇರುವುದು ಕಠಿಣ 
ವಾದ ಕೆಲಸ. ಆದರೆ ಇದು ಶಿಕ್ಷಕನ ಕಾರ್ಯದ ಅವಿಭಾಜ್ಯ ವಾದ ಭಾಗ. 


ಪ್ರಾ ಥಮಿಕ ಶಿಕ್ಷಣದ ನಂತರೆ ತರೆಗತಿಯ ಬೋಧನೆಗಿಂತ ಸಾಮೂಹಿಕ ಕ್ರಿ ಯೆ (Group 
ಜಟ ಮತ್ತು ವೈ ಯಕ್ತಿಕ ಅಧ್ಯ ಯನಗಳು ಪ ಪ್ರಾಮುಖ್ಯ ಪಡೆಯಬೇಕು. "ಸಣ್ಣ ಸಮೂಹೆ 
ದಲ್ಲಿ ಒಬ್ಬ ಇನ್ನೊಬ್ಬ ಇಗೆ ಸಹಾಯ ಒದಗಿಸಬಲ್ಲ, ವೈಯಕ್ತಿ ಕವಾದ ಕೆಲನ ವಹಿಸಿ ಫಲಿತಾಂಶ 
ಹುದು. “ನೈ ಕಿ ಯು ಸ್ವತಂತ್ರ ವಾಗಿ ಸ EE ಮೂಲಕೆ ಅನಂತವಾದು 
ದನ್ನು ಸಾಧಿಸಬಹುದು. ಸಾಮೂಹಿಕ ಕೆಲಿಕೆಯೆ ಪ್ರ ಕ್ರಿ ಯೆಯು ಸಾಮಾಜಿಕ ಚಟುವಟಿಕೆಗೆ 
ಸಂವಾದಿಯಾಗುತ್ತ ದೆ. ಶಿಕ್ಷಕ- ವಿದ್ಯಾ ರ್ಥಿಗಳ ಸಂಬಾಢಕ್ಕಿ ೦ತಲೂ ಸಾಮೂಹಿಕ ಕ್ರಿ ಯೆಯಲ್ಲಿ 
ವಿಶೇಷ ಉತ್ಸಾಹ ಹುನ್ಮು. ಸ್ಸು ಗಳು ಕಂಡುಬರುತ್ತನೆ ವೆ, ಕೇಕೆಯ ಪರಿಸರ ಮತ್ತು "ನಿದ್ಯಾ ರ್ಥಿ 
ಗಳ ಸ ಟಂರೆದಿಂದೆ ಉತ್ತೆ ಇುಗೊಳ್ಳು ತ್ತವೆಂದು ಭಾಸವಾಗುತ್ತದೆ. ಶಾಲೆಗಳು ಓಜರಿಂಡ 
ಪ ಕ್ರತ್ಯೇಕವಾಗಿದ್ದೆವು ಎಂಬುದು ಎಳೆದ "ಶ್ರತನ ವಠಾನಕ್ಕೆ ಸೇರಿದ ವಿಷಯ. ಇಂದು ಶಾಲೆ ನೇರ 
ಜೀವನಕ್ಕೆ ದುಮ್ಮಿ ಕ್ರ ಬೇಕು, ಸುತ್ತ ಮುತ್ತೆಣ ಪರಿಸರೆದಿಂದ ವಸ್ತು ವಿಷಯಗಳನ್ನು ಅಯಬೇಕಾ. 


ತ್ಲಿ೨ ಮಾನವಿಕ ಕರ್ಣಾಟಕ 


ಶಿಕ್ಷಣವು ಪ ಪರಿಣಾಮಕಾರಿಯಾಗಿರಲು ಮೆಕ್ತೆ ಛೆ ಪ್ರಸ್ತು ತ ಅವಶ್ಯ ಕತೆ ಮತ್ತು ಆಸಕ್ತಿ ಗಳಿಗೆ 
ಅನುಗುಣವಾಗಿರಬೇಕು.  ನಮಗನಿಸಿದುದನ್ನು ಮಕ್ಕ ಳು ಓದೆಬೇ ಕೆಳಗೂ ಇಲ್ಲವೆ `ನಮಗೆ 


ಉಪಯುಕ್ತ ವಾದುದು ಅನರಿಗೂ ಉಪಯುಕ್ತ ಸುಕದ ಬಗೆಯುವುದಾಗಲಿ ಸಲ್ಲದು. ಮಕ್ಕ ಳ 
ಅನುಭವಕ್ಕೆ ಸಮೀಪವಾದುದನ್ನೇ ಒದಗಿಸುವುದು ಯೋಗ್ಯ ವಾದುದು, ಹೀಗೆಂದಾಕ್ಷಣ ಮಕ್ಕ ನಗೆ 


ಮಾರ್ಗೆದರ್ಶನ ಮತ್ತು ಸ್ಫೂ ರ್ತಿಯನ್ನು ಒದಗಿಸುವುದು ಅನಾನಶ್ಯ ಕವೆಂದು ಭಾವಿಸಜಾರಹು 
ಪ್ರಸ್ತುತ ಅನಶ್ಯ ಕತೆಗಳೇನೆಂಬುದು ಅವರಿಗೆ ತಿಳಿಯದು. ಅನರನ್ನು ಹಾಗೆಯೇ ಬಿಟ್ಟಿರೆ 
ಯಾವುದರಲ್ಲಿಯೂ ಶ್ರ ಶ ದ್ದೆ ತಳೆಯಲಾರರು, ಯಾವ ಕಾರ್ಯದಲ್ಲೂ ಅಸಕ್ತಿ ವಹಿಸಲಾರರು. ತ 
ಸ್ವ ಯಂಪ್ರ ವೃ ತ್ತಿ ಅವರಿನೆ ಬೋರಿಡಬಹುಡದು, 

ಟ್‌ ಮಾಡಲಿರುವ ಕೆಲಸ ಅವನಲ್ಲಿ ಉತ್ಸಾಹವನ್ನು ಮೂಡಿಸಿ ಕುತೂಹಲವನ್ನು 
ಕೆರಳಿಸಬೇಕು. ಕೆಲಸಕ್ಕೊ ಸ್ವ ರ ಕೆಲಸ ಮಾಡದೆ ಅನನ ಶ್ರ ದ್ಧ್ಧಾ ಸಕ್ತಿಗಳನ್ನು ಜೀವಂತೆಗೊಳಿಸ 
ಬೇಕು. ಅವನು PE ಕೆಲಸವು ಮುಂದೆ ಕೈ ಗೊಳ್ಳ ಲಿರುವ Ae ಗಕ್ಕೆ ತರಬೇತಿ 


ಯನ್ನು ಒಡಗಿಸುವಂತಿರಬೇಕು. ಮಕ್ಕಳು ಭವಿಷ್ಯ ದಲ್ಲಿ” ಯಾವ ನಿರ್ದಿಷ್ಟ ಕೆಲಸವನ್ನು .. 


ರಸವ ಎಂದು ಭವಿಷ್ಯ ನುಡಿಯುವುದು ಕಷ್ಟ ವಾದುದು. ಶಿಕ್ಷಕನ ಮುಖ್ಯ ಕರ್ತವ್ಯ 
ವೆಂದರೆ ಮಕ್ತಳ ಆಸಕ್ತಿಯನ್ನು ಅರಳಿಸಿ ವಿಶಾಲ ನಶ್ನದಲ್ಲಿ ಒಂದಲ್ಲ ಒಂದು ರೂ ೇಗನನ್ನು 
ಕೈಗೊಳ್ಳು ವಂತೆ ಮಾಡುವುದು. ನಿರ್ದಿಷ್ಟ ರೇಖಾಮಾರ್ಗದಲ್ಲಿಯೇ AtiNedods ಒತ್ತಾ 
ಹೆಸರ ಸಲ್ಲದು. ಮಕ್ಕ ಳ ಆಸಕ್ತಿ, ಚ್ಞಾನ ಮತ್ತು ಸಂಸ್ತಾ "ಗಳಿಗೆ ಯುಕ್ತ ನರಾರ್ಗದರ್ಶನ 
ಮಾಡಬೇಕು. "ಮನುಜಗೆ ಮಗು ತಂದೆ” ಎಂಬುದನ್ನು ಶಿಕ್ಷಕ ಮರೆಯಕೂಡದು. 


ಈ ಮೇಲಣ ವಾದಸರಣಿಯಿಂದೆ ತಿಳಿದು ಬರುವುದೆಂದರೆ ಮಕ್ಕಳ ಪೂರ್ವಸಂಸ್ಕ್ರಾರ, 
ಸ್ವಭಾವ, ಸ್ವಧರ್ಮಗಳಿಗೆ ಶಿಕ್ಷಣವು ಅನುಗುಣವಾಗಿರಬೇಕೆಂಬುದು. ಅಂದರೆ ಸಂಪ್ರದಾಯ 
ಶಿಕ್ಷಣ ಕ್ರಮದಂತಲ್ಲದೆ ಮಗುವು ಇಲ್ಲಿ ಕೇಂದ್ರೀಯ ಸ್ಥಾನವನ್ನು ಪಡೆಯುತ್ತದೆ. ಮಗುವಿನಲ್ಲಿ 
ಅಂತರ್ಗತವಾದ ಶಕ್ತಿಗಳಿಗೆ ಉಚಿತವಾದ ಶಿಕ್ಷಣವು ಸೃಷ್ಟಿ ಯಾಗಬೇಕು. ಇಲ್ಲಿ ಶಿಕ್ಷಣ ಯಾಂತ್ರಿಕ 
ವಾಗಿರುವುದಿಲ್ಲ. ಕಠಿಣ ಪಾಠಕ್ಕೆ ಇಲ್ಲಿ ಆಸ್ಪದವಿರುವುದಿಲ್ಲ. ಮಕ್ಕಳ ಆಸೆ ಅಭೀಷ್ಟಗಳನ್ನು 
ಶಿಕ್ಷಣ ಪೂರೈ ಸಬೇಕು. ವಿದ್ಯಾರ್ಥಿಗಳಿಗೆ ಪೂರ್ಣ ಸ್ವಾತಂತ್ರ ವಿರುತ್ತದೆ. ಕಲಿಕೆ ಉಲ್ಲಾಸಕರ 
ವಾಗಿರುತ್ತದೆ. ಕ್ರಿಯಾರೂಪಿಯಾಗಿರುತ್ತದೆ. ಶ್ರೀ ಅರವಿಂದರ ಶೈಕ್ಷಣಿಕ ಚಿಂತನೆಗಳು ಪ್ರಗತಿಪರ 
ಶಿಕ್ಷಣ ಚಳುವಳಿಗೆ ಪ್ರಚೋದಕವಾಗಿವೆ ಎಂದು ಹೇಳಬಹುದು. ಪ್ರಗತಿಪರ ಶಿಕ್ಷಣದಪ್ರತಿ 
ಪಾದಕರು ತಮ್ಮ ಮುಂದಿರಿಸಿಕೊಂಡಿರುವ ಹತ್ತು ಅಂಶಗಳು ಇಂತಿವೆ : 

1. ಶಿಕ್ಷಣದಲ್ಲಿ ಆರೋಗ್ಯಕ್ಕೆ ಆದ್ಯತೆ ಇರಬೇಕು. ಶಾರೀರಿಕವಾಗಿ ಮತ್ತು ಮಾನಸಿಕ 
ವಾಗಿ ಮಕ್ಕಳು ಆರೋಗ್ಯವಾಗಿರಬೇಕು. ಇದಕ್ಕಾಗಿ ಅನರಿಗೆ ಚಲನ ಸ್ವಾತಂತ್ರ್ಯ ವಿರಬೇಕು 
ಅಧ್ಯಯನ ಶ್ರಮದಾಯಕವಾಗಿರಬಹುದು. ತರಗತಿಗಳು ತಿಕ್ಕಿ ರಿದಿರಬಾರದು. ಸಾಕಷ್ಟು 
ವಿಶ್ರಾಂತಿ, ಮನರಂಜನೆ ಮತ್ತು ಕ್ರೀಡೆಗಳಿಗೆ ಅವನಕಾಶವಿರೆಬೇಕು. 


2. ಕಲಿಕೆ ಕಾರ್ಯಾತ್ಮಕೆವಾಗಿರಬೇಕು. ಶರೀರ ಚಟುವಟಕೆಯಿಂದಲೂ ಕೈಕೆಲಸ 
ದಿಂದಲೂ ಕೂಡಿ ನಿಷಯಗ್ರ ಹಣೆಗೆ ಸಹಾಯಕವಾಗಬೇಕು. 


3. ತರಗತಿಯ ನಿರ್ವಹಣೆಯಲ್ಲಿ ಸ್ವಯಂ ನಿಬಂಧನೆಗಳಿಗೆ ಅದ್ಯತೆ ಇರಬೇಕು. 


4, ಮಕ್ತಳಲ್ಲಿರುವ ವೈವಿಧ್ಯತೆಯನ್ನು ಗುರುತಿಸಿ, ವಿಭೇದಗಳನ್ನು ಅರಿತು ಅವರವರ 
ಯೋಗ್ಯತೆಗೆ hn "ಅವರನ್ನು ಕಾರ್ಯೊನ್ಮು ಖರನ್ನಾ ಗಿ ಚ ಖಳು. 


ಈ ಓದ 


ಟಟ A RES 


ಬೋಧನೆ ಮತ್ತು ಕಲಿಕೆ ಕ್ಕಿ 

5. ಮಕ್ಕಳಲ್ಲಿ ಸಾಮೂಹಿಕ ಮತ್ತು ಸಮಾಜ ಪ್ರಜ್ಞೆಗಳನ್ನು ಬೆಳೆಯಲು ಶಿಕ್ಷಣ ನೆರವಾಗ 
ಬೇಕು. ಸ್ಪರ್ಧಾಭಾವವನ್ನು ಕಡಮೆ ಮಾಡಿ ಸಹಕಾರವನ್ನು ಹೆಚ್ಚಿ ಸುವುದಕ್ಕೆ ಪ್ರಯತ್ನಿ ಸಬೇಕು. 
ಸಾಮಾಜಿಕ ಸಮಂಜಸ ಮತ್ತು ವೈಯಕ್ತಿಕ ಶೀಲನಿರ್ಮಾಣ ಶಿಕ್ಷಣದ ಗುರಿ. 

6. ಮಕ್ಕ ಳಲ್ಲಿ ರಚನಾತ್ಮಕ ಅಭಿವ್ಯಕ್ತಿಗೆ ನಿಪುಲ ಅನಕಾಶನಿರಬೇಕು. 

ಗ ಮಕ್ಕಳಿಗೆ ಕೇವಲ ಕಲಿಯುವುದರ ಮೇಲೆ ಗಮನವಿದ ರೆ ಸಾಲದು ; ಕಲಿಕೆಯ 

ಎ 

ಕ್ರಿಯೆ, ಕಲಿಯಲು ಉಪಯೋಗಿಸುವ ಸಾಧನ ಮತ್ತು ವಿಧಾನಗಳ ಮೇಲೆ ಅವರಿಗೆ ನಿಯಂತ್ರಣ 
- ವಿರಬೇಕು. ವಿಷಯಗ್ರ ಹಣ ಎಲ್ಲಿ, ಹೇಗೆ ಮತ್ತು ಏತಕ್ಕೆ ನಡೆಯಬೇಕು. ಎಂಬುದರ ಪೊರ್ಣ 
ಅರಿವಿರಬೇಕು. 

8. ಅಧ್ಯಯನ ಕಲಾತ್ಮಕವಾಗಿ ಹಿತಕರವಾಗಿ ಮತ್ತು ತೃಪ್ತಿ ಕರವಾಗಿರಬೇಕು. 


9. ಮಕ್ಕಳನ್ನು ಪರೀಕ್ಷೆಗಳ ಭಯದಿಂದ ಪಾರುಮಾಡಬೇಕು; ಅಂಕಗಳ ಗುಲಾಮಗಿರಿ 
ಯಿಂದ ಬಿಡುಗಡೆ ಮಾಡಬೇಕು. 


10. ಅಧ್ಯಾಪಕ ಮಾರ್ಗದರ್ಶಕನಾಗಬೇಕೇ ನಿನಾ ಯಜನರಾನನಾಗಬಾರದು ; 
ಮುಂದಾಳು ಆಗಬೇಕೆ ಹೊರತು ಅಧಿಕಾರಿಯಾಗಬಾರದು ,5 


ಶ್ರೀ ಅರವಿಂದರು, ಶ್ರೀ ವಿವೇಕಾನಂದರು, ಜಾನ್‌ ಡ್ಕೂಯಿ, ರೂಸೊ ಮೊದಲಾದ 
ಶ್ರೇಷ್ಠ ಶಿಕ್ಷಣ ತಜ್ಞರು ಶಾಲೆಯಲ್ಲಿ ಮಗುವು ಕೇಂದ್ರ ವಾಗಿರಬೇಕೆಂದೂ ಬೋಧನ ಪಠ್ಯ ವಿಷಯ 
ಗಳು ಮಗುವಿನ ಸ್ವಭಾವಗಳಿಗೆ ಅನುಗುಣವಾಗಿರಬೇಕೆಂದು, ಕ್ರಮೇಣ ಶಿಕ್ಷಕ ತರಗತಿಯಲ್ಲಿ 
ಗೌಣಸ್ವಾನ ಹೊಂದಿ ಕೇವಲ ಮಾರ್ಗದರ್ಶಿಯಾಗಿ ಮಕ್ಕಳ ಸ್ವಯಂ ನಿರ್ದೇಶಿತ ಶಿಕ್ಷಣಕ್ಕೆ 
ಕಾರಣನಾಗಬೇಕೆಂದು ಪ್ರತಿಪಾದಿಸಿದ್ದಾರೆ. 


ಅಡಿಟಿಪ್ಪಣಿಗಳು 


1. ನೋಡಿ: ಎಂ. ಬಸವಣ್ಣ: ಶೈಕ್ಷಣಿಕ ಮನೋವಿಜ್ಞಾನ, ಪ್ರಕಟಣ ಮತ್ತು 
ಪ್ರಚಾರೋಪನ್ಯಾಸ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾನಿಲಯ, 1970, ಪುಟಗಳು 284. 
302. 

2. ವಿ. ಜಿ. ಮಾರಿಹಾಳ್‌: ಕಲಿಸುವ ಸಾಮಾನ್ಯ ಪದ್ಧತಿಗಳು ಕರ್ನಾಟಕ ನಿಶ್ವನಿದ್ಯಾ 
ನಿಲಯ, ಧಾರವಾಡ, 1975 

3. ನೋಡಿ: ಕೆ. ಎಸ್‌. ಸದಾಶಿವಯ್ಯ : ಸಮುದಾಯ ಶಾಲೆ, ವಿಶ್ವನಾಥ ಪ್ರಕಾಶನ, 
ಮೈಸೂರು 1973 

4. 3/. ೫. ಲೈ, Jeffreys Education ; 115 Nature & Purpose, 
George Allen & Unvin 1.16. London, 1971 p: 56. 
5. ಎಂ. ಬಸವಣ ನವರ ಮೇಲೆ ಸೂಚಿಸಿದ ಗ್ರಂಥ, ಪು. 292-293. 


“ಶಿಕ್ಷಣ” (Education) ಎಂಬುದು ಲ್ಯಾಟರ್‌ ಭಾಷೆಯಿಂದ (060086) ಸಂರಕ್ಷಣ, 
ಪೋಷಣ ಎಂಬ ಅರ್ಥದಲ್ಲಿ ಉಪಯೋಗಿಸಲಾಗುತ್ತಿದೆ. ಒಬ್ಬ ದಾಯಿ ಮಗುಹನ್ನು ಪೋಷಿಸು 
ವುದಿಲ್ಲವೆ? ಆ ಬಗೆಯಾಗಿ ಪೋಷಣೆ, ಲಾಲನೆ ನಡೆದಿರುವುದು. ಈ ದೃಷ್ಟಿಯಿಂದ ಶಿಕ್ಷಣ 
ಎಂಬುದರ ಅರ್ಥ ತೀರಾ ವ್ಯಾಪಕವಾದುದು, ಬರೀ ಸಾಮಾನ್ಯಜ್ಞಾನ (ಪುಸ್ತಕೀಯ ಸಹ) 
ಎಂದರೆ ಶಿಕ್ಷಣವಲ್ಲ, ಅದರದು "ನಿರಾಟಿರೂಪ', ವಿಶ್ವರೂಪ. ಅದರ ಮುಖಗಳು ಅನಂತ್ಯ 
ಅಪಾರ. ಒಳ್ಳೆಯ ಅಭಿರುಚಿಗಳು, ನೈಪುಣ್ಯಗಳು, ಸಂಸ್ಕಾ ರಗಳು ಅದರ ಅಂಗಗಳು. ಒಟ್ಟಿ 
ನಲ್ಲಿ ವ್ಯಕ್ತಿತ್ವದ ರಸವತ್ತಾದ ಪರಿಪೋಷಣೆ ಎಂದರೆ ಶಿಕ್ಷಣ, ಶಿಕ್ಷಣದಿಂದ ಉದ್ಭೂತವಾಗುವ 
ಜೀವನ ಸಾರನತ್ತಾದುದು ಆಗಬೇಕು, 


— ನನ್‌. ಎಸ್‌, ಗದಗಕರ ಅವರ “ಇಂದಿನ ಶಿಕ್ಷಣ: 
ತತ್ತ್ವ-ಸಮಸ್ಕೆ-ಪ್ರಯೋಗ' ಗ್ರಂಥದಿಂದ; ಪು. ೫-೬: 


ಕಂಠೀರಾವ್‌ 


ಇಸ್ಲಾನಿಖಾ ನ್ಯಾಯ 


೧. ಮೊಗಲರ ನ್ಯಾಯಾಡಳಿತ 


ಮೊಗಲರ ಕಾಲದಲ್ಲಿ ಕಾನೂನುಗಳೇ ಇರಲಿಲ್ಲವೆಂಬುದು ಕೆಲವು ಪಾಶ್ಚಾತ್ಯ ಪ್ರವಾಸಿಗರ 
ಅಭಿಪ್ರಾಯವಾಗಿತ್ತು. ಲಿಖಿತ ಕಾನೂನು ಇರಲಿಲ್ಲ. ರಾಜಾಜ್ಞೆಯ ಮೂಲಕ ಮತ್ತು ಒಳ 
ನಾಡಿನಲ್ಲಿ ರಾಜನಿಂದ ಅಧಿಕಾರ ಪಡೆದ ಗವರ್ನರರೆ ಆಜ್ಞೆ ಯಿಂದ ನ್ಯಾಯಾಡಳಿತ ನಡೆಯುತ್ತಿತ್ತು 
ಎಂದು ಸರ್‌ ಥಾಮಸ್‌ರೋ ಹೇಳಿದ್ದಾನೆ. "" ಲಿಖಿತ ಕಾನೂನು ಇರಲಿಲ್ಲ. ರಾಜನ ಮತ್ತು 
ಅನನ ಗವರ್ನರರ ಇಚಿ ಯೇ ಕಾನೂನಾಗಿತ್ತು '' ಎಂದು ಬೆರ್ರಿ ಅಭಿಪ್ರಾಯಪಟ್ಟ ದ್ದಾನೆ; ಆಧು 
ನಿಕ ರೀತಿಯಲ್ಲಿರುವಂತೆ ಕಾನೂನುಗಳು ಕ್ರೋಢೀಕೃತವಾಗಿರಲಿಲ್ಲವೆಂಬುದೇನೋ ಕೆಲಮಟ್ಟಿಗೆ 
ನಿಜವಾಗಿರಬಹುದು. ಆದರೆ ಕಾನೂನೇ ಇರಲಿಲ್ಲವೆಂಬುದು ಸತ್ಯ ಸಂಗತಿಯಾಗಿರಲಾರದು. 
ನ್ಯಾಯಪಾರಮ್ಯವಿಲ್ಲದೇ ಹೋಗಿರಬಹುದು. ಖುರಾನ್‌, ಹದೀಸ್‌, ಧರ್ಮಗ್ರಂಥೆಗಳೂ, 
ನ್ಯಾಯಾಧೀಶರ ತೀವರ್ತಾನ ಮತ್ತು ರೂಢಿಸಂಪ್ರದಾಯರೂಪವಾದ ಕಾನೂನು ಸಾಹಿತ್ಯ ವ್ಯೂ, 
ಲಭ್ಯವಾಗಿದ್ದು ವು. ಖಲೀಫರು ಹೊರಡಿಸುವ " ಫನರ್ಕಾನು'ಗಳೆಲ್ಲ ನ್ಯಾಯಮೂಲಗಳಾಗಿ 
ದು ವು. ಭಾರತೇತರ ಧರ್ಮಗ್ರಂಥರೂಪವಾದ ಈ ಕಾನೂನು ಸಾಹಿತ್ಯವು ಹದಿನೇಳನೆಯ 


ಎ 


ಶತಮಾನದಲ್ಲಿ ಭಾರತದಲ್ಲಿ ಜಾರಿಗೆ ಬಂದಿತೆಂದು ಹೇಳಬಹುದು. ಭಾರತದ ಮೊಗಲರಾಜರ 


' 4 ಫರ್ಮಾನು > ಗಳಿಂದ ಇಸ್ಲಾಮೀ ನ್ಯಾಯಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳೂ ಆದುವು. 


ಚ ಚ್ಟ ಲ್ಸ ್‌ 
ಬು ಗರು AS ಇ NaN ಷು 


ಅಕ್ಬರನ ಮತ್ತು ಜಹಾಂಗೀರನ ಕಾಲದಲ್ಲಿ ಅನೇಕ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳು ಕೂಡ 


ರಚಿತವಾದುವು. ಅವು ಇಂದಿಗೂ ಉತ್ತಮ ನ್ಯಾಯಶಾಸ್ತ್ರ ಗ್ರಂಥಗಳಾಗಿ ಉಳಿದಿವೆ. 

ಅಕ್ಬರನ ಕಾಲದಲಿ ತೋದರಮಲ್ಲನ ಆಶ್ರಯದಲ್ಲಿದ್ದ ನೀಲಕಂಠನು "ತೋದರನಾಮಾ? 
ಎಂಬ ಗ್ರಂಥ ರಚೆನೆ ಮಾಡಿದ್ದಾನೆ. ಇದು ನ್ಯಾಯಿಕ ಪ್ರಕ್ರಿಯೆಯನ್ನು ಕುರಿತ ಬೃಹದ್ಗಂಥ 
ವಾಗಿದೆ. ಅದೇ ಕಾಲದಲ್ಲಿ ರಘುನಂದಮಿಶ್ರನೂ ತೋಡರಮಲ್ಲನ ಆಶ್ರಯಹೊಂದಿದ್ದು 
4ತೋದರಪ ಕಾಶ” ಎಂಬ ನ್ಯಾಯೆದೆರ್ಶನ ಗ್ರಂಥ ಬರೆದಿದ್ದಾನೆ. - 1610 ರಿಂದ 1640ರ 
ಮಧ್ಯದಲ್ಲಿ" ನೀಲಕಂಕಭಟ್ಟಿನೆಂಬುನನು "ಭಗವಂತಭಾಸ್ತರೆ' ಎಂಬ ಗ್ರಂಥ ರಚನೆ ಮಾಡಿದೆ 
ನೆಂದೂ ಇದನ್ನು ಬೊಂಬಾಯಿ ಹೈಕೋರ್ಟು ಮನ್ನಿಸಿತೆಂದೂ ತಿಳಿದುಬರುವುದು. ಜಹಾಂಗೀರನ 
ಕಾಲದಲ್ಲಿ ಪ್ರಸಿದ್ಧ ವಿಧಿನೇತ್ತೆ ನಾಗಿದ್ದೆ ಮಿತ್ರ ಕೈಸ್ಲ್‌ ಎಂಬುವನು " cr We 
ಗ್ರಂಥ ರಚನೆ ಮಾಡಿದನೆಂದೂ ಅದು ಕಾಶೀ ಪ್ರಾಂತೆದೆ ನ್ಯಾಯೆಪದ್ಧೆ ತಿಯ ಬಗ್ಗೆ ್ರೀಸ್ಮವಾ 
ಕೆತಿಯೆಂದೂ ಹಿಪಿಕೌನ್ಸಿಲು ಅದನ್ನು ಮಾನ್ಯ ನಾಡಿತೆಂದೊ ತಿಳಿದು ಬರುವುದು. ಸಹಜ 
ಕಾನನ ಕಾಲದ ವಿಧಿನಿಶಾರೆದನಾದೆ ಮಿಶ್ರಮಿಶ್ರನೆಂಬುನನು ಅನೇಕ ನ್ಯಾಯದರ್ಶನ ಗ್ರಂಥ 


೩೬ ಮಾನವಿಕ ಕರ್ಣಾಟಕ 


ಗಳನ್ನು ಬರೆದಿರುವುದಾಗಿಯೂ ಅವು ಇಂದಿಗೂ ಕಲ್ಯತ್ತ ಮತ್ತು ಬೊಂಬಾಯಿ ಹೈ ಕೋರ್ಟು ತ 


ಗಳಲ್ಲಿ ನುನ್ನ ಣೀಯ ಗ್ರಂಥೆಗಳಾಗಿರುವುದಾಗಿಯೂ ತಂಯುಬಹುಡತ. 

ಖಾಜಿಗಳೇನೋ ನ್ಯಾಯಾಡಳಿತ ನಡೆಸುತ್ತಿದ್ದರೆಂಬುದು ನಿಜ. ಆದರೆ ಅಭಿಪ್ರಾಯೆ 
ಭೇದದಿಂದ ದಿನೇದಿನೇ ನ್ಯಾಯಶಾಸ್ತ್ರವು' ಬೆಳೆಯತೊಡಗಿತು. ಔರಂಗಜೇಬನು, ಗುಜರಾತ 
ಗವರ್ನರನ್ನು ಕುರಿತು ಹೊರಡಿಸಿದ ಫರ್ಮಾನು " ಪೀನಲ್‌ ಕೋಡ್‌ ? ಇದ್ದೆ ಂತ್ರಿತ್ತು. ಔರಂಗ 
ಜೇಬನ ಕಾಲದಲ್ಲಿ ರಚಿತವಾದ "ಫಿತವಾ-ಇ.ಆಲವತ್‌ಗೀರಿ' ಎಂಬ ಇಸ್ಲಾಮೀ ನ್ಯಾಯದರ್ಶನ 
ದಲ್ಲಿ ಹಿಂದೂಗಳಿಗೂ ಮುಸ್ಲಿಮರಿಗೂ ಅನ್ವಯಿಸುವ ಕಾನೂನು ಪ್ರಭೇದೆ ಮಾಡಲಾಗಿತ್ತು. 
ಸಿವಿಲ್‌ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅವರನರ ಶಾಸ್ತ್ರಗಳನ್ನೇ ಅವರಿಗೆ ಅನ್ವಯಿಸಲಾಗು 
ತ್ತಿತ್ತು. ಆದರೆ, ವ್ಯಭಿಚಾರ, ಅತ್ಯಾ ಚಾರ ಮತ್ತು ಅನೈತಿಕ ಅಥವಾ ಕಾನೂನುಬಾಹಿರ 
ಸಂಭೋಗಗಳಿಗಾಗಿ ಎಲ್ಲರಿಗೂ ಏಕರೂಪವಾದ ಕಾನೂನೇ ಅನ್ವಯಿಸುತ್ತಿತ್ತು. 

ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮಪಂಚಾಯತಿಗಳು ಹಿಂದೂಗಳ ವಿವಾದಗಳನ್ನು 
ಧರ್ಮಶಾಸ್ತ್ರ ಗಳ ಮೇರೆಗೆ ತೀನಾನಿಸುತ್ತಿದು ವು. 


ಕಂದಾಯ ಕಚೇರಿಗಳೂ ನ್ಯಾಯಾಡಳಿತೆ ನಡೆಸುತ್ತಿದ್ದು ವ್ರ. " ಕಾನೂನು ? ಪದ್ಧತಿ 
ಅತ್ಯುತ್ತ ಮನವಾಗಿತ್ತೆ ದೂ ಹೇಳಲಾಗಿದೆ. 


ದೇಶೀಯ ನ್ಯಾಯಾಲಯಗಳಲ್ಲಿ ವಿದೇಶೀಯರಿಗೂ ವಿದೇಶಿಯ ವ್ಯಾಪಾರ ವಾಣಿಜ್ಯ ಕ್ಕೂ 
ಅನ್ವಯಿಸುವ ಪ್ರತ್ಯೇಕ ಕಾನೂನುಗಳಿದ್ದು ವು. 

ದಿಲ್ಲಿಯ ಸುಲ್ತಾನರು ಇಸ್ಲಾಮೀ ನ್ಯಾಯನನ್ನೆ € ಅನುಸರಿಸಿದರೆಂಬುದನ್ನೂ ಮೊಗಲರೂ 
ಅದನ್ನೇ ಮುಂದುನರಿಸಿದರೆಂಬುದನ್ನೂ ಈ ಹಿಂದೆಯೇ ವಿವರಿಸಿದ್ದೆ (ವೆ. ದಂಡನೆಗೆ ಅನುಸರಿ 
ಸುತ್ತಿ ವ್ರ ಇಸ್ಲಾಮೀ ಕ್ರಿಮಿನಲ್‌ ನ್ಯಾ ಯವನ್ನೂ ಸಾಕ್ಷಿಪದ್ಧ ತಿಯೆನ್ನೂ ಅಕ್ಸ ರನು ತೆಗೆದುಹಾಕಿ 
ದನು, ಇಸ್ಲಾ ಮೀ ಕೆೊರು ಮತ್ತು ಸಾಕ್ಷಿ ಪದ್ಧ ತಿಯನ್ನು Me: ಅನ್ವಯಿಸಲಾಯಿತು. 


ಇಸ್ಲಾಮಿ ನ್ಯಾಯದಾರ್ಶನಿಕರು ಇಸ್ಲಾಮಿ ನ್ಯಾಯವನ್ನು ಎರೆಡು ಭಾಗವಾಗಿ ವಿಂಗಡಿಸಿ 
ದೆರು, ಒಂದು "ತಕ್ಷರಿಯೀ? ಎಂದರೆ ಮತೀಯ ನ್ಯಾಯ, ಮತ್ತೊಂದು * ಗೈರ್‌ ತೆಕ್ಷರಿಯೀ? 


ಎಂದರೆ ಲೌಕಿಕನ್ಯಾಯ; ಮುಸ್ಲಿ ಮೇತರೆರಿಗೆ " ತೆಕ್ಷರಿಯೀ? ನ್ಯಾಯ ಅನ್ವಯಿಸುತ್ತಿದ್ದಿಲ್ಲ. ` | 


ಅಕ್ಸ ರನು ಪರ ಮತಸಹಿಷ್ಣು ವಾಗಿದ್ದ ನೆಂದೂ ಸ್ಪ ಳೀಯೆ ರೂಢಿ ಸಂಪ ರ್ರದಾಯಗಳನ್ನು 
ಗೌರವಿಸಿದನೆಂದೂ ತಿಳಿದುಬರುವುದು. ಹಿಂದೂ ಅಥನಾ ಕ್ರ ೨ಸ್ತಧರ್ಮದ ಬಗ್ಗೆ ಔದಾರ್ಯದ 
ಮೆಚ್ಚು ಗೆ ಸಡೆಯಲು ಹೀಗೆ ಮಾಡಿದನೆಂದು ಕೆಲವರು ಅಭಿಪ್ಪಾ ಯಪಟ್ಟ ದ್ದಾ ಕ್ಷೆ 


ರಾಜನ ವ್ಯಕ್ತಿತ್ವ ದೆ ಬಗ್ಗೆ ಅಕ್ಸ ರನು ಇಸ್ಲಾಮೀ ತತ್ತ್ವ ವನ್ನು ಒಪ್ಪ ಅಲ್ಲ. ರಾಜನು 


ದೈವನಿಯುಕ್ತ ನೆಂದೂ ಅನನು ಪ ಪ | ಜಾರೆಂಜಿಕೆನಾಗಿ ರಾಜ್ಯ ಭಾರ ಗಮಾಡಟೀಕೊದೂ ಹೇಳುತ್ತಿ 
ದ ನು. 


ರಾಜನು ಶಾಸನ ಕರ್ತೃ ನಲ್ಲವೆಂಬುದನ್ನು ಹಿಂದೂಧರ್ಮಶಾಸ್ತ್ರಗಳೂ ಸಾರಿವೆ. ಅದೇ. 


ಕಲ್ಪನೆ ಇಸ್ಲಾಮೀ ನ್ಮಾಯದಲ್ಲಿಯೇೂ a. ಇಸ್ಲಾಮಿ ನ್ಯಾಯದರ್ಶನದ ನಾಲು 


ಅಂಗಗಳ ಸ್ಥಾಪಕರಾದ "ಇಮಾಮ 'ರೇ ವಿಧಿಸಿದ ಅನೇಕ 'ರ್ಜಂಧಗಳು ಮತ್ತು ಪರಿಮಿತಿ ' 


ಗಳಿಂದಾಗಿ ದಂಡನ ನೀತಿಯಲ್ಲಿ ವ್ಯಾಪಕ ಬದಲಾನಣೆಗಳಾದುವು. 


ಸುಲ್ತಾನ ಮಹನು ದ್‌ ಬಿನ್‌ ತೊಗಲಖನು ಬಹು ಕಕೋರ ದೆಂಡನೆಗಳನ್ನು ವಿಧಿಸುತ್ತಿ 
ದ್ಧ ನಂತೆ, ತನ್ನ ದಂಡನ 'ನೀತಿಯನ್ನು ಬದಲಾಯಿಸಲು ಅನನು ಸರ್ವಥಾ ಒಪ್ಪು ತ್ರಿರಲಿಲ್ಲ, 


ಕ 


ತ ಡರ % Ce” 


ಇಸ್ಲಾಮಾ ನ್ಯಾಯ . ೩೭ 


ಅಸ್ಟೇ ಅಲ್ಲ, ಕಕೋರ ಶಿಕ್ಷೆ ವಿಧಿಸಲರ್ಹವಾದ ಅಪರಾಧೆಗಳಾವು ಎಂದು ಒಂದು ದಿನ ಬರನಿ 
ಯನ್ನು ಕೇಳಿದನಂತೆ. ಅದಕ್ಕೆ ಉತ್ತರವಾಗಿ ಕಠಿನ ದಂಡನೆಗೆ ಅರ್ಹವಾದ ಏಳುವರ್ಗದ 
ಅಪರಾಧಗಳಿವೆಯೆಂದು ಬರನಿಯು ಉತ್ತರಿಸಿದನಂತೆ. (1) ನಿಜವಾದ. ನಂಬುಗೆಯಿಂಂದ 
ಭ್ರಷ್ಟ ನಾಗುವುದು, (2) ಬುದ್ಧಿ ಪೂರ್ವಕ ಕೊಲೆ, (3) ತೆನ್ನ ಹೆಂಡತಿ ಜೀನಿಸಿದ್ದಾ ಗವ ಭಿ 
ಚಾರ ಮಾಡುವುದು, (4) ರಾಜದ್ರೋಹ, (5) ದಂಗೆಯೆಬ್ಬಿಸುವುದು, (6) ಇ ಂಗಳಿಗೆ 
ಸಹಾಯಮಾಡಿ ಸುದ್ದಿ ಒದಗಿಸಿ, ರಾಜನ ವಿರುದ್ಧ ಸಂಚು ಮಾಡುವುದು, (7) ರಾಜಾಜ್ಞೆ 
ಯನ್ನು ಉಲ್ಲಂಧಿಸುವುದು ಮತ್ತು ಅವಹೇಳನ ಮಾಡುವುದು. ಇವುಗಳಲ್ಲಿ ಹದೀಸಿನಲ್ಲಿ ಹೇಳಿದ 
ದಂಡನೆಗಳಿಗೆ ಒಳಪಡುವ ಆಪರಾಧಗಳಾವುವು ಎಂಬುದು ಮತ್ತೆ ತೊಗಲಖನ ಪ್ರಶ್ನೆ. ಹೆದೀಸಿನಲ್ಲಿ 
ನಂಬುಗೆ ಭ್ರ ಸ್ಟ ತನ್ನ ಮುಸಲ್ಮಾ; ನನ ಕೊಲೆ ಮತ್ತು ವ್ಯ ಭಿಚಾರುಂ ಈ Ste el ಹೇಳಲ್ಪ 
ಟ್ಟ ಹೆ. ಖೆ ನಾಲ್ಕು ಸುನ್ಯ ವಸ್ತಿತೆ ಅಡಳಿತತ್ತಾಗಿ ರಾಜರಿಂದ ಈ ಪಟ್ಟಿ ಗೆ ಸೇರಿಸಲ್ಪ ಟ್ರ 3 
ಎಂದು ಉತ್ತರಿಸಿದ ಬರನಿ, “ಹಂದೆ ಜನ ಕಾಯಾವಾಚಾ ಸತ್ಯ ನಿಸ ರಾಗಿದ್ದ ರು, ನ ನೀತಿ 
. ಭ್ರಷ್ಟರಾಗಿರುವ ಜನರನ್ನು ಸರಿಯಾದ ಮಾರ್ಗದಲ್ಲಿ ನಿರ್ಗಹಿಸಲು ನುತ್ತು ಅಂಥವರ ಮಧ್ಯ 
ದೆಲ್ಲಿ. ನಾನು ಸುರಕ್ಷಿತವಾಗಿ ಜೀವಿಸಬೇಕಾದರೆ ಕಠಿನ 34 ಅನಿನಾರ್ಯ ?? ಎಂದನಂತೆ. ಇದ 
ರಿಂದ ಮೊಗಲರಗಿಂತ ಬಹು ಹಿಂದೆಯೇ ಭಾರತದಲ್ಲಿ ಇಸ್ಲಾಮೀ ನ್ಯಾ ಯವು ಬದಲಾವಣೆ 
ಗೊಂಡಿತ್ತೆಂದು ತಿಳಿದುಬರುವುದು. 


ಸರಕಾರಗಳಲ್ಲಿ (ಅಂದರೆ ಒಳನಾಡಿನ ಪ ರೈದೇಶಗಳಲ್ಲಿ) ಎಲ್ಲ ಸಿವಿಲ್‌ ಮತ್ತು ಧಾರ್ನಿಕ 
ಸ ಬಗ್ಗೆ ಅಧಿಕಾರಿಗಳಿಗೆ ಕಟ್ಟು ನಿಟ್ಟು ದ ಅಜ್ಜಿ ಮಾಡಲಾಗಿತ್ತೆಂದು "ಬದಾಯೂನಿ 
ಬರೆಯುತ್ತಾನೆ. ಸ 
44 ಕಾಲಕ್ಕೆ ತಕ್ಕಂತೆ ಇಸ್ಲಾಮೀ ನ್ಯಾಯಾಲಯೆದ ಸ್ವರೂಪವನ್ನು ಬದಲಾಯಿಸ 
ಲಾಗಿತ್ತು ?' ಎಂದು ಡಾ. ಮಹನುದುಲ್ಲಾ ಹೇಳಿದ್ದಾ ರೆ, 


ತನ್ನ ಆದೇಶಗಳ ಮೇರೆಗೆ "ಪಿತನಾ-ಇ- ಆಲಮ್‌ ಗೀರಿ? ಬರೆಯಿಸಿದ ಕಠೋ ರೆಸ ೈಭಾನದ 
Hadas ಸ್ವತಃ ಇಸ್ಲಾಮಿಾ ದಂಡನ ನೀತಿಯು ಬಹಳೆ ಗ್ರಾ ಮ್ಯ ವಾಗಿದೆ ಮತ್ತು ತನ್ನ 
ಕಾಲದ ಅವಶ್ಯ ಕತೆಗಳನ್ನು ಪೂರೈ ಸಲು ಅದು ಪರ್ಯಾಪ್ತ ತುತು. ಹೇಳಿದನಂತೆ. ಇವನ 
ಕಾಲದಲ್ಲಿ ಅಂತರರಾಸ್ಟ್ರಿ ಯ * ನನೂನುಗಳೊ ದೇಶದ ಲೌಕಿಕ ಕಾನೂನುಗಳೂ ಸೂಕ್ತ 
ಮಾರ್ಪಾಟುಗಳನ್ನು ಕೊಂದಿದುವು. "ಮೀರ್‌ ಅದಲ್‌ ದಿವಾನಿ' ಎಂಬ ಉನ್ನತ ಸಿನಿಲ್‌ 
ನ್ಯಾಯಾಧೀಶರನ್ನು ನೇಮಿಸಲಾಯಿತು. ಈ ಬದಲಾವಣೆಗೆ ಅಂದಿನ ಪರಿಸ್ಥಿತಿಯ ಸಾರ 


ಒತ್ತಡಗಳೇ ಕಾರಣವಾಗಿದ್ದು ವು. 

ಬದಲಾವಣೆಗಳನ್ನು "ಬೆಂಬಲಿಸಿದ ಅಕ ್ಸೈರೆನನ್ನು ಇಸ್ಲಾ ಮ್‌ ಪರಿತ್ಯಾ ಜಕನೆಂದು ಜನ 
ಆಡಿಕೊಳ್ಳು ತ್ತ್ವ ದ್ರ ರಂತೆ. ಜಹಾಂಗೀರ್‌ ಬಾದಶಹನು ವಿಶಿಷ್ಟ ನರ್ಗದೆ ನಿಯನ್ನ ನುಗಳನ್ನೆ € ಜಾರಿಗೆ 
ಸಂತತಂ ಹೇ ಳುತ್ತಾ ರಿ ದೈವೀನ್ಕಾ ಯ ವ್ಯವಸ್ಥೆ ಯ ಅತ್ಯು ಚ್ಚ ದಿವಾನಿ ಅಧಿ 
ಮೀರ್‌ ಅದೆಲ್‌ ಮತು ಜಗಳ, ತನ್ನ ಮುಂದೆ 'ಫರ್ಷಿ ಸಲುವ ಹಾಕುವ ಕಾರಣನಿಲ್ಲ 
ನೆಂದು ಮುಸಲ್ಮಾ ನರಾಗಲು oss ಕಣ್ಣು ಕಳೆಯುವುದು, ಕಿನಿ ಮೂಗು ಕತ್ತರಿಸು 
ವುದು ed ದಂಡನೆಗಳನ್ನು ವಿಧಿಸುವ ಕಾರಣವಿಲ್ಲವೆಂದೂ ತನ್ಪ ಆಳಿಕೆಯ ಐದನೆಯ 
ವರ್ಷದಲ್ಲಿ ಆದೇಶ ಮಾಡಿದನಂತೆ. ಕಾಶ್ಮಿ (ರ ಪ್ರ ದೇಶದೆ ರಾಜೋರಿ (ಜಮಂ ೬)ಯುಲ್ಲಿ 
ಮುಸ್ಲಿ ಮರು ಮತ್ತು ಹಿಂದುಗಳು ಪರೆಸ್ಪರ ಹೆಣ್ಣು ಕೊಡುಕೊಳ್ಳಲಾರಂಭಿಸಿದ್ದ ನ ,ನಹಾರವನ್ನು 
ಮಾತೆ ಬಾಡೆಶಹನು ಒಸ್ಪ ರಿಲನಂತೆ. ಹಿಂದೂ ಹೆಣ್ಣು ತೆಗೆದುಕೊಳ್ಳು ವುದೇನೋ ಸರಿ, 


೩೮ ಮಾನವಿಕ ಕರ್ಣಾಟಕ 


ಹಿಂದೂಗಳಿಗೆ ಹೆಣ್ಣು ಕೊಡುವುದು ಸರಿಯಲ್ಲವೆಂಬುದು ಆನನ ಅಭಿಪ್ರಾಯವಾಗಿತ್ತೆಂದೊ ಹಾಗೆ ಶ್ಚ 
ಮಾಡಿದನರಿಗೆ ಮರಣದಂಡನೆ ವಿಧಿಸಿದನೆಂದೂ ತಿಳಿದುಬರುವುದು. 


೨. ಮೊಗಲರಾಳ್ವಿಕೆಯಲ್ಲಿ ಸಾಕ್ಷಿಪದ್ಭತಿ. Fl 


ಮೊಗಲರ ಕಾಲದಲ್ಲಿ ಸಾಕ್ಷಿದಾರರ ಹೇಳಿಕೆಗಳು, ಪ್ರ ಮಾಣವಚನಗಳು ಮತ್ತು ಲಿಖಿತ ' 
ದಸ್ತಾವೇಜುಗಳ ರೂಪದಲ್ಲಿ ಸಾಕ್ಷಿ ಪಡೆದುಕೊಳ್ಳೆಲಾಗುತ್ತಿ ತ್ತು. ಕಿ ಶ್ಲಿಯನ್ನರು ಚಿ ೈ ಬಲ್ಲನ್ನು 
ಹಿಡಿದು, ಹಿಂದೂಗಳು ಗೋಸ್ಟ ರ್ಶಮಾಡಿ (ಹಸುವಿನ ಬಾಲ 'ಒಡಿದು) "ಮುತ್ತು ಮುಸಲ್ಮಾನರು 
ಖುರಾನ್‌ ಕೈಯಲ್ಲಿಟ್ಟು ಕೊಂಡು ಸಾಕ್ಷಿ ಹೇಳುತ್ತಿದ್ದರು. ಸಾಕ್ಷಿದಾರರನ್ನು ಮತ್ತು ಪ್ರ ಮಾಣ ¥ 
ನೆಚನಗಳನ್ನು ಇಂದಿನಂತೆ ಸಂಪೂರ್ಣವಾಗಿ ಆಧರಿಸುತ್ತಿ ರಲಿಲ್ಲ. ನ್ಯಾಯಾಧೀಶನು ಇವುಗಳ ¥ 
ಜೊತೆಗೆ ನಿಜವನ್ನು ಕಂಡುಹಿಡಿಯಲು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸುತ್ತಿದ್ದನು. * 
ಅಕ್ಬರನು ಸ್ವತಃ ನಾನಾ ರೀತಿಯಿಂದ ವಿವಾದಗ್ರ ಸ್ತ ವಿಸಯದ ಸತ್ಯಾಂಶವನ್ನು ಕಂಡುಹಿಡಿ 
ಯಲು ಯತ್ನಿಸುತ್ತಿದ್ದ ನೆಂದು ಅಬುಲ್‌ ಫೈಜಿ ಹೇಳುತ್ತಾನೆ. "ಪಕ್ಷಕಾರರ ಹಣೆಯ ಮೇಲಿನ 
ಗೀರುಗಳನ್ನು ಅನಲೋಕಿಸು ಮುರಾದ್‌? ಎಂದು ಅಕ್ಬೆರನು ತನ್ನ ಮಗನಿಗೆ ಒಮ್ಮೆ ಉಪದೇಶಿ 
ಸಿದನಂತೆ. ಪಕ್ಷಕಾರರ ಮತ್ತು ಸಾಕ್ಷಿದಾರರ ಭಾನಭಂಗಿಯಿಂದೆ (1261368761) ಸತ್ಯವನ್ನು 
ಅರಿತುಕೊಳ್ಳಲೆತ್ಲಿ ಸಬೇಕು ಎಂಬುದು ಅಕ್ಬರನ ಮಾತಿನ ಅರ್ಥ, ಸಾಕ್ಷಿ ಕೊಡಲು ಬಂದೆ ಸಾಕ್ಷಿ 
ದಾರನಿಗೆ ಖಾಜಿಯು ಹೀಗೆ ಮಾಡೆಂದು ಹೇಳುನಂತಿರಲಿಲ್ಲ. ಸಾಕ್ಷಿದಾರನು ಹೇಳುವುದನ್ನು ಶಾಂತ 
ಚಿತ್ತೆ ದಿಂದ ಬಕೆದುಕೊಳ್ಳುವುದು ಖಾಜಿಯ ಕರ್ತವ್ಯವಾಗಿತ್ತು. ಬರೆದುಕೊಳ್ಳಲು" ಖಾತಿಬ್‌' ' 
ಸಹಾಯವಿತ್ತು. ಸಿವಿಲ್‌ ಸ್ವರೂಪದ ದಾವೆಗಳಲ್ಲಿ A ಸ ವೇಜೀಸಾಕ್ಷ್ಯ ವನ್ನು "ಪ್ಪ ದೆ ಹಾಜರು 
ಪಡಿಸಬೇಕಾಗುತ್ತಿತ್ತು. ಪ್ರತ್ಯ ಕ್ತ ಸಾಕ್ಷಿಗೆ ಬಹಳ ಮಹತ್ವವಿತ್ತು. ಕನಿಷ್ಟ ಎರಡಾದರೂ ಪ್ರತ್ಯಕ್ಷ್ಯ 
ದರ್ಶಿಗಳ ಸಾಕ್ಷಿ ಅಗತ್ಸ ವಾಗಿತ್ತು. ಇಲ್ಲದಿದ್ದರೆ ದಾನೆಯನ್ನು ವಜಾ ಮಾಡಲಾಗುತ್ತಿ ತ್ತು. 
ಮುಸ್ಲಿ ಮೇತರರ ಸಾಕ್ಷ್ಯ ಕೆ ಔರಂಗಜೇಬನು "ನುಹತ್ವ ಕೊಡಲಿಲ್ಲವೆಂಡೊ ಹೇಳಲಾಗಿದೆ. 


ನ್ಯಾ ಯಾಲಯಗಳಲ್ಲಿ ನ್ಯಾಯವಾದಿಗಳಿರಬಹುದಾಗಿದ್ದೆ ರೂ (ನೆಕೀಲರು) ಅನರು 
ವಿಸಯ ಅಷ ಭನನ ಅರ್ಥವಿವರಣೆ ಮಾಡುವಂತಿರಲಿಲ್ಲ. ಕಾರಣಾಂತರಗಳಿಂದ, ಗೋಷಾ 
ಅಥವಾ ಪರ್ದಾ ಹೆಂಗಸರು ನ್ಕಾಯಾಲಯಕ್ಕೆ ಬರಲಾಗದ ಸಂದರ್ಭಗಳಲ್ಲಿ ಚಕೀಲರು ಹಾಜ 
ರಿರುತ್ತಿ ದ್ರ ರು. ಅವರು ದಾವೆದಾರರ ಪ ್ರತಿನಿಧಿಗಳಸ್ಟೆ, ಕೆಲವು ಸಲ ತನಿಖೆ ನಡೆಸಿ ವರದಿ 
ಗಳನ್ನು “ಕಳಿಸುವಂತೆ ಗವರ್ನರೆನಿಗೆ ಆನೇಕ ನೀಡಲಾಗುತ್ತಿ ತ್ತು. ಆಕ್ಸ್‌ ರನು ಮಹಾ ಬುದ್ದಿ 
A ತೀಕ್ಷ್ಣ ಮುತಿಯೂ ನಾ  ಯೆಪಕ್ಷಪಾತಿಯೂ ಆಗಿದ್ದ ನೆಂದೂ ಕ್ರಿಸ್ರಕ್ತ ಕ್ರಮದಿಂದ ಅತ್ಯ ತ 


ತೃಪ್ತಿಕರವಾಗಿ ನ್ಯಾ ಯೆಪಿತರಣೆ ನಾಡುತ್ತಿ ದ್ರೆನೆಂದೂ ಇತಿಹಾಸಕಾರರು ಅಭಿಪ್ರಾ ಯಪಟ್ಟ 
ದ್ರಾ ಕ್ಕೆ 


ನ್ಯಾ ಯಾಧೀಶನ ಸಮಕ್ಷ ತಪ್ಪೊಪ್ಪಿಕೊಂಡರೆ ಬೇಕೆ ಸಾಕ್ಷಿಬೇಕಾಗಿರಲಿಲ್ಲ. ಅದು ನಿರ್ಣಾ 
ಯತನಾಗುತಿ ತ್ತು, ಸಾಕ್ಷಿ ಪ್ರಮಾಣಗಳನ್ನು. ಲಿಖಿತವಾಗಿ ದಾಖಶೆಗೊಳಿಸಲಾಗುತ್ತಿತ್ತು. 

ಔರಂಗಜೇಬನ ಸೂಕ್ಷ್ಮ ಮತಿಯ ಒಂದು ದೃಷ್ಟಾಂತವು ಬಹು ಸ್ವಾರಸ್ಯಕರವಾಗಿದೆ. 
ಅನನು ಒಂದು ದಿನ ದಾರಿಯಲ್ಲಿ ಹೋಗುವಾಗ, ಒಬ್ಬ ನು ಒಂದು ಗೋರಿಯನ್ನು. ಭಕ್ತಿ ಪುರಸ್ಸ 
ರವಾಗಿ ಪೂಜಿಸುತ್ತಿದ್ದು ದನ್ನು ಕೆಂಡನಂತೆ. ದಾರಿಹೋಕರಿಂದ ಅನನು ಗೋರಿಗೆ ಅಪಾರ 
ಕಾಣಿಕೆಗಳನ್ನು ಸಂಗ್ರ ಸುತಿ ದ್ದನು. ಅನನನ್ನು ನೋಡಿದೊಡನೆಯೆ ಔರಂಗಜೇಬನಿಗೆ 
ನ ಡು ಆ ಸೋರಿಯನ್ನು ಅಗೆದು ತೀರ ಸೇವಕರಿಗೆ ಆದೇಶ ನೀಡಿದನು. 


ಇಸ್ಲಾಮಿಸಾ ನ್ಯಾಯ ೩೯ 


ಆಗೆದಾಗ ಅಲ್ಲಿ ಸಿಕ್ಕಿ ದುದು ಕುದುರೆಯ ಎಲುಬುಗಳು, ಪೂಜಾರಿಯು ಹಿಂದೆ ಒಬ್ಬ ಸ್ಕೈ ಹಿಕ 
ನಾಗಿದ್ದು ಅವನ ಯು ಸತ್ತು ಹೋಯಿತೆಂದೂ ಮತ್ತೊಂದು ಕುದುರೆಯನ್ನು ಕೊಳ್ಳ ಲು 
ಅನನಿಗೆ' ಸಾಧ್ಯ ವಾಗಲಿಲ್ಲವೆಂದೂ ಆದುದರಿಂದ ಅದರ ಮೂಳೆಗಳನ್ನೆ € ಹೊಳಿ ಸೋ ಹತ 
ಜನರಿಂದ ಹಣ ಸಂಗ್ರಹಿಸಲಾರಂಭಿಸಿದನೆಂದೂ ತಿಳಿಯಿತು. ಬನು ಅವನಿಗೆ ತಕ್ಕ 
Bh she ಪ್ರತೀತಿ. 


ಈಗಿನ ಕಾಲದಲ್ಲಿ ಲಭ್ಯ ವಿದ್ದ ಸಾಕ್ಷಿಯ ಆಧಾರದಿಂದಲೇ ನ್ಯಾಯನಿರ್ಣಯವಾಗುತ್ತದೆ. 
ಆಮೇಲೆ ಒಮ್ಮೆ ನಿರ್ಣಯವಾದ ಬಳಿಕ ಕಾಲಾಂತರದಲ್ಲಿ ಮತ್ತೆ ಸಾಕ್ಷಿ ಕೊಡಲು ಬರುವುದಿಲ್ಲ. 
ಆದರೆ ಮೊಗಲರ ಕಾಲದಲ್ಲಿ ನ್ಯಾ ಯಾಲಯದಲ್ಲಿ ಸಾಕ್ಷಿ ತೊಟ್ಟ ಬಳಿಕವೂ ಗುಪ್ತ ಚಾರರ 
ಮೂಲಕ ತನಿಖೆ ನಡೆಸಿ ನಿಷಯಗಳನ್ನು ತಿಳಿದುಕೊಂಡು ಸಾಕಾ ವಿಚಾರ ಮಾಡಿ ತೀರ್ಮಾ 
ನಿಸುತ್ತಿದ್ದರೆಂಡು ತಿಳಿದುಬರುವುದು. 


೩. ಮೊಗಲರಾಳಿಕೆಯ ಕೊನೆಗಾಲದಲ್ಲಿದ್ದ ನ್ಯಾಯವ್ಯವಸ್ಥೆ 


ಹಿಂದೊರಾಜರ ಕಾಲದಲ್ಲಿ, ಮನುಸ್ಮೃತಿಯಲ್ಲಿ ಉಕ್ತವಾದ ವ್ಯಾವಹಾರಿಕ ಮತ್ತು 
ಅಪರಾಧಿಕ ನಿಧಿಗಳಿಗನುಸಾರವಾಗಿ ಭಾರತದಲ್ಲಿ ನ್ಯಾಯ ಪರಿಪಾಲನೆ ನಡೆಯುತ್ತಿತ್ತು. ಸುವ್ಯೃವ 
ಸ್ಥಿತವಾದ ಸ್ಥಳೀ ಯೆ ನ್ಯಾ ಯಾಲಯಗಳಿದು ವು, eH ರಾಜಧಾನಿಯಲ್ಲಿ ದ್ದ ವರಿಷ್ಠ 
ನ್ಯಾ ಯಾಲಯೆಗಳಿಗೆ ಸ ಮನವಿಗಳು (ಅಪೀ ಲು) ಬರುತ್ತಿದು ವು, ಆಸ್ಥಾ ನದಲ್ಲಿ ನ್ಯಾ ಯಾ 
ಭೀತರಿಂದೆ ಮತ್ತು ತನಗೆ ಪರಾಮರ್ಶನ ನೀಡುವ ಅಪ್ತ ಧರ್ಮಜ್ಞ ರಿಂದ ಕವಿಂ 
ರಾಜನು ಮೇಲು ಮನನಿಯ ವಿಚಾರಣೆ ಮಾಡುತ್ತಿದ್ದನು. ರಾಜನೊಂದಿಗೆ ನ್ಯಾಯಸ್ಜಾನದಲ್ಲಿದ್ದ 
ವರು ರಾಜನಿಗೆ ಸಲಹೆ ಕೊಡುತ್ತಿದ್ದರೇ ಹೊರತು ತೀರ್ಮಾನ ಮಾಡುತ್ತಿರಲಿಲ್ಲ ತೀನರ್ಕಾನ 
ನೀಡುವ ಅಧಿಕಾರ ಕೇನಲ ರಾಜನನ್ನೇ ಕೂಡಿತ್ತು. 


ಸ್ವ ಳೀಯ ನ್ಯಾ ಯಾಲಯಗಳಿಗಿಂತ ಕೆಳೆಗೆ ಮೂರು ವರ್ಗದ ನುಧ್ಯಸ್ಸಿ ಸಿಕೆ ನ್ಯಾ ಯಾಲಯ್ಕ 
ಗಳಿದು ವ. ಹುದು “ಕುಲ' ಎಂದರೆ ಜಾತಿ ಬಾಂಧವರಿಂದ ಕೂಡಿದ್ದು ೫ ಎರಡನೆಯದು 
ಒಂದೇ ವೃತ್ತಿ ಯವರಿಂದ ಕೂಡಿದ್ದು, ಮೂರನೆಯದು ನಗರವಾಸಿಗಳಿಂದ ಕೂಡಿದ್ದು. ಮೊದಲನೆ 
ಯದರಿಂದ ಎರಡನೆಯದಕ್ಕೆ ಎರಡನೆಯದರಿಂದ ಮೂರನೆಯದಕ್ಕೆ ಮತ್ತು ಮೂರನೆಯದರಿಂದ 
ಸ್ಟ ಳೀಯ ನ್ಯಾಯಾಲಯಕ್ಕೆ ಆಮೇಲೆ ರಾಜಧಾನಿಯ ರಾಜಾಸ್ಟಾ ನದ ಅತ್ಯು ಚ್ಚ ನ್ಯಾ ಯೆಸ್ಸಾ ನಕ್ಕೆ 
ಬೀಗೆ ಒಟ್ಟು ಐದು ಮೇಲು ಮನವಿಗಳಿಗೆ (ಅಸೀಲಿಗೆ) ಅವಕಾಶವಿತ್ತು. ನ ಮಧ್ಯ 
ಸ್ತಿಕೆಯೊ “ಜನಪ್ರಿಯವಾಗಿತ್ತು. ಗ್ರಾ ಮ ಮುಖಂಡನು (ಗ್ರಾ ಮ ಮುಖ್ಯನು, ಕನ್ನಡ 
ನಾಡಿನಲ್ಲಿ ಗಾವುಂಡನು, ಗೌಡನು) ಗ್ರಾಮದ ನ್ಯಾ ಯಾಧೀಶನೂ ದಂಡಾಧಿ ಕಾರಿಗೆ 
ಆಗಿರುತ್ತಿ ದ್ರ ನು. ಇದು ಪ್ರಾ ಚೀನ ಪದ್ಧ ಹ ಚಲತ ಆಡಳಿತದ ಕೊನೆಗಾಲದಲ್ಲಿ ಅನೇಕ 
ಬದಲಾನಣೆಗಳಾದವು. 


ಹದಿನೆಂಟನೆಯ ಶತಮಾನದ ಮಧ್ಯ ಕಾಲದಲ್ಲಿ ಬುರ್ದವಾನದಲ್ಲಿದ್ದೆ “ವೆರಲ್ಪ ' ಎಂಬಾತನು 
ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಸ್ಕೌ ಯಾಲಯಗಳ ಸ ರೂಪವನ್ನು ಕುರಿತು "ಕೆಯುತ್ತಾ ನೆ. 

1. ಸದರ್‌ ಕಛೇರಿ: ಸದರ್‌ ಎಂದರೆ ಮುಖ್ಯ, ಶ್ರೇಷ್ಠ, ಉಚ್ಚ, ಮೇಲಿನ ಎಂಬುದು 
ಸಾಮಾನ್ಯಾರ್ಥ. ಕಛೇರಿ ಎಂದರೆ ಕಾರ್ಯಾಲಯ, ಆ 'ಅಂಡೆ ಹಾಗೆ. ಈ ಕಾರ್ಯಾ 
ಲಯವು ಇತರ ಪ್ರಕಾರ್ಯಗಳೊಡನೆ ಭೂಮಾಲೀಕರ ಮತ್ತು ಗೇಣಿದಾರರ ವಿವಾದಗಳನ್ನು 
ತೀರ್ನಾನಿಸುನ ನ್ಯಾಯಾಲಯವಾಗಿತ್ತು. 


ಮಾನವಿಕ ಕರ್ಣಾಟಕ 


೪೦ 


2. ಬಕ್ಷಿದಸ್ತೂರ್‌ : ಕಳವು ಸುಲಿಗೆಗಳಾಗದಂತೆ ಜನರಿಗೆ ರಕ್ಷಣೆ ನೀಡುವುದು ಮತ್ತು ' 
ಸಾರ್ವಜನಿಕ ಶಾಂತಿಯನ್ನು ಕಾಪಾಡುವುದು ಈ ನ್ಯಾ ಯಾಲಯದ ಕರ್ತವ್ಯ ವಾಗಿತ್ತು. 


3. ಫೌಜ್ಞಾರಿ: (ಅಂದರೆ ಕ್ರಿಮಿನಲ್‌) ಇದರ ಅಧಿಕಾರ ವ್ಯಾ ಪ್ತಿಯು, ಕೇವಲ | 
ಕ್ರಿ ಮಿನಲ್‌ ವಿಷಯಗಳ ಮಟ್ಟ ಗೆ ಮತ್ತು ಘೋರಾಪರಾಧಗಳ ನಿರ್ಣಯಕ್ಕೆ ' ಸಂಿಮಿತವಾಗಿತ್ತು. ಬ 
4. ಬರ್ರಾ-ಅದಾಲತ್‌ : ಇದು 50 ರೂಪಾಯಿಗಳಿಗೆ ವಿಠಾರಿದ ಎಲ್ಲ ಕ್ಲೇಮುಗಳನ್ನು 4 
ವಿಚಾರಿಸುವ ನ್ಯಾಯಾ ಲಯವಾಗಿತ್ತು. ಅದಕ್ಕಿಂತ ಕಡಮೆ ಮೌಲ್ಯದ ವಿಷಯಗಳಲ್ಲಿ ಸ 
ಹಾಕುತ್ತಿರಲಿಲ್ಲ. i 
5. ಅಮೀನ್‌ ದಸ್ತೂರಿ: ಇದು ಸದರ್‌ ಕಛೇರಿಗೆ ಅಧೀನವಾದ ನ್ಯಾಯಾಲಯ 
ವಾಗಿದ್ದು, ಎಲ್ಲ ದೂರುಗಳು ಪ್ರಥೆವಂತಃ ಇದರ ಮುಂದೆ ಬರಬೇಕಾಗಿತ್ತು. ಆಮೇಲೆ ಸದರ್‌ ' 
ಕಛೇರಿಗೆ ಮೇಲು ಮನವಿ ಸಲ್ಲಿಸೆಬಹುದಾಗಿತ್ತು. - 
6. ಛೋಟಾ ಅದಾಲತ್‌ (ಸಣ್ಣ ನ್ಯಾ ಯಾಲಯ) : ಇದು 50 ರೂಪಾಯಿ ಮಾಲ್ಯಕ್ಕೆ ' 
ಮೀರದ ಸಾಲಗಳ ದಾವೆಗಳನ್ನು ವಿಚಾರಿಸುತ್ತಿ ತು. (ಈಗಿನ ಸ್ಮಾಲ್‌ ಕಾಜ್‌ ನ್ಯಾಯಾಲಯ 
ವನ್ನು ಹೋಲುವುದು) | 
7. ಬಾಜೀ ಜಮಾನ್‌ ದಸ್ತೂರ್‌: ಧರ್ಯಾದಾಯದ ಮತ್ತು ಸಾರ್ವಜನಿಕ ಉಪ ' 
ಯೋಗದ ಎಲ್ಲ ಜಮಿಾನುಗಳ ಸಂಬಂಧದ ವಿಷಯಗಳನ್ನು ವಿಚಾರಿಸುವ ನ್ಯಾಯಾಲಯ 
ವಾಗಿತ್ತು. | 
8. ಬಾಜೀ ಅಮ್ಮಾದಸ್ತೂರ್‌ : ಕುಟುಂಬದ ಖಾಸಗಿ ಸಮಸ್ಕೆಗಳಾಗಿದ್ದು ಸರ್ಕಾರದೆ ' 
ತೀವ್ರ ಗಮನನನ್ನು ಆಕರ್ಸಿಸುನಂಥ ನ್ಯಭಿಚಾರ, ಗರ್ಭಪಾತ ಮತ್ತು "ತರೆ ಅಸರಾಧಗಳನ್ನು 
ಕುರಿತು ಈ ನ್ಯಾಯಾಲಯವು ವಿಚಾರಣೆ ನಡೆಸುತ್ತಿತ್ತು (ಕ್ರಿ ಮಿನಲ್‌ ನ್ಯಾಯಾಲಯ). 


9. ಕಾರೀದಗಿಯೆ ದಸ್ತೂರ್‌: ಇದು ಭೂ ಮಾಲೀಕರ ಲೆಕ್ಟಪತ್ರಗಳಿಗೆ ಸಂಬಂಧಿ? 
ಸಿದು. 4 ಲ 


ಬಂಗಾಲದ ನವಾಬರ ಕಾಲದಲ್ಲಿ ಮಹಮ್ಮದೀಯರ ನಿಯಮಗಳಿಗನುಸಾರವಾಗಿ ಈ ' 
ಕೆಳಕಂಡ ನ್ಯಾಯಿಕ ಪ್ರಾಧಿಕಾರಿಗಳು ನ್ಯಾಯಪಾಲನೆ ಮಾಡುತ್ತಿ ದ್ದರು, 


1. ನಿಜಿಮ್‌: ಇನನು ಸರ್ವೋಚ್ಚ ಮ್ಯಾಜಿಸ್ಟ್ರೇಟಿನಾಗಿದ್ದು, ಘೋರಾಪರಾಧಗಳ | 
ವಿಚಾರಣೆಯನ್ನು ಸ್ವತಃ ನಡೆಸುತ್ತಿದ್ದನು. ಪ್ರತಿ ಭಾನುವಾರ ನ್ಯಾಯ ವಿಚಾರಣೆ ಮಾಡುತ್ತಿ 
ದ್ದನು, ಕ 
2. ದಿವಾನ್‌ : (ಸ್ಮರ) ಆಸ್ತಿ ಅಥನಾ ಭೂ ಸ್ವರೂಪದ ಆಸ್ತಿಗಳಿಗೆ ಸಂಬಂಧಿಸಿದ 
ವಿಷಯ ವಿಚಾರಣೆ ಮಾಡುವವನು, ಆದರೆ ಸ್ವತಃ ವಿಚಾರಣೆ ನಡೆಸಿದ್ದು ಅತಿ ವಿರಳ, 


3. ದಾರೋಗಾ ಅದಾಲತುಲ್‌ ಆಲಿಯಾ : ಕ್ರಿಮಿನಲ್‌ ನ್ಯಾ ಯಾಲಯದಲ್ಲಿ ನಾಜಿಮ 
ನನ್ನು ಪ ರೈತಿನಿಧಿಸುವವನು; ಜಗಳ, ಕಿತ್ತಾಟ ನಿಂದೆ ಇವುಗಳ ಬಗ್ಗೆ ಮತ್ತು ಭೂಮಿ ಮುತ್ತು 
ey ವಿಷಯಗಳ ಬಗ್ಗೆ ವಿಚಾರಣೆ ನಡೆಸುತ್ತಿ ದ್ಧ ನು. 


4. ಜಾರಿ ಅದಾಲತ್‌ ದಿವಾನಿ : ಇವನು ಸಿವಿಲ್‌ ನ್ಯಾ ಯಾಲಯದಲ್ಲಿ ನಾಜಿ ' 
ಮನ ಹ ಶ್ರತಿನಿಧಿ.  ಭೂರೂಪದ ಸ್ವತ್ತಿನ ನಿಷಯ ವಿಚಾರಣೆ Si ನ್ಯಾಯಾಧೀಶನಾಗಿ 
ದನು, 
ಏ 


TY NS 


ಚ ಇಸ್ಲಾಮಾ ನ್ಯಾಯ ೪೧ 


ಹ 5. ಫೌಜ್ಣಾರ (ಪೋಲೀಸ್‌ ಅಧಿಕಾರಿ): ಘೋರಾಪರಾಧವಲ್ಲದ ಎಲ್ಲ ಇತರ ಅಪರಾಧ 
''ಫಿಷಯದಲ್ಲಿ ಇವನೇ ನಾಯಾಧೀಶನು ಅಪರಾಧಗಳ ಬಗ್ಗೆ ರುಜುವಾತುಗಳನ್ನೆಲ್ಲ ಪಡೆದು 
ಕೊಂಡು ನಿರ್ಣಯ ಮತ್ತು ಡಂಸಸೆ ವಿಧಿಸುವುಸಕ್ಕಾಗಿ. ನಾಜಿಮನ ಕಡೆಗೆ ಕಳಿಸುತ್ತಿದನು. 
 (ಮಿಟಿಲ್‌ ಪ್ರೊಸೀಡಿಂಗ್ಸ್‌ ಇದ್ದ 1 0ತೆ) ಚ 


6. ಖಾಜಿ: ವಾರಸು ಮತ್ತು ಉತ್ತರಾಧಿಕಾರದ ಎಲ್ಲ ಕ್ಲೇಮುಗಳನ್ನು ತೀವರರ್ನಾನಿಸು 
'ತಿದನು. | 
| 7. ಮೊಹತಸಿಬ್‌ : ಮಾದಕ ದ್ರವ್ಯಗಳ ಸೇವನೆ, ಮಾದಕ ದ್ರವ್ಯಗಳ ವಕಾರಾಟಿ ಇವು 
ಗಳನ್ನು ಕುರಿತ ಅಪರಾಧಗಳನ್ನು ಮತ್ತು ತೊಕ ಅಳತೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು 
ವಿಚಾರಣೆ ಮಾಡುವವನು. 


8. ಮುಫ್ತಿ: ಇನನು ಖಾಜಿಯ ಮಾರ್ಗದರ್ಶನಕ್ಕಾ ಗಿ ವಿಧಿರಚನೆ ಮಾಡುತ್ತಿದ್ದನು. 

. ಖಾಜಿಯು ಒಪ್ಪಿದರೆ ಆಪ ಪ್ರಕಾರ ತೀವರ್ಕಾನವಾಗುತ್ತಿತ್ತು. ಇಲ್ಲದಿದ್ದ ರ್ಕೆ ನಾಜಿಮನಿಗೆ ಇಳಿಸ 

ಲಾಗುತ್ತಿತ್ತು. ಆಗ ನಾಜಿನುನು, ಖಾಜಿ, ಮಫ್ತಿ, ಮೊಹತಸಿಬ್‌, “ದಾರೋಗಾಯಿ ಅದಾಲತ್‌ 

ಮತ್ತು ಮೋಲ್ವಿಗಳನ್ನು ಬರಮಾಡಿಕೊಂಡು ತೀರ್ಮಾನ ಕೈಗೊಳ್ಳುತ್ತಿದ್ದನ್ನು, ಅನರ 
ತೀವರ್ತಾನವು ಅಂತಿಮವಾದುದಾಗಿರುತ್ತಿತ್ತು. 


| 9. ಕಾನೂನ್‌ಗೊ : ಸಂದರ್ಭಬಿದ್ದಾಗ ಭೂಮಿ ದಾಖಲೆಗಳ ವಿಷಯದಲ್ಲಿ ಈತನ 
ಸಲಹೆ ಪಡೆಯಲಾಗುತ್ತಿತ್ತು. ಇನನ ನಿರ್ಣಯಕ್ವಾ ಗಿ ನಾಜಿಮ್‌, ದಿವಾನ್‌, ದಿವಾನಿ-ಯೆದಾ 


-ರೋಗಾ, ಇನರು ಪ್ರ ಕರಣಗಳನ್ನು ಆತನೆಡೆಗೆ ಕಳಿಸುತ್ತಿ ದ್ದ ರು. 


10. ಕೊತ್ವಾಲ: (ನಿಶಾ ಶಾಂತಿಪಾಲಕ ತಡೀರಿ ಕ್ರಿಮಿನಲ್‌) ಈ ಕಾಲದ 
4 ಕೊತ್ತಾ ಲನ ಕರ್ತವ್ಯ “ಗಳು ಪೂರ್ವಕಾಲದ ಲಂಡನ್‌ ನಗರದ ಮೀಯರನ ಕರ್ತವ ಗಳನ್ನು 
| ಹೋಲುವುವು. ನಷ ಜಿಸ್ಟ್ರೇಟ್‌ ಮುತ್ತು ಪೋಲೀಸ್‌ ಸೂಪರಿಂಟಿಂಡೆಂಟಿನ ಕರ್ತೆವ್ಯಗಳು 
3 ಕೊತ್ವಾ ಲನಲ್ಲಿ ನಿಹಿತವಾಗಿದ್ದು ವೆಂದು ಹೇಳಿದರೆ ಹೆಚ್ಚು ಸಮಂಜಸವಾದೀತು. ಈ ಕೊತ್ತಾ 
ಲನು “ ಇರುಳಿನಲ್ಲಿ ಲ್ಲ ನಗರದಲ್ಲಿ ಗಸ್ತು ತಿರುಗಿ ಶಾಂತಿ ಸುನ್ಯ ಮಸೆ ಸಿಯನ್ನು ರೆಕ್ಷಿಸುತ್ತಿ ದ್ದ ನು.1 
ಇತರ ಕಛೇರಿಗಳ೦ತೆ. ಈ ಕೊತ್ತಾಲನ ಕಛೇರಿಯೂ ಒಂದು ಇಸ್ತಾ” ವಿಠಾ ನಕಾದರಿಯ ಕಛೇರಿ 
ಯಾಗಿತ್ತು. ಮದರಾಸಿನಲ್ಲಿ ಮಾತ್ರ ಪೆದ್ದ ನಾಯಕನೆಂಬ ಹಿಂದೂ. ಅಧಿಕಾರಿಯು ಆ ಕಾಲದಲ್ಲಿ 
ಪೋಲೀಸ್‌ ಕರ್ತನ ಗಳನ್ನು ನಿರ್ವಬಸುತ್ತಿ. ದ್ದ ನಂತೆ. 
4 ವಧೂವರರು ವಯೋಪರೀಕ್ಷೆಗಾಗಿ 'ಕೊತ್ತಾ ಲನ ಮುಂಡೆ ಹಾಜರಾಗಬೇಕಾಗುತ್ತಿತ್ತು. 
ಇದು ಲಂಚಗುಳಿತನಕ್ಕೆ ದಾರಿ ಮಾಡಿಕೊಟ್ಟ ತಿಂದು ಹೇಳುತ್ತಾರೆ. ಮುಸ್ಲಿಮ್‌ ಮತಾಂತರ 
' ಹೊಂದಿದವರು ಮತ್ತೆ ತನ್ಮು ಮತಕ್ಕೆ ಹಂದಧಿಳುಗಳು ಅಕ್ಕ ರನು ಅವಕಾಶ ಕಲ್ಪಿಸಿದನು. 
ಹಿಂದೂ ಸ್ತ್ರಿ ಯಕ ಮುಸ್ಲಿ ಮನನ್ನು ಪ್ರಿ ತಿಸಿ ಮುಸ್ಲಿ ಮ ಧರ್ಮಕ್ಕೆ ಮತಾಂತರ ಹೊಂದಿದರೆ 
| ಅವಳನ್ನು ಆಸ ತಂದೆ ತಾಯಿಗೆ ಒಸ್ಸಿ ಸಬೀಕೆಂದು ಕಟ್ಟಿ ಪ್ರ ಣೆಯಿತ್ತು. ಇಂಥ ನಿಯಮಗಳಿಂದ 
ಪರಮತ ಸಹಿಷ್ಣು ತೆಗೂ ದುರಾಚಾರೆ: ನಿಗ್ರ ಹಕ್ಕೂ es ಕಲ್ಪಿ ಸಲಾಗಿತ್ತೆಂದು. ತಿಳಿದು 
ಬರುವುದು. 
ಮೇಲ್ಮಂಡ ಎಲ್ಲ ಕಾರ್ಯಾಲಯಗಳಿಗೆ ಮುರ್‌ ಹಿದಾಬಾದು ಕೇಂದ್ರ ಸ್ಥಾ ವಾಗಿತ್ತು. 


ತೆ ಚೆ 
_. ಮೊಫಸಿಲಿನಲ್ಲಿ3 (ಒಳನಾಡಿನಲ್ಲಿ) ನ್ಯಾಯಾಡಳಿತ ವ್ಯವಸ್ಥೆಯು ಈ ಕಿಳಗಿನಂತಿತ್ತು. 


\ 


೪೨ ಮಾನವಿಕ ಕರ್ಣಾಟಕ 


೪ ಜಮಿಾನ್ಸಾರಿ ನ್‌ ್ಯಯಾಧಿಕಾರಿಗಳು 


ಮುಖ್ಯ ಕ್ರಿಮಿನಲ್‌ ನ್ಯಾ ಯಾಲಯದ ಕರ್ತವ್ಯಗಳನ್ನು ಜವಿರಾನ್ಹಾ ರನಾಗಲಿ (ರ । 
ನಾಗಲಿ) ನಿರ್ವಹಿಸುತ್ತಿ ದ್ದೆ ನು. ಈ ಜತ ಗುತ್ತಿ ಕೆ ಪದ್ಧತಿಯಾಗಿದ್ದು. ಜವಿರಾನ್ಹಾ ರನು 
ತನ್ನ ಅವಧಿಯಲ್ಲಿ ಜುಲ್ಮಾ ನೆ ರೂಪದಲ್ಲಿ ಪ ರ್ರಜೆಗಳಿಂದ ಹಣ ವಸೂಲು ಮಾಡಿಕೊಳ್ಳು ತ್ತಿದ್ದ ನ್ನು 
ಅನನು ಮರಣದಂಡನೆಯನ್ನು ವಿಧಿಸಲೂ "ಶಕ್ರ ನಾಗಿದ್ದ ನು, ಆದರೆ ಅಂಥ ದಂಡನೆಗೆ ಮುಂದಾ 
ಬಾದಿನಿಂದ ಧೃ ಢೀಕರಣದ ಆದೇಶ ಅಗತ್ಯ ವಾಗಿತ್ತು. 33 


ಪ್ರ ತಿಯೊಂದು ಜಿಲ್ಲೆ ಯೆ ಫೌಜ್ಞಾರಿ ಅದಾಲತ್ತು ಜಿಲ್ಲಾ ಕ್ರಿ ಮಿನಲ್‌ ನ್ಯಾ ಯಾಲಯ' 
ವಾಗಿತ್ತು. ಆ ಜಿಲ್ಲೆ ಯ "ರಬ ರಾಜನು ಅಥವಾ ಜಮಾನ್ಹಾ ಕನು ಆ ನ್ಯಾ ಯಾಲಯಡೆ 
ನ್ಶಾ ಯಾಧೀ ಶನಾಗಿರುತ್ತಿ ದ್ದನು. ಕ್ರಿಮಿನಲ್‌ ಸ್ವಭಾನದ ಪ ರ್ರಕರಣಗಳಿಗೂ ಅನನ ಅಧಿಕಾರ" 
ವ್ಯಾಪ್ತಿ ಯು ಅನ್ವ ಯಿಸುತ್ತಿ ತ್ತು. ಈ ನ್ಯಾ ಜಸಲಯನೆ ವ್ಯ ವಹರೆಣೆಗಳು ಕ್ತಿಪ್ರ ಕ್ರ ಮದಲ್ಲಿ ನಡೆಯ. 
ತ್ರಿ ಸ: ವು. ಮರಣದಂಡನೆ "ವಿಧಿಸಿದರೆ ಕೇಂದ್ರ ಸರ್ಕಾರದ ಒಪ್ಪ ಗೆ ಬೇಕಾಗುತ್ತ ತ್ತು. ಆದರೆಹೆಚ್ಚಾ ಗಿ 
ಹಣದಂಡವನ್ನೇ (ಜುಲ್ಮಾ ನೆ) ವಿಧಿಸುತ್ತಿದ ದ್ದೆ ಸ ವಿಧಿಸುತ್ತಿ ದ ದಂಡದ ಹಣವೆಲ್ಲವೂ ಜಪಿನಾನ್ಸಾ ರಿ: 
ಅಧಿಕಾರಾವಧಿಯಲ್ಲಿ ಆ ಜಮಾನ್ಹಾರನ "ಜೊಕ್ಳ ಸಕ್ಕ ಸ ರುತ್ತಿತ್ತು. ಸ್ವಲ್ಪಕಾಲದ ಹಿಂದೆ. 
ತಾನು ಮುರ್‌ಹಿದಾಬಾದಿನಲ್ಲಿ ರೆಸಿಡೆಂಟಿನಾಗಿ 'ನಾಸವಾಗಿದ್ದಾ ಗ ಸಿತಿಯು ಹೀಗಿರಲಿಲ್ಲವೆಂದು 
ವಾರ್ನ್‌ ಹೇಸ್ಟಿಂಗ್ಸನು ಬಣ್ಣೆ ಸಿದ್ದಾನೆ. ಜಮಿಾಸಾಸ್ಚಾರನು ಡೆಂಡನೆ ವಿಧಿಸುತ್ತಿರಲಿಲ್ಲ ಅನನು 
ನ್ಯಾಯಾಲಯದ ಅಧ್ಯಕ್ಷತೆಯನ್ನು ಎಂದೂ ವಹಿಸುತ್ತಿರಲಿಲ್ಲ. ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ 
ಯನ್ನು ಕಾಪಾಡುವುದು ಅವನ ಕರ್ತವ್ಯವಾಗಿತ್ತೆಂಬುದೇನೋ ನಿಜ. ಆದರೆ ಅವನು "ಇಡೀ 
ರಾಜ್ಯದ ವ್ಯಾಪಕ ನ್ಯಾಯ ವ್ಯವಸ್ಥೆಯ ಒಂದು ಅಂಗವಾಗಿದ್ದನೇ ಹೊರತು ನ್ಯಾಯ ವ್ಯವ. 
ಸ್ಥೈಯ ಗುತ್ತೇದಾರನಾಗಿರಲಿಲ್ಲ. ಅನೇಕ ಜಮಿನಾನ್ಹಾರರ ಮೇಲೆ ಅಧಿಕಾರ ವ್ಯಾಪ್ತಿ ಹೊಂದಿರು 
ತ್ತಿ ದ್ದ ಪೌಸ್ಟಾ ರನಿಗೆ ಅನನು ಅಧೀನನಾಗಿರುತ್ತಿ ದ್ದ ನು. ಅನನು, ಕೆಲವು ಈ ಸಶಸ್ತ್ರ ದಳೆದವ[ 
ರಿಂದ ಜೂಡಿದ ಅಧಿಕಾರಿಗಳ ಠಾಣೆಗಳನ್ನೂ ಕೆಳದರ್ಜೆಯ ಕೇಂದ್ರ ಗಳನ್ನೂ ಹೊಂದಿರಿತ್ತಿ ದ್ದನು, ' 
ರಾಯರಾಯನ್‌ರಕ ಮೂಲಕ `ನವಾಬ'ನಿಗೆ ಆಗಾಗ ಗುಪ್ತವಾಗಿ ಬಾರ್ಕಿ ಕತತ ಬದ್ಧ ನಾಗಿದ್ದೆನು 
ಮತ್ತು ತನ್ನ ಪ್ರದೇಶದಲ್ಲಿ ಸುಲಿಗೆ ದರೋಡೆಗಳು ನಡೆಯದಂತೆ ನೋಡಿಕೊಳ್ಳುವಲ್ಲಿ ಫಾಜ್ಹಾರನಿಗೆ.: 
ಸಹಾಯ ಮಾಡುತ್ತಿ ದ್ದ ನು. ಆದರೆ ನಾಜಿಮ್‌ನ ಪ ಶ್ರತಿನಿಧಿಯಾಗಿದ್ದ ಫೌಜ್‌ದಾರನೇ ಪ ರ್ರಥೆಮತಃ 
ಹೊಣೆಯಾಗಿದ್ದ ನು. 'ನವಾಬನಿಂದ `ಸನ್ನದು' ಪಡೆದು ಜಮಾನ್ಹಾ ರರು ನ್ಶಾ ಯವಾಲನೆಯ 
ಪ್ರಕಾರ್ಯ ಗಳನ್ನು ನಿರ್ವಹಿಸುತ್ತಿ ದ್ದ ರು. | 

ಹೇಸ್ಟಿ 0ಗ್ಸ್‌ ಪರಿಷತ್ತಿನ ಸದಸ್ಯನಾದ ಫ್ರಾನ್ಸಿ ಸ್‌ನ ವರದಿ ಇದಕ್ತಿ ೦ತ ಸ್ವಲ್ಪ ಭಿನ್ನ 
ವಾಗಿಣೆ, ಅನೆನ ಪ್ರ ಗಜ ಜಪಿಕಾನ್ಹಾ ರನು ಕೆಲವು ಆಲ್ಪಾ ಪರಾಧಗಳಿಗೆ ಮಾತ ದಂಡನೆ ವಿಧಿಸಲು ' 


ಶಕ್ತ ನಾಗಿದ್ದ ನು. ಅಂಗ ವಿಚಿ ಶ್ಸೀದನದ ಆಥವಾ ಮರಣದಂಡನೆಯ ಶಿಕ್ಷೆ ಸತು ಅವನಿಗೆ 
ಅಧಿಕಾರವಿಲ್ಲ, 


ಶ್ಲೀಣಿಸುತ್ತಿದ್ದ ಮೊಗಲ ರಾಜ್ಯದಲ್ಲಿ ತಮ್ಮ ಹೊಣೆಯನ್ನು ತಪ್ಪಿ ಸಿಕೊಳ್ಳ ಲು ಇನ್ನೂ ಕೆಳ 
ದರ್ಜೆಯ ಜಮಾನ್ಸಾ ರರು ಅಪರಾಧಗಳನ್ನು ಮೆರೆಮಾಡುತ್ತಿ ದ ಹಿಂಡ ಅಪರಾಧಿಗಹುಂದಿಗಿ 


ಸ್ನೇಹ ಬೆಳೆಸಿ ತಮ್ಮ ರಕ್ಷಣೆಯನ್ನು ತಾವು ಭದ್ರ ಮಾಡಿಕೊಳ್ಳು ತ್ತಿದ್ದೆರೆಂದೂ ಫೆರ್‌ಮಿಂಗರ್‌ 
ಬಾತು ಅಭಿಪ್ರಾ ಯ ಪಟ್ಟ ದ್ದಾ ನೆ, 


ವರಿಷ್ಠ ಜಮಾನಾ ರೆಕೆಲ್ಲರೂ, ನಗದಿಗಳೆಂಬ (ನಗದು ಪ್ರತಿಫಲ ಪಡೆಯುವ) ಸೈನಿಕ: 


ಹಗ 


| 


ಇಸ್ಲಾವಾ ನ್ಯಾಯ ೪೩ ' 


ದಳವನ್ನು ಠಾಣೆದಾರರೆಂಬ ಪೋಲೀಸ್‌ ಪಡೆಯನ್ನು ಗ್ರಾಮ ಸರಂಜಾನು ಎಂಬ ಗಾವು 
ಕಾವಲುಗಾರರನ್ನು ಮತ್ತು ಕಂದಾಯ ನಸೂಲಿ ಅಧಿಕಾರಿಗಳನ್ನು ಹೊಂದಿದ ರು. ಡ್ಯ 
ಐ 


ಈ ದೊಡ್ಡ ಜಮಿಸಾನ್ಹಾರರು ಆ ಪ್ರದೇಶದ ಆದಾಯದ ಚತುರ್ಥವನ್ನು ಅಥವಾ 
ಪಂಚಾಂಶವನ್ನು ಪ ಪಡೆದುಕೊಂಡು ಸಿವಿಲ್‌ ಅಥವಾ ಕ್ರಿಮಿನಲ್‌ ನ್ಯಾ ಯಾಲಯಗಳ ನ್ಕಾ ಯಾ 
bE ದ್ದೆ ರು. ಹೀಗಾಗಿ ವಿವಾದ ತೀ ರ್ಕಾನಕ್ಕಿ ೦ತ ಮಧ್ಯಸ್ಥಿಕೆಯೇ ಹೆಚ್ಚಾಗ: ತತ್ತು. 
ರಾನ್‌' ಮತ್ತು ತೆತ ಶಂಬಂಧದ' ವ್ಯಾ ಖ್ಯಾನಗಳ ಪ ್ರ ಕಾರ ಮನ ನಡೆಯುತಿ ತ್ತು. 
ಡೆ ತೂಗಳಡರ್ಷನ ಕುಣ ಮಾತ್ರ ಸ್ಪಳೀ ಯ ರೊಢಿ ಸಂಪ್ರ ದಾಯಗಳನ್ನು 
ಗಮನಿಸಲಾಗುತ್ತಿತ್ತು. ೇೀನರ್ನಾನಗಳು ಹೆಚ್ಚಾ ಇ "ಅಧಿಕಾರಿಗಳ ಇಚ್ಛಾ ಜಾನೀ 
ತ್ತಿದೆ ವು. es ಅಪೀಲು ಮಾಡಬೇಕಾಗುತ್ತಿತ್ತು. ದೂರು ಜಾಗ ಮಾತ್ರ 


ಎ 
ಸರ್ಕಾರವು ಹಸ್ತಕ್ಷೇಪ ಮಾಡಿ ಪರಿಹಾರ ನೀಡುತ್ತಿತ್ತು. 


ಮತೀಯ ವಿಷಯಗಳನ್ನು ನಿರ್ಣಯಿಸುವಾಗ ನರಾತ್ರ್ರ ಮೋಲ್ವಿ, ಖಾಚಿ ಅಥವಾ ಧರ್ಮ 
ಜ್ಜ ರ ಸಲಹೆ ಪಡೆದು ತೀವರ್ಕಾನ ನಡೆಯುತ್ತಿ ತ್ತು. ಹಿಂದುಗಳು ಪಾತಕವೆಸಗಿದ ಪರಿಣಾಮವಾಗಿ 


ಜಾತಿಭ್ರ ಸ್ಥರಾಗಿ, ಪಶ್ಚಾತ್ತಾ ಪದ ಪರಿನರಾರ್ಜನ ಕ್ರಮಗಳಿಂದ ಮತ್ತೆ ಜಾತಿಗೆ ಸೆ ೇರಬಹುದಾಗಿ 


ದ್ದಾ ಗ 'ಇಿತಿಸಕ್ಕಾಕ ಸರಕಾರದ ಸಮ್ಮ ತಿ ಅಗತ್ಯ ವಾ ಗಿತ್ತು . ಹಿಂಡುಗಳೇ ಬಹುಸಂಖ್ಯಾ ತರಾಗಿ 
ದ್ದರೂ ಅನರ ಧಾರ್ಮಿಕ ನಿಷಯದಲ್ಲಿ ಇಸ್ಲಾ ವಿಠಾ ಅಧಿಪತ್ಯವು ಮೇಲುಗೈಯಾಗಿದ್ದುದು 
ಅಂದಿನ ಹಿಂದೂಗಳ ಅಸಹಾಯಕ ಪರಿಸ್ಸಿ ತಿಯನ್ನು ಸೂಚಿಸುವುದು ಎಂದಿದ್ದಾರೆ ಇತಿಹಾಸ 
ಕಾರರು, 

ಇಸ್ಲಾ ನಿಖಾ ಪ ಥ್ರಭುಗಳು ಹಿಂದೂ ಮುೂಂಸಲಾ ನ ಎಲ್ಲರಿಗೂ ಇಸ್ಲಾ ನಿರಾ ಕ್ರ ಮಿನಲ್‌ ವಿಧಿ 
ಯನ್ನೇ ಅನ್ನ ಯಿಸುನ ದ್ದೆ ರು. “ಹಿರಾಯಾ' ಎನ್ನು ವುದೇ ಇಸ್ಲಾ ನು ಫ್ರನಿನಲ್‌ ಸಂಹಿತೆ 
ಈೊಗಿತ್ತು. ಇದು ಅಪರಾಧ ವರ್ಗೀಕರಣವನ್ನು ವಿನರಿಸಿ ವಿವಿಧ ಶಿಕ್ಷೆಗಳನ್ನು ತ್ತು ಪಡಿಸಿತ್ತು, 
ಎಂದರೆ :- 


1) ಕಿಸಾಸ್‌: ರಕ್ತ ಸೇಡೂ ಸೇರಿ (ದೀಯೆತ್‌) ಎಲ್ಲ ಪ್ರಕಾರದ ಸೇಡು ತೀರಿಕೆಗಳು. 


- ಬುದ್ಧಿ ಪೂರ್ವಕವಾಗಿ 'ಕೊಡೆಗೈ ಯ್ಜಾಗ, ಗಾಯಗೊಳಿಸಿದಾಗ ಅಥವಾ ಅಂಗವೈಕಲ್ಯವುಂಟು 


"ಮಾಡಿದಾಗ ಈ ಬಗೆಯ ಶಿಕ್ಷೆ "ಇಧಿಸೆಲಾಗುತ್ತಿ ತ್ತು. 


i) ಹದ್‌: ನಿಯಮಿತ ದಂಡಗಳು (ಜುಲ್ಮಾ' ನೆಗಳು) ದರೋಡೆ, ಸುಲಿಗೆ, ಕಳವು, 
ವ್ಯಭಿಚಾರ, ಸ್ವ ಎರಿಣಿಯೆಂಬ ಸುಳ್ಳು ಅಪಾದನೆ, ಇತ್ಯಾದಿ ಅಸರಾಧಗಳಿಗೆ ದಂಡ ಅಂಗಚ್ಛೆ (ದದೆ 
ದಂಡನೆಗಳಿಗೆ ian ಹೆಣ ದಂಡಗಳನ್ನು ನಿಧಿಸಲಾಗುತ್ತಿ ತ್ತು. 

111) ತಾಜೀರ್‌ (ಹಲ್ಲೆ) : ವಿನೇಚನಾಧೀನ ದಂಡನೆಗಳು ಎಚ್ಚ ಶೆ ರಿಕೆ ಕೊಡುವ, ಸಾರ್ವ 
ಜನಿಕವಾಗಿ ಮುಖಭಂಗ ವಕಾಡುವ, ಆಸ್ತಿ ಹರಣ ಮಾಡುವ, ಚಾಟಿ ಇಟು ಕೊರುವ್ಯ ಕಾರಾ 
ವಾಸಕ್ಕೆ ಕಳಿಸುವ ಮತ್ತು ಘೋರಾಪರಾಧಗಳ ಸಂದರ್ಭಗಳಲ್ಲಿ ನುರಣದಂಡನೆಯನ್ನು ವಿಧಿಸುವ 
ದಂಡನೆಗಳು ಈ ನರ್ಗಕ್ಕೆ " ಸೇರಿದ್ದು ವು. (ಇದು ಇಂದಿನ ಪೀನಲ್‌ ಕೋಡನ್ನು ಹೋಲುವುದು, 
ಮುಂದೆ ಇದನ್ನೆ ದಕ್ಷಿಣದ ನಿಜಾನುರಾಳಿಕೆಯಲ್ಲಿ “ತಾಜೀರಾತ್‌ ಹಿಂದ್‌' ಎಂದೂ ಕರೆಯ 
ಲಾಯಿತು) 

ಕೊಲೆ ಮಾಡಲ್ಪ ಟ್ರ ವನ ವಾರಸುದಾರರು ಕೊಲೆ ಮಾಡಿದನನನ್ನು ಕೊಲ್ಲಲು ಹಕ್ಕು ಳ್ಳ ವ 
ರಾಗಿದ ರು. ಕೊರೆನಾತಕಿಯೆನ್ನು ಅನರು ಕ್ಷನಿಸಲೂ ಶಕ್ತ ರಾಗಿದ್ದೆ ರು. ಪರಿಹಾರ ನಡೆದು 


೪೪ ಮಾನವಿಕ ಕರ್ಣಾಟಕ 


ಜೀ 
(Blood money) 5 
ಸಂದರ್ಭಗಳಲ್ಲಿಯೂ ಇದೇ ಕ್ರ ಮನವನ್ನು ಅನುಸರಿಸುತ್ತಿ ದ್ದೆ ರು, 


ಸ್ತೀಯರ ಮೇಲೆ ಅತ್ಯಾ ಸ್‌ ಮಾಡಿದವನನ್ನು, ಸ್ವೈರಿಣಿಯನ್ನು, ಅಥವಾ ಲೈಂಗಿಕ 
ಅಸರಾಧ ಮಾಡಿದವನನ್ನು, ಬರಿಣಿಯೆಂಬ ಸುಳ್ಳು ಅನ. ಅಥವಾ ಅಪಪ್ರ ಚಾರೆ ನತ 
ದವನನ್ನು ಕಲ್ಲುಗಳಿಂದ ಜತ ಕೊಲ್ಲುತ್ತಿ ದ್ದೆ ಡ್ಯ 


ಮದ್ಯಪಾನ ಮಾಡಿದವರಿಗೆ ಎಂಬತ್ತು ಚಾಟೀ "ಏಟು ಕೊಡುತ್ತಿದ್ದರು. ಕಳ್ಳತನದ 
ಅಪರಾಧಿಗೆ ಪ್ರಥಮಾಪರಾಧಕ್ಕೆ ಬಲಗೈ ಕಡಿಯುವುದು ದ್ವಿತೀಯ ಅಪರಾಧಕ್ಕೆ ಎಡಪಾದ ' 


(ಅಡಿ) ನನ್ನು ಕಡಿಯುವುದು ಮತ್ತೆ ಅದೇ ಅಪರಾಧವೆಸಗಿದರೆ ನ ಡಂಡನೆ ವಿಧಿಯಾಗಿತ್ತು8. 


ಮಹಮ್ಮ ದೀಯರ ಅಳಿಕೆಯ ಕಾಲದಲ್ಲಿ ಪ್ರ ಚಲಿತವಿದ್ದೆ ನ್ಯಾ ಯಾಡಳಿತದ ಬಗ್ಗೆ ಭಿನ್ಬಾ ಭಿ 

ಪ್ರಾ ಯಗಳಿವೆ. ಇಂಗ್ಲಿಷ್‌ ಕಾನೋಸುಗಳಕೆ ಆಗ ಹಿಂದೂಸ್ಟಾ ನದಲ್ಲಿ ನಿರ್ದಿಷ್ಟ ಶಾಸನ 
ಗಳರಲಿಲ್ಲ. ಖುರಾನ್‌” ಆಧಾರದ ಮೇಲೆ) ಪ್ರಾಚೀನ yr ನಡೆಯುಬ್ಬಂ.. ರೂಢಿ 
ಸಂಪ್ರ ದಾಯಗಳ ಆಧಾರದ ಮೇಚೆ, ಮಹಮ ದೀಯರು ರಚಿಸಿದ ಅನೇಕ ಇಸ್ಲಾನಿನಾ ಶಾಸನ 
ಗ್ರಂಥಗಳ ಆಧಾರದ ಮೇಲೆ ನ್ಯಾಯಾಸಳಿತ “ನಡೆಯುತ್ತಿತ್ತು. ಕೊಲೆ ಇತ್ಯಾ "ದ ಕಿ ಮಿನಲ್‌ 


ಅಪರಾಧಗಳಿಗೆ ಹಿಂದುಗಳು (ಜೆಂಟುಗಳು) ಗುರಿಯಾದಾಗ, ಹಿಂದೂ ಶಾಸ್ತ್ರಗಳಿಗನುಸಾರ 
ವಾಗಿ ತೀರ್ಮಾನ ನಡೆಯುತ್ತಿತ್ತು ಎಂದು ಬೋಲ್ಡ್‌ ಎಂಬಾತನು ಅಭಿಪ್ರಾಯಪಟ್ಟ ದ್ದಾನೆ. 


ಅಕ್ಬರನ ಕಾಲದಲ್ಲಿ ನ್ಯಾಯ ನಿಯಮಗಳು ಉದಾರಪೂ ಮಾನವೀಯವೂ ಆಗಿದ್ದು ವು. 
ನ್ಯಾಯ ಪರಿಪಾಲನೆಯು ಒಟ್ಟ ನಲ್ಲಿ ನ್ಯಾಯೆಸಮ್ಮತವಾಗಿ ನಡೆಯುತ್ತಿತ್ತು. ಕ್ರೂರ ದಂಡನೆ 
ಗಳನ್ನೂ ಮರಣದಂಡನೆಯನ್ನೂ ಸಾಕಷ್ಟು ನಿರ್ಬಂಧಿಸಲಾಯಿತು. ಪ್ರಾಚೀನ ಕಾಲದ ಅಗ್ನಿ 
ದಿವ್ಯ, ಜಲದಿವ್ಯಾದಿ ಕಠೋರ ಪರೀಕ್ಬಾಕ್ರ ಮಗಳನ್ನೂ ತೆಗೆದು ಹಾಕಲಾಯಿತು. ಗುಲಾಮ 
ಗಿರಿಯ ಅನಾಗರಿಕ ಸಂಪ ಶ್ರ ದಾಯೆವನ್ನೂ ಅಕ್ಬರ ಬಾದಶಹನು ನಿರ್ಮೂಲ ಮಾಡಿದನು. 
ಷಹಜಸಹಾನನ ಕಾಲವು “ಮೊಗಲ ರಾಜ್ಯಭಾರದ ಸುವರ್ಣಯುಗವೆಂದು ಕರೆಸಿಕೊಂಡಿದೆ. 

ಹೀಗಿದ್ದರೂ ಹಿಂದೂಗಳಿಗೆ ಕಠೋರ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರೆಂದೂ ಜವಿಸಾನ್ಹಾರರನ್ನು 
ಅಮಾನುಷ ರೀತಿಯಲ್ಲಿ ಶಿಕ್ಷಿಸಖಾಗುತ್ತಿತ್ತೆಂದೂ ಅನೇಕ ಪಾಶ್ಚಾತ್ಯ ವಿಮರ್ಶಕರು ಅಭಿಪ್ರಾ ಯ 
ಪಟ್ಟದ್ದಾರೆ. ಆಗ ಹಿಂದೂ ಅಧಿರಾಜರ ಆಳಿಕೆ ಇನ್ನೂ ತಲಪಿ ಉಳಿದಿದ್ದು ಡ್‌್‌ 
ಕೆಲವೆಡೆಗಳಲ್ಲಿ ಜನ ಶಾಂತರೂ ತುಪ್ಪ ರೊ ಆಗಿದ್ದ ರು. ಬಾವಿತ್ರ್ಯ ಪಾಪಭೀ ರುತ್ತ, ನೈಷಿಕ 
ಜೀವನ್ಯ ಧರ್ಮಬುದ್ಧಿ ನ್ಯಾ ಯನಷು ಕತೆಗಳು” ಅವರಲ್ಲಿ ತ ಮಾಡಿದ್ದು ವು. ಚತ 
ಹಕ್ತು, ವ್ಯಕ್ತಿ ಸ್ವಾತಂತ್ರ್ಯ ಅಬಾಧಿತವಾಗಿದು ವು. ಕೊಲೆ ಸುಲಿಗೆಗಳಿರಲಿಲ್ಲ. ಯಾತ್ರಿ ಕರಿಗೂ 
ಪ್ರಯಾಣಿಕರಿಗೂ ನಾರ ವರ್ತಕರಿಗೂ ಸದಾ ಅಭಯ ಹಸ್ತ ಕಾದಿರುತ್ತಿತ್ತು. ಶುಲ್ವ 
ನಿಲ್ಲದೆ ಕಾವಲುಗಾರರು ಅವರನ್ನು ಹಿಂಬಾಲಿಸಿ ರಕ್ಷಣೆ ಒದೆಗಿಸುವಂತೆ ರಾಜರು ಏರ್ಪಾಡು 
ಗಳನ್ನು ಮಾಡಿದ್ದರು. ಪ್ರಯಾಣಿಕರಿಗೆ ವಸತಿ ಸೌಕರ್ಯವೂ ಉಚಿತವಾಗಿ ದೊರೆಯು 
ತ್ತಿತ್ತು. ಇಂಥ ಮುಗ್ಧ ನಾಂತಿಪ್ರಿಯ ಜನರನ್ನು ಮಹಮ್ಮದೀಯರ ಆಳಿಕೆಯಲ್ಲಿ ಕ್ರೂರ 
ವಾಗಿ ಹಿಂಸಿಸಿದರೆಂದೂ ಅದರಿಂದ ಹಿಂದೂಗಳ ನೈತಿಕ ಸೆ $ರ್ಬೇ ಉಡ, ಅೆರು 
ಹತಾಶರಾಗಿ, ಭಯಗ್ರಸ್ತರಾಗಿ ಬಾಳಬೇಕಾಯಿತೆಂಜೂ ಸುಜ ಆ ಕಾಲದ (1752 
56) ಗವರ್ನರ್‌ ಹಾಲ್‌ನೆಲ್ಲನು ಅಭಿಪ್ರಾಯ ವೃಕ್ಷ ಪಡಿಸಿದ್ದಾ ನೆ. 


ಈ ಅನಧಿಯಲ್ಲಿ ಜನಿಕಾನ್ಹಾರರ ಭೂಮಿ ಅಧಿಕಾರಗಳನ್ನೂ ಅವರು ಅನುಭೋಗಿಸು 
ದ್ದ ಅನೇಕ ಸೌಲಭ್ಯಗಳನ್ನೂ ಕಿತ್ತು ಳೊಳೆ ಲಾಯಿತೆಂದೂ ತಿಳಿಯುವುದು. ಜಮಿಸಾನಾ ರರು 
ಎ 


ಮಾಡಿಕೊಳ್ಳೆಲೂ ಅನಕಾಶವಿತ್ತು. ಅಂಗವೈ ಕಲ್ಯವುಂಭಾದ 


ಇಸ್ಲಾಮಾ ನ್ಯಾಯ ೪೫ 


ವಾಬರ ಆ ) 
eee Se 
ತ್ರ ಬಂತೆಂಬುದು ವ್ಹಕ ವಾಗದೆ 
ಇರದು. ಕಂದಾಯ ಕೊಡಲು ತಪ್ಪಿದ ಅಥವಾ ವಿಲಂಬ ಮಾಡಿದ ಹಿಂದೂ ಜಮಾನಾ ರನ್ನು 
ಬಂಗಾಲದ ನನಾಬರು ದಂಡಿಸುತ್ತಿದೆ. ಅಮಾನುಷ ರೀತಿಯು ನಾಗರಿಕತೆಯ ಮುಖಕ್ಕೆ ಮೆಸಿ 
ಬಳಿಯುವಂತಿತ್ತು. ಹೊಲಸು, ಕೊಚ್ಚಿ, ಅಮೇಧ್ಯಗಳಿಂದ ತುಂಬಿ ಸಪಿಕಾಪ ಸುಳಿದರೆ EE 
ಬರುವಂಥ ದುರ್ಗಂಧ ವಾಸನೆ ಸೂಸುವ ಉದ್ದುದ್ದದ ಚರಂಡಿಗಳನ್ನು ನಿರ್ಮಿಸಿ, ಅದಕ್ಕೆ 
ಬೈಕುಂಠ್‌?ವೆಂದು ಅಸಹಾಸ್ಯ ವಾಗಿ ಕರೆದು ಆ “ಚರಂಡಿಗಳಲ್ಲಿ ತಪ್ಪಿ ತಸ್ಥ ಜವಿಕಾನಾ ರರನು 
Be ಹಗ್ಗ ಕಟ್ಟ ಅದರಲ್ಲಿ ಹೊರಳಿಸುತ್ತ ಉರುಳಿಸುತ್ತ ನವಾಬನಿದ್ದೆ. ಡೆಗೆ ನಳೆತರುತ್ತಿ ರಂತೆ 
ಮಹಮ್ಮದ್‌ ಕುಲಿಖಾನ್‌ ಎಂಬ ನವಾಬನ ಕಾಲದ ಈ ಭೀಭತ್ಸ “ದೃಷ್ಟಾ ಂತದಿಂಡೆ. ಅಂದಿನ 
ನ್ಯಾಯಾಡಳಿತದ ದುರವಸೆ ಕ್ಲಿಯನ್ನು ಅಳೆಯಬಹುದಾಗಿದೆ. 


ನ್ಯಾಯ ವಿಚಾರಣೆಯೇನೋ ಕೂಡಲೇ ನಡೆಯುತ್ತಿತ್ತು. ಆದರೆ ಕ್ರಿಪ್ರಕ್ರಮದಲ್ಲಿ 
ಮುಗಿಯುತ್ತಿತ್ತು. ನಿರಪರಾಧಿಗಳೆನ್ನು ಕೊಡಲೇ ಬಂಧಮುಕ್ತ ಸೊಳಿಸಲಾಗುತ್ತ ತ್ತು ನ ರತ್ನ 
ವ್ಯಾಪಾರಿಯೂ ಪ್ರವಾಸಿಗನೂ ಆದ ಫ್ರೆಂಚ್‌ “ಟ್ರಾವೆನಿರ್‌' ದಕ್ಷಿಣದ ನವಾಬನೊಬ್ಬ ನ ಬಗ್ಗೆ 
ಬರೆದಿದ್ದಾನೆ. 


17ನೆಯ ಶತಮಾನದ ಕೊನೆಯಲ್ಲಿ ಬಂಗಾಲದಲ್ಲಿ ಕಂಪನಿಯ ಏಜೆಂಟನಾಗಿದ್ದ ಜಾಬ್‌ 
ಚಾರ್‌ನಾಕ್‌ ಎಂಬಾತನು ಪ ರಜೆಗಳನ್ನು "ಆಸ್ಟ್ರೇ ಕ್ರೂ ರತನದಿಂದ ದಂಡಿಸುತ್ತಿ ದ್ದೆ ನೆಂದೂ ಅವನ 
ಭೋಜನಾಲಯದ ಹತ್ತಿ ರದಪ್ಪಿಯೇ ದಂಡನೆ ಗುರಿಯಾದ ಅಪರಾಧಿಗಳ `ಆರ್ತೆನಾದಗಳ್ಳೊ 
ಹೈದಯಭೇದೆಕ ಕೊಗುಗಳೂ ಕೇಳುತ್ತಿದು ತ ಅದು ಏಜೆಂಟನಿಗೆ ಭೋಜನಕಾಲದ ಹಿನ್ನೆಲೆ 
ಗಾಯನವಾಗುತ್ತಿತ್ತೆ ೦ದೊ ಬಣ್ಣಿ ಸಿದೆ ಅನೇಕ ಸ್ಟ ತ್ತಾಂತಗಳು ದೊರೆಯುವುವು. ಒಟ್ಟಿ ನಲ್ಲಿ ಮೊಗಲ 
ರಾಳಿಕೆಯ ಅವಸಾನ ಕಾಲದಲ್ಲಿ ಭಾರತೆದ ನ್ಯಾ ಬ್‌ ವ್ಯ ವಸ್ಥೆ ಯು ತೃ ಪ್ತಿ ಕರವಾಗಿರಲಿಲ್ಲ. ನ್ಯಾ ಯೆ 
ಪರಿಪಾಲನೆಯು ಇಚ್ಛಾನುನರ್ತಿಯಾಗಿತ್ತೆ ಚಾಹ ಸ ಯೆಮಾನುಸಾರಿಯಾಗಿರಲಿಲ್ಲ NE 
ಇತಿಹಾಸಜ್ಞ ರೆ ಅಭಿಪ್ರಾಯವಾಗಿದೆ. 


ಇಸ್ಲಾ ವಿರಾ ನ್ಯಾಯದ ತತ್ವ ಕ್ಸ ನುಸಾರವಾಗಿ ರಾಜನು ಶಾಸನ ಕರ್ತೃ ವಾಗಿರಲಿಲ್ಲ. ಅದರೆ 
ಶಿನಶ್ಶ ವೆನಿಸಿದಾಗ ಅನನು ಆದೇಶಗಳನ್ನು ಅಥವಾ ಶಾಸನಗಳನ್ನು ಹೊರಡಿಸಬಹುದಾಗಿತ್ತು. 
ಮೊಗಲರು ಮಾತ್ರೆ ಸ್ತ ತೆಂತ್ರ ರೂ ಇಚ್ಛಾ ನುವರ್ತಿಗಳೂ ಆಗಿದ್ದೆ ರು. ಆದರೆ ಹಿಂದೊಸ್ಸಾ ನವು 
ಕೇನಲ ಇಸ್ಲಾ ಎ ರಾಜ್ಯವಾಗಿರಲಿಲ್ಲ. Ky ಮಡ್ಲಿ ಮ್‌ ಧರ್ಮವು ರಾಜ್ಯ ಧರ್ಮವೆಂದು ಮೊಗಲ 
ರೆಂದೊ ಘೋಷಿಸಲಿಲ್ಲ. ಅದನ್ನು ತೆಗೆದೂ ಹಾಕಲಿಲ್ಲ. ಔರಂಗಜೇಬನು ಮಾತ್ರೆ ಅದನ್ನು 
ರಾಜಧರ್ಮವಾಗಿ ಘೋ ಹಿಸಿಹನು. ಧರ್ಮವೂ ರಾಜಕಾರಣವೂ ಪರಸ್ಪರ ಪ್ರ ತ್ಯೆ (ಕಪಾಗಿದ್ದು ವು. 
ಕೆಲವು ಮತಾಂಧ ರಾಜರನ್ನು ಬಿಟ್ಟರೆ ಸಾಮಾನ್ಯವಾಗಿ ಮೊಗಲರಾಳ್ತಿ ನ ಕಿಯು ತಾತ್ಯ ಶೀತವಾಗಿ 
ತ್ತೆ೦ದು ಹೇಳಲಾಗಿದೆ. ನ್ಯಾ ಯಾಡಳಿತದಲ್ಲಿ ಅಕ್ಸ ರನೂ ಜಹಾಂಗೀರನೂ ಅಧಿಕಾರಿಗಳ 
ಪ್ರಭಾನಕ್ಕೆ ಎಂದೂ ಮಣಿಯಲ್ಲಿಲ್ಲ. ಪರಿಸ್ಸಿ ತಿಗೆ ತಕ್ಕ ಚಿ ಇಸ್ಲಾಮೀ ನ್ಯಾ ಯದಲ್ಲಿ ಬದಲಾಣೆ 
ಗಳನ್ನು ಮಾಡಿದರೇ ಹೊರತು ಅದನ್ನು "ಅನರು ಎಂಡು ಉಲ್ಲಂ ಭಿಸಲಿಲ್ಲ. ಔರಂಗಜೇಬನು 
ಮಾತ್ರ ಖುರಾನಿನ ಆದೇಶ Mien ನ್ಯಾಯಸಪ 10ನೆ ಮಾಡಿದನೆಂದು ಹೇಳು 
ತ್ತಾರೆ. ಖಾಜಿಗಳಿಗೂ ಮಖುಸ್ತಿಗಳಿಗೂ 1 ನೊಗಲ ಸಾಮ್ರಾಟರ ಮನಸ್ಸಿ ಗೆ 


ವಿರುದ್ಧ ವಾಗಿ ವರ್ತಿಸುವ ಥೈ ರ್ಯವಿರಲಿಲ್ಲ. 


೪೬ ಮಾನವಿಕ ಕರ್ಣಾಟಕ 


ಕಾಲಕ್ರಮದಲ್ಲಿ ಮೊಗಲರ ನೀತಿಯನ್ನು ನಿಗ್ರಹಿಸಲು ಇಸ್ಲಾಮೀ ನ್ಯಾ ಯವು ಸಮರ್ಥ 
ವಾಗದೆ ತೋರುಕ. ಮುಸ್ಲಿ ಮೇತರರು ಬಹುಸಂಖ್ಯಾ ತರಾಗಿದ್ದ ರಾಜ್ಯದ ಆಡಳಿತವನ್ನು 
ನಡೆಯಿಸಬೇಕಾಗಿದ್ದ ಅಕ್ಸೆ ರೆ "ಮತ್ತು ಅವನ ಇಬ್ಬ ಮು ಉತ್ತ ನಾರಾ ಕಾಳಗ. 
ಮತಾಂಧರೂ ಸಂಕುಚಿತ ಬುದ್ದಿ ಯೆವರೊ ಆದ ಹತವ ಮತ್ತು ಖಾಜಿಗಳ ಆಟ ನಡೆಯ 
ದಾಯಿತು. ಅವರ ಬರೆಗೆ ಬಿದ್ದ ವನೆಂದರೆ ಔರಂಗಜೇಬನೊಬ್ಬ ತೆ ಅನನು ಖಾಜಿಗಳ ಮಾತು 
ಕೇ ಳುತ್ತಿದ್ದನು. ಮತೀಯ ಶಾಸನವನ್ನು ಮತ್ತು ಖಲೀಫರು 'ತೊಟ್ಟ ನಿರ್ಣಯಗಳನ್ನು ಅನು 
ಸರಿಸುತ್ತಿ ದ್ದ ನು. ಮುಸಲಾ ನರನ್ನು ಳಿದು ಉಳಿದೆಲ್ಲ ನಾಸ್ತಿ ಕರನ್ನು yp. ಮಾಡುವುದೇ 
ಅನನ "ಉಜ್ಜಿ ೇಶವಾಗಿತ್ತೆ೦ದು ಇತಿಹಾಸಜ್ಞ ರು ಅಭಿಪ್ರಾ ಯಪಟ್ಟಿದ್ದಾ ರೆ. ಆದರೆ ಕೆಲವು ಸಲ 
ಅನನೂ ಖಾಜಿಗಳ ಮಾತು ಕೇಳುತ್ತಿರಲಿಲ್ಲ. ತನ್ನ ಧರ್ಮಬಂಧುಗಳಾದ ವಿಜಾಪುರ ಮತ್ತು 
ಗೋಲಕುಂಡದೆ ಷಾಹೀರಾಜರೊಡನೆ ಕಾದುವುದು ಬೇಡವೆಂದು ಸಲಹೆ ನೀಡಿದ ಸೇಕ್‌_ಉಲ್‌ 
ಇಸ್ಲಾಮನ ಮಾತನ್ನು ಕಡೆಗಣಿಸಿದನು. ಪರಿಣಾನುವಾಗಿ ಮುಖ್ಯ ಖಾಜಿಯು, “ಔರಂಗಜೇಬನು 
ಉತ್ತ '`ರಾಧಿಕಾರಿಯಾಗ 'ಲಾರನೆಂದು” ಷಹಜಹಾನನಿರುವಾಗಲೇ ಆಕ್ಷೇಪನೆತ್ತಿದನು. ಅವನನ್ನು 
ವಜಾಮಾಡಿ ಬೇಕೊಬ್ಬ ಖಾಜಿಯನ್ನು ನಿಯಮಿಸಿ ಔರಂಗಜೇಬನು ಪಟ್ಟಿಕ್ಕೆ ಬಂದೆನು. 


ಅಡಿಟಿಪ್ಪಣಿಗಳು 


| "ಅಹೋರಾತ್ರ ಯಾಮ ಹಸ್ತ ಶ್ಚ ಪುರುಷಾಚಾರೆ ವಿನಿರ್ಗತಮತಿಶ್ವ”ರಾದ ನಗರ 
ರಕ್ಷಕೆ ಅಧಿಕಾರಿಗಳ ವಿಚಾರವನ್ನು ಕೌಟಲ್ಯನು ಸೂಚಿಸಿದ್ದಾನೆ. 


2 "ಮೊಫಸಿಲ್‌' ಎಂಬುದು "ಫಾಸಲಾ' ಎಂಬುದರಿಂದ ಬಂದದ್ದು. "ಫಾಸಲಾ' ಅಂದರೆ 
ದೊರ, ರಾಜಧಾನಿಯಿಂದ ಅಥವಾ ಕೇಂದ್ರ ಸಳದಿಂದ ದೊರವಿರುವ ಪ್ರ ದೇಶ ಎಂದು ಅರ್ಥ. 


3 ಇತ್ತೀಚಿನ ಹೈದೆರಾಬಾದು ನಿಜಾಮರ ಕಾಲದೆಲ್ಲಿಯೂ ಕೆಲವು ಹಿಂದೂ ಪ್ರ ತಿಷ್ಮಿ ತ 
ಮನೆತನಗಳಿಗೆ ರಾಯಾ ಎಂಬ ಬಿರುದು ಇತ್ತು, 


4. ಇಂಥ ಶಿಕ್ಷಾ ಪದ್ಧತಿಗಳು ಇಂಗ್ಲೆ೦ಡಿನಲ್ಲಿಯೂ ಸ್ತೀಡನ್ನಿ ನಲ್ಲಿಯೂ ಹಿಂದೆ ಪೃ ಚಲಿತ 


ಒಂ 
ವಿದ್ದುವು. ಇವುಗಳ ಗುಣಾವಗುಣ ವಿಮರ್ಶನ ನಡೆದು ಕಾಲಾಂತರದಲ್ಲಿ ರದು ಗೊಳಿಸ 
ಲಾಯಿತು. ಸ 


3 "ಕಣ್ಣಿಗೆ ಕಣ್ಣು” 'ಹೆಲ್ಲಿಗೆ-ಹೆಲ್ಲು' ಎಂಬ ಸಪ ಕ್ರ ತಿಕ ಮ ರೂಪದ ಶಿಕ್ಷೆಗಳು ಪ್ರಾಚೀನ 
ಯೆ ಹೂದಿಗಳಲ್ಲಿಯೂ ಐಸಿಪ್ರ ರಲ್ಲಿಯೂ. ರೂಢಿಯಲ್ಲಿದು ಶ್ರ, ಕಾರಣವಿಲ್ಲದೆ ಪ್ರಾ ನಾಂತಿಕ 
ವಿಸನನ್ನು ವಶಸಲ್ಲಿಟ್ಟು ಕೊಂಸವನು ಅದನ್ನು ಅವನೇ ಸೇವಿಸುವಂತೆ ಶಿಕ್ಷೆ ವಿಧಿಸಲಾಗುತ್ತಿತ್ತು. 


6. "ಸೊಲೋನ್‌'ನ ದಂಡನಾನಿಧಿಗಳೂ ಇದೇ ಪ್ರ ಕಾರದವಾಗಿದು ವು. ಹೆಚ್‌. ಪಿ 
ದುಬೆ ಅನರ «ದಿ ಜುಡಿಷಿಯಲ್‌ ಸಿಸ್ಟಮ್ಸ್‌ ಅಫ್‌ ಇಂಡಿಯಾ? (ಅಂಡ್‌ ಸಮ್‌ ಫಾರಿನ್‌ 
ಕಂಟ್ರ್ರೀಸ್‌ ') ಪುಟ 48, 


7; "ನೈಕುಂಠ' ಎಂಬುದರೆ ಬಂಗಾಲಿ ತಪ್ಪವ 


ಘಿ 
ತ 
| 
3 
ಕ 


ಟಫ್‌ 40 ಗಸ ್ಸ್‌ 


ಜಿ. ಎನ್‌. ಕುರ್ಡಿ 
ಸಾಕ್ರಟೀಸ್‌ 


ಗ ಗ್ರೀಕ್‌ ತತ್ವಜ್ಞಾನಿ. ಐತಿಹಾಸಿಕ ಪುರುಷರಲ್ಲಿ ಅತಿ ಬುದ್ಧಿ ವಂತರೆಂದು ಹೆಸರಾಂತವರಲ್ಲಿ 
ಹೆಚ್ಚಿ ನವ. ಕ್ರಿ. ಪೂ. 169ರಲ್ಲಿ ಗ್ರೀಸದ ರಾಜಧಾನಿ ಅಥೆನ್ಸಿನಲ್ಲಿ "ಜನಿಸಿದ. ಅನನ ತಂದೆ ಸಾಫ್ರಾನಿ 
ಸ್ಮ (50077015003ಿಲ್ಪಿ ತಾಯಿ ಸೂಲಗಿತ್ತಿಯ ಕೆಲಸವನ್ನು ನ ಮಾಡುತ್ತಿದ್ದಳು. ತ... 
ಈ ಕಸಬು ಸಾಕ್ರ ಬೀಸ್‌ನ ಮೇಲೆ ದೀರ್ಫ್ಥ ಕಾಲದ ಪ್ರಭಾವ ಬೀರಿತ್ತಾಗಿ ತೋರುತ್ತ ದೆ. ಚರ್ಚೆ 
ಗಳ ಮೂಲಕ ನ್ಯ ಹಾಗೂ ಹೊಸ ವಿಚಾರಗಳನ್ನು 'ಥೊರಗೆಡಹುವದನ್ನು ನಿನೋದಕ್ಕಾ ನಿ ಈ 
ಕಸುಬಿಗೆ EA ದ್ರೆ. ಒಂದು ಮನೆ ಮತ್ತು ಸ್ವಲ್ಪ ಧನ ಪಿತ್ರಾರ್ಜಿತವಾಗಿ ಅವನಿಗೆ 
ಬಂದಿತ್ತು. ತನ್ನ ಜೀವನದ ಬಗೆಗೆ ಅವನು ಯಾವ ಮಾಹಿತಿಯನ್ನೂ ಬರೆದಿಟ್ಟ ಲ್ಲವಾದ್ದ ರಿಂದೆ 
ಅದನ್ನು ಪ್ರೀಟೋಪೇ ಮೊದಲಾದ ಅವನ ಸಮಕಾಲೀನರ ದಾಖಲೆಗಳಿಂದ ಪಣೆಯಬೇಕಾಗು 
ತ್ತದೆ. 4508 ಸುಮಾರಿಗೆ ಅನೆಕ್ಸಾಗೋರಸ್‌ (ಸಿಗಂಸ೩2೦1೩) ಅಥೆನ್ಸಿನಲ್ಲಿ ಪ್ರವೇಶ 
ಮಾಡಿಸಿದ್ದ ಆಯೋನಿಯದ ತತ್ವ ತಾರೆಗಳು (10೧1೩0 Philosophy) ಅವನ ತುತೂ 
ಹೆಲನನ್ನು' ಕೆರಳಿದ್ದು ವು. ಪ್ರಾ "ರಂಭದಲ್ಲಿ ಆಸಕ್ತಿ ವಹಿಸುತ್ತಿದ್ದ ಭೌತಶಾಸ್ತ್ರ (Physical 
Science) ದಿಂದ ಹೊಸ ಭ್ರಮೆ ಪ ಪರಿಹಾರವಾಗಿ ಸ್ಪಂತವಿಚಾರೆಗಳಲ್ಲಿ ತೊಡಗಿದ. 439ರ ಸುಮಾ 
ರಿಗೆ ಅತಿ ಬುದಿ ನಂತನೆಂದು ಹೆಸರು ಪಡೆದಿದ್ದೆ. ಅವನು ನಯಸ್ಕನಾದಾಗ ಅಥೆನ್ಸ್‌ ಉನ್ನತಿಯ 
ಶಿಖರವನ್ನೇರಿತ್ತು. ಮುಂಡೆ ಸೈನ್ಯ ದಲ್ಲಿ ಯೋ ಧನಾಗಿ ಸೇರಿಕೊಂಡು ಪಾಟಡೇ (೧೦೪೮೩೫) 
(431), ಡೆಲಿಯಂ (424) ಮತ್ತು 'ಅಂಫಿಪೋಲೀಸ್‌ಗಳ (422) ಕದನಗಳಲ್ಲಿ ಭಾಗವಹಿಸಿ 
ಶಾರ್ಯ ಮತ್ತು ಸಹಿಷ್ಣು ತೆಗಳಿಗೆ 'ಹೆಸರುಗಳಿಸಿದ. ಹಿಮ ಬೀಳುತ್ತಿದ್ದಾ ಗೆ ಪಾದರಕ್ಷೆ ಮತ್ತು 
, ಬೇಕಾದಷ್ಟು ಬಟ್ಟಿ ಗಳನ್ನು ಧರಿಸಿಕೊಂಡಿದ್ದ ಉಳಿದ ಯೋಧರು ಚಳಿಯಲ್ಲಿ ಸಡುಗುತ್ತಿದ್ದರೆ 
ಸಾಕ್ರಟೀಸ್‌ ಮಾತ್ರ ತೀರ ಕಡಿಮೆ ವಸ್ತು ಗಳನ್ನು ಹಾಕಿಕೊಂಡು ಬರಿಗಾಲಲ್ಲಿಯೇ ಹಿನಂದ 
ಮೇಲೆ ಉಳಿದೆ ಯೋಧರಿಗಿಂತ ಹೆಚ್ಚು ಶಿಸ್ತಿ ಹ ನಡೆಯುತ್ತಿ ದ್ರ, ಅಹಾರಾಭಾವದಿಂದ 
ಉಳಿದವರು ಹಸಿನೆಯಿಂದ ತತ್ತರಿಸುತ್ತಿ ದ್ರಾ ಗೆ ಅವನು ಮಾತ್ರ ಉಲ್ಲಾ `` ಸದಿಂದಲೇ ಇರುತ್ತಿ ದ್ದೆ, 
ಆದರೂ ಮೇಜವಾನಿಗಳಲ್ಲಿ ಆಹಾರದಿಂದ ಎಲ್ಲರಿಗಿಂತಲೂ ಹೆಚ್ಚು ತೃಪ್ತಿ ಅನನಿಗಾಗುತ್ತಿ ತ್ತು 
' ಕುಡಿಯುವ ಚಟವಿಲ್ಲದಿದೆ ರ್ರ ಕರೆದು ಕೊಟ್ಟಾಗ ಎಲ್ಲರಿಗಿಂತಲೂ. ಹೆಬ್ಬೆ ಮೆ ವನ್ನು ಹಿ ಹೀರು 
ತ್ತಿದ್ದ ನಾದರೂ ಅನನಿಗೆ ಅನುಲೇರುತ್ತಿ ರಲಿಲ್ಲ. ಒಂದು ಕದನದಲ್ಲಿ ಸ ೦ತದ ಪರಿನೆಯಿಲ್ಲದೆ 


ಖ್ಯ ಗಂಡಾಂತರನ ವನ್ನು ಅಲಕ್ಷಿಸಿ ಅಲ್ಲಿ ಬಿಯಾಡೆಸ್‌ (Alcibiades) ನ ಜೀನವನ್ನುಳಿಸಿದ್ದ. 


§ ಪುರಾತನ ಅವಶೇಷ ಶಿಲ್ಪ ದಲ್ಲಿರುವ ಸಾಕ್‌ ಬೀಸ್‌ನ ಎದೆನಿಗ ಗೃಹವನ್ನು ನೋಡಿದವರಾರೂ 
ಕ ಅವನು ಸುಂದರಪುರುಸನಾಗಿದ್ದ ಸಂದು ಹೇ ಳಲಾರೆರು. ಬೊಕ್ಕ ತಶೇ ದುಂಡು ದೊಡ್ಡಮುಖ, 
_ ದುರುಗುಡುನ ಕಣು ಗಳೆ, ಅಗಲನಾಗಿ ಅರಳಿದ ಹೊಳ್ಳೆಗಳ ಮೂಗು ಇವುಗಳನ್ನು ತೋರಿಸುವ 


೪೮ ಮಾನವಿಕ ಕರ್ಣಾಟಕ 


\ 


ವಿಗ್ರಹವನ್ನು ನೋ ಡುವನರಿಗೆ ಅದು ಸ್ಕಾತರ್‌ ದೇವತೆಯ (65801) ನ ಮನುಷ್ಯಾ ಕೃತಿಯ 
ವಸೆಣೀವತೆ) ವಿಗ್ರಹದಂತೆ ಕಂಡೀತೇ ನಿನ ನಹ. ಅತ್ಕಂತ ಪ್ರಸಿದ್ಧ ತತ್ವೆಜ್ಞಾ ನಿಗಳಲ್ಲಿ ಒಬ್ಬ ಸಂದು | 


ನಂಬುವುದು ಕಠಿಸಾವಾದೀತು. ಆದರೂ ಸೂಕ್ಷ್ಮ . `ಸಂಕೇಲಿಸಿದ್ದಾ ದಲ್ಲಿ ಒರಟು "ಶಿಲೆಯಲ್ಲಿ 
ಅನರಿಗೆ ಈ ಸರಳ ವಿವೇಕಿಯನ್ನು ಅಥೆನ್ಸಿನ ಶ್ರೆ ನ್ನ ಯುನಕರ ಸ್ರಿ ತ್ಕಾ ದರಗಳಿಗೆ ಪಾತ್ರನನ್ನಾಗಿ 
ಮಾಡಿದ ಮಾನವೀಯ ಕರುಣೆ ಮತ್ತು ೨೬೫೫. . ಸಾದಾತೆನ ಇವುಗಳ ಅಂವಾಶಣಗಳು 


ಅನನು ತನ್ನ ಆಯುಷ್ಯದ ಬಹುಕಾಲವನ್ನು ವಿಚಾರ ಮಾಡುವದರಲ್ಲಿ, ಮಾತನಾಡುವುದ 
ರಲ್ಲಿ, ಇತರರ ಮಾತುಗಳನ್ನು ಕೇ ಳುವುದರಲ್ಲಿ ಕಳೆದ. ಶ್ರಮ, ಬಳಲಿಕೆ ಇವುಗಳ ಅರಿವೇ ಅವನಿ 
ಗಿರಲಿಲ್ಲವೆಂದು ತೋರುತ್ತದೆ. ಒಂದು ಬೆಳಗ್ಗೆ ಒಂದು ಸ ಳದಲ್ಲಿ ಯೋಚನೆ ಮಾಡುತ್ತ ನಿಂತವನು 
ಮರುದಿನ ಬೆಳಗಿನವರೆಗೂ ಹಾಗೆಯೇ ನಿಂತುಬಿಟ್ಟ ದ್ದೆ. “ಎಲ್ಲ ಕಾಲದಲ್ಲಿಯೂ ಒಳೆವಸ್ತ ಸ್ತ್ರಗಳಿಲ್ಲದೆ 
ಮಾಸಿಹೋಗಿದ್ದೆ ಮುದುರಿದ ಒಂದೇ ಹ್‌ ದಉತಿಯನ್ನು ಧರಿಸುತ್ತಿದ್ದ. ಸುತ್ತ ಶನ ರಾಜ 
ಕೀಯದ ಗಲಾಟಿಯ ಸೋಂಕಿಲ್ಲದೆ ಬರಿಗಾಲಲ್ಲಿಯೇ ನಿಬಿಡ ಸ್ಥಳಗಳಲ್ಲಿ ಅತೆದಾಡುತ್ತ ಕಂಡವ 
ರನ್ನು ಅವರಿವರೆನ್ನ ದೆ ತಡೆದು ನಿಲ್ಲಿಸಿ ಚರ್ಚೆ, ಮಾತುಕತೆ" ಪ್ರಾ ರಂಭಿಸುತ್ತಿ ದ್ದೆ. ಅನರಿಗೆ 
ತನ್ನೊಡನೆ ಚರ್ಚಿಸುವುದಕ್ಕೆ ಸಮಯ, ಇಚ್ಛೆ ಗಳು ಇವೆಯೇ, ಇಲ್ಲವೇ ಎನ್ನುವುದರ ಪರಿವೆ 
ಅವನಿಗಿರಲಿಲ್ಲ. ಏನೂ ಅರಿಯದನನಂತೆ ಪ್ರ ” ಗಳ ಸುರಿಮಳೆಯನ್ನೇ ಪಾ ರಂಭಿಸಿ ಅವರಿಂದ 
ಅವುಗಳಿಗೆ ಉತ್ತರಗಳನ್ನು ಬಯಸುತ್ತಿ ದ್ದೆ ಉತ್ತ ಲೆ ಬಾರೆದಿದ್ದ ಲ್ಲಿ ತಾನೇ ಅದನ್ನು ಹೇಳುತ್ತಿ ದ್ದ 
ಪ್ರ ಶೆ ಗಳೇನೋ ಮೇಲಿನಿಂದ ಕೇ ಳುಪುದ್ಕೆ ಸರಳವಾಗಿರುತ್ತಿ ದು ವು. ಪಾ ರಂಭದಲ್ಲಿ ಪ್ರಶ್ನೆ 
ಗಳನ್ನು ಕೇಳಿದನರು "ಇದೇನು ಮಹಾ' ಎಡ ಉತ್ತ ರಗಳನ್ನು ಹೇಳಲು ಪ್ರಾ ರೆಂಭಿಸುತ್ತಿ ದ್ದೆ ರೂ 
ಮುಂದೆ ತಡವರಿಸಿ ನಿಲ್ಲುತ್ತಿದ್ದ ರು. ಇಷ್ಟೂ ಅಗಿ ಒಂದು ಪ್ರಶ್ನೆ ಜ್‌ ಉತ್ತರವಿಶ್ರದ್ದಾದಕೆ ಉತ್ತರದ 
ಮೇಲೆಯೇ ಮತ್ತೊಂದು ಪ್ರಶ್ನೆ ಏಳುತ್ತಿತ್ತು. ಮಾನವನ ಆತ್ಮ ದಲ್ಲಿ ಇಣುಕಿ ನೋಡುವದು, 
ಪ್ರ ಮಾಣನಿಲ್ಲದೆ ಅಂಗೀಕ್ಕ Caf ನಿಚಾರಗಳನ್ನು ಹವಗ ಕೆಯುವ ಅವನಕ್ಸಿ ಪ್ರ ಶ್ನೈಗಳ 
ಸರಿಯಾಗಿತ್ತು. ದೈಢವಾಗಿ ತಳವೂರಿದ್ದ ನಂಬಿಕೆಗಳನ್ನು ಅವನು ಪ್ರ ಶ್ಲಿಸುತ್ತಿ ತ್ತಿದ್ದ. ಸ್ಸ 
ಅಂದರೇನು? ಸಾನ ನಠಾನ್ಯ ವಾಗಿ ಬಳಸಲಾಗುತ್ತಿ ರುವ ಗೌರವ, ಸೌಶೀಲ್ಯ, ನೀತಿನಿಯಮಗಳು, 
ದೇಶಭಕ್ತಿ ಮುಂತಾದ ದೆಕೆನಗಾಸ್ಯ ಪದಗಳ. ಅರ್ಥವೇನು? ಜನರು "ತಪ್ಪುಗಳನ್ನು ಮಾಡುವ 
ದೇತಕ್ಕೆ ? ಮೊದಲಾದ ಅನನ ಪ್ರ ಶೆ ಗಳಿಗೆ ನಿಖರವಾದ ಉತ್ತರಗಳನ್ನು ಕೊಡುವದು ಯಾರಿಗೂ 
ಕಷ್ಟ ವಾಗುತ್ತಿ ತ್ತು. ಕರಾರುವಾಕ್ಸಾ ದೆ ನಿಷ್ಟ ಸ್ಪಾರ್ಥ, ಸ್ಪಷ್ಟ ಏಜ ಮತ್ತು ಸರಿಯಾದ 
ಎತ್ತ ೇಷಣೆಗಳನ್ನು ಬಯಸುತ್ತಿ ದ್ರ ಸಾಕೆ ಟೀಸನ ಪ ಪ ಕ್ತ ಯೆ ನಿಧಾನಕ್ಕೆ ಬಲಿಯಾದವರಲ್ಲಿ ಅನೇಕರು 
ಅನನು ಹೇಳುವ ತ 3 ರೆಗಳಿಗಿಂತಲೂ ಕೇಳುತ ಪ್ರ ಶ್ನೆ ಗಳೇ ಹೆಚ್ಚು (He clad more 
than he foe ಮತ್ತು ಅವನ ಪ್ರ ಶ್ನೈಗಳ ಕ್‌ ಕೇಳುಗರ ಮನಸ್ಸು ಮೊದಲಿದ್ದು 
ದಕ್ಕಿ ೦ತ ಹೆಚ್ಚು ಗೊಂದಲಕಿ (ಡಾಗುವದು” pe ಎಂದು ಆಕ್ಲೇಪಿಸುತ್ತಿ ದ್ದ ಲ 


ಸಾಕ್ಟಿಟೀಸಸನ್ನು Ne ತೆರದೆ ಯುವಕ ಅನುಯಾಯಿಗಳು ಕಾಡಿ. ಎಲ್ಲ 
ಬಗೆಯ ವಿಚಾರಗಳ ನ್ಯಕ್ತಿಗಳೂ ಅವರಲ್ಲಿ ಸೇರಿದ್ದರು. ಅವನ ಅಥೆನ್ಸಿನ ಪ್ರಜಾಪ್ರಭುತ್ವದ ವಿಡಂಬ 
ನಾತ್ಮ ಘೆ ವಿಶ್ಲೆ (ಸಣೆಯೆನ್ನು ಮೆಚ್ಚಿ ಕೊಂಡ ಖೆ ಕ "ಟೋ ಮೆತ್ತು ಅಲ್ಲಿ ಬಯಾರ್ಕ್‌ ' ಮೊದಲಾದ 
ಶ್ರಿ (ನಂತ ತರೆ ರುಣರಿದ್ದ ರು. ಬಡತನದ ಬಗೆಗೆ ಅಲಕ್ಷದಿಂದಿರುವುದನ್ನು ಮೆಚ್ಚಿ ಕೊಂಡ ಅ್ಯಂಟ 
ಚ ನೆಸ್‌ ಮೊದಲಾದ ಸನರಾಜವಾದಿಗಳಿದ್ದ ರು (Socialists). ಒಡೆಯರು. ಸಂ 
ಎಂಬ ಭೇಧಭಾನಗಳಿಲ್ಲಡಿ ಎಲ್ಲರೊ ತಮ್ಮ “ಗುರುವಿನಂತೆಯೇ ಜೀವನದ ಬಗೆಗೆ ನಿಶ್ಚಿ ೦ತೆಯಿಂದಿರ 
ಬಹುದಾದ ಜಗತ್ತ ನ್ನು ಬಯಸುತ್ತಿ ದ್ದ ಆಂಸ್ಟಿ ಪಸ್‌ ನಂತಹ ಒಬಿ ಬರು ಆರ ಹಂಗಳ 
ಇದ್ದ ರು ಇಂದು ಸಮಾಜನನ್ನು ಕಾಡುತ್ತಿ ಸಷ ಯುವಕ ಬಟ್ಟೆಗೆ ಆಸ್ಪ ದವೀಯುತ್ತಿ ರುವ 


ತೆ 
ಈ 


ಸಾಕ್ರಟೀಸ್‌ ೪೯ 


ಪ್ರಶ್ನೆಗಳೇ ಈ ಗುಂಸನ್ನೂ ಕಾಡುತ್ತಿದ ನವು ಸಾಕೆ ಟೀಸನ ಅನುಯಾಯಿಗಳ ತಂಡ 
ಸಂತೇ ಸಂವಾದ ಸುಭಾಷಸಗಳ ರ ಜೀವನ ಮಾನವನ ಯೋಗ್ಯ ತೆಗೆ ತಕ್ಕು ದೆಲ್ಲವೆಂಬ 


ಮತವನ್ನು ಹೊಂದಿದ್ದಿತು. ರುನೋಫೋನ್‌ ಮತ್ತು ಪ್ಲೇಟೋ ಈ ಸ್ಟ ಕ್ರೈಮುಖ ಅನು 
ಯಾಯಿಗಳಾಗಿದ್ದ ರು. ಪ 


ಸಾಕ್ರ ಟೀಸ್‌ ಹೇಗೆ ಜೀವನ ಸಾಗಿಸುತ್ತಿದ ನನ್ನು ವದು ಅಚ ತ್ಸ ರಿಯನ್ನುಂಟುಮಾ 

ತ್ತಿದ್ದಿತು. ತನಗೆ ಯಾನ ಉದ್ಯೋಗವೂ ಇರಲಿಲ್ಲ. ನಾಳಿನ ಚಿಂತೆ ಜೋಕಿ Fhe ತು 
ಹೀಗಿದ್ದಾ ಗ ಅವನ ಒರಟು My ಭಾವದ ಮತ್ತು ಅವನಷ್ಟೇ ಮಾತುಗಾರಳಾಗಿದ್ದ "ತ್ನ್ನ 
ರೂಂತಿಸೆ ಅವನನ್ನು ಮನೆಗೆ ಅನ್ನ ವಸ್ತ್ರ ಗಳಿಗಿಂತಲೂ ಹೆಚ್ಚಾ ಗಿ ಕುಪ್ರ ಸಿದ್ಧಿ ಯನ್ಹೊ de 
ತ್ತಿದ್ದ ನಿಷ್ಟ್ರಯೋಜಕನೆಂದು ಎಣಿಸಿದ ರೆ ಸಾರೂ ಆಶ ರ್ಯಪಡಬೇಕಾಗಿದ್ಲ. “ನನ ಅಲಕ್ಷ 
ಪತ?ಿನೆಯಿಂದ ಕೊ ಶ್ನೀಭೆಗೊಂಡ ಅವಳು ಒಂದು i ಗುಡುಗಿ ಒಂಡು ಬಕೀಟು ನೀರಿನಿಂದ 
ಅನನಿಗೆ ಅಭಿಷೇಕ ಮಾಡಿದ್ದ ಳು, ಆ ಸಮಯಕ್ಕೆ ಅವನು ಇಷ್ಟೆಲ್ಲ ಗುಡುಗು ಮಿಂಚುಗಳಾದ 
ಬಳಿಕ ಮಳೆಯಾಗಬೇಕಿದ್ದು ದು ಸಾ ಭಾವಿಕ ಎಂಬ ತತ್ವ ಜ್ಞಾ ಸ ಮಾತುಗಳನ್ನು ಆಡಿದ್ದೆ. 
ಆದರೂ ಅವಳಿಗೆ ಅವನ ಬಗೆಗೆ ಪೆ ನ್ರೇಮವಿತ್ತು. ಟಿ ಮರಣಹೊಂದಿದಾಗ ಅವಳು ಪತಿ 
ಗಳನ್ನು ಕಳೆದುಕೊಂಡ ಎಲ್ಲ ನ್ನ್ನ ಯರು ಅನುಭವಿಸುವ ದುಃಖವನ್ನು ಅನುಭವಿಸಿದ್ದೆ ಳು, 
ಬಹುಶಃ ಅವನ ಅನುಯಾಯಿಗಳು ಆನನ ಶಾರೀರಿಕ ಅವಶ್ಯ ಕತೆಗಳನ್ನು ಬಡಸ ದ್ದಿ ರಜೇಕು. 
ಆನನ ಸಬಲವಾಗಿದ್ದ ಶರೀರವೇ ಇದಕ್ಕೆ ಸಾಕ್ಷಿ. ಕಸ ಬುದ್ಧಿ ನಂತಕಾಗಿದ್ದ ಸೈ ಸೇ ಒಳ್ಳೆ ಯೆ 
ಮನುಸ್ಕ ನೂ ಆಗಿದ್ದೆ. ಸೌಜನ್ಯ ದ ಸಸೂರ್ತಿಯಾಗಿದ್ದ ಅವನಿಗೆ ತೆನ್ನ ಹೇ ಜ್ಞಾ ದ 
ಬಗೆಗೆ GW ೈಷ್ಟೂ ಹೆಮ್ಮೆ ಯಿರಲಿಲ್ಲ. “ಒಂದು ಮಾತನ್ನು. ನಾನು ತಂದಿದ್ದೇನೆ. ಅಡೆಂದಕಿ 
ನಾನು ಏನೆನ್ನೂ ತಿಳಿದಿಲ್ಲ ಎನ್ನು ನದು? ಎಂದು ಅವನು ಹೇಳುತ್ತಿ ದ್ದೆ. ಅನನ ವರ್ತನೆ ಜ್ಞಾ ನ 
ವನ್ನು ಬಯಸಿ ಅದನ್ನು ಅರಸುವವನದಾಗಿತ್ತು.. ಅನನು ಬಯಸುತ್ತಿದ್ದ ಜ್ಞಾ ನ ವಿಶಿಷ್ಟ 
ಬಗೆಯದಾಗಿತ್ತು. ಯ ಯಾವ ಸಿದ್ಧಾಂತವನ್ನೆ € ಆಗಲಿ, ಯಾವ ನಿಷಯನನ್ನೆ ( ಆಗಿ 
ಕುರುಡು ನಂಬಿಕೆಯಿಂದ ಒಪ್ಪಿ ನ ಸಿ ಕೆರಿಸಲಾಗದು ಎಂಬುದು ಅವನ ತರ್ಕ. ಮಾನವ 
ವಿಚಾರ ಶಕ್ತಿ ಯುಳ್ಳ ಪ್ರಾಣಿ. ವೇಚನೆಯಿಲ್ಲದೆ ಹೌದಪ್ಪ ಗಳಂತೆ ಎಲ್ಲವನ್ನೂ ಒಪ್ಪಿ ಕೊಳು ವು 

ದೆಲ್ಲಿ ನಿ ಸಹ ಅಂತರನೆಲ್ಲಿಯದು ? ಮನುಷ್ಯ ಶಂಕಿಸುವದನ್ನು ವಶೇ 
ಗ ತಾನು ನೆಮ್ಮಿಕೊಂಡಿದ್ದ ನಂಬಿಕೆಗಳನ್ನು (cherished belies); ಸಿದ್ಧಾಂತಗಳನ್ನು 
(dogmas): ಸಿದ್ದ ನಿಯಮಗಳನ್ನು (axioms-ಧಾರಸೂತ್ರೆ D೫, ಶಂತಿಸುವದನ್ನು ಕಲಿತಾಗ 
ತತ್ತಜ್ಞ್ಞಾ ನದ ಪ್ರಾ ರಂಭವಾಗುತ್ತ ದೆ. ಮನಸ್ಸು ಹಿಂತಿರುಗಿ ತನ್ನನ್ನೇ ಪರಿಶೀಲಿಸುವ ತನಕ 
ನಿಜವಾದ 33; ಜ್ಞಾ ನವಿರುವುದಿಲ್ಲ. (There js no real philosophy until the 
mind turns round and examines itself). ಅದ್ದರಿಂದ “ಮೊದಲು 
ನಿನ್ನನ್ನು ಅರಿತುಕೋ? ಎಂದು ಅವನು ಉಪದೇಶಿಸಿದ. ಅನನ ಹಿಂದೆ “ತತ್ತ ಜ್ಞಾ ನಿಗಳಾಗಿದ್ದೆ 
ಥೇಲ್ಸ್‌ ೫ ಹೆರಕ್ಲಿ ta (Heraclitus) ಮೊದಲಾದ ಬಲಿಷ್ಟ ರು, ಸರ್ಟಿನೈಡ್ಸ್‌ 
ಮತ್ತು ಮಿಂನೊ (Parmenides and Zeno) ಮೊದಲಾದ ಸೂಕ್ಷ, ವ್ಯಕ್ತಿಗಳು, ಪೈತಾ 
ಗೋರಸ್‌' ಮತ್ತು ಎಂಪೆ ಪೆಡಾಕಲ್ಸ್‌ (Empedocles) ಮೊದಲಾದ ದಿವ್ಯ ಜಾ ನಿಗಳು ಆಗಿ 
ಹೋಗಿದ್ದರು. ಅದರೆ ಅನರು ಬಹುನುಟ್ಟ ಗೆ ಭಾತ ವಿಚಾರವಾದಿಗಳು (Physical philoso 
phists). ಭಾತಿಕ ವಿಷಯಗಳ ಸಂಬಂಧದಲ್ಲಿ ಸತ್ಯಾನ್ವೇಷಕರು. ಆದರೆ ಸಾಕ್ರೆಟೀಸನ ವಿಚಾರ 
ಲಹರಿ ಮರ್ಕ ಕಲ್ಲು, ನುಣ್ಣು, ಇಲ್ಲನೇ ನಕ್ಷತ್ರ ನೊಡಲಾದವುಗಳಿಗಿಂತಲೂ ತತ್ತ ಜ್ಞಾ ನಿಗಳಿಗೆ 
ಹೆಚ್ಚು ತಕ್ಕುದಾದ ಮಾನನ ಮತ್ತು ಅನನ ಮನಸ್ಸು ಇವುಗಳ ಕಡೆಗೆ ಹರಿಯೂತ್ತಿ ತ್ತು. 


೫೦ ಮಾನವಿಕ ಕರ್ಣಾಟಕ 


ಪ್ರಸಂಚದೆ ಬಗೆಗೆ ಊಹಾಪೋಹಗಳಿಗಿಂತ ಆತ್ಮಜ್ಞಾನ ಹೆಚ್ಚು ಮಹತ್ವ ವಾದದ್ದು. ಆತ್ಮ ಳೆ 
ನಾಶನಿಲ್ಲ. ಸತ್ಯ (ಅಥವಾ ಜ್ಞಾನ) ಮತ್ತು ಸಾಶೀಲ್ಯಗಳ ನಡುವೆ ಬಿಡಿಸಲಾಗದ ತಬ! 
ವಿಡೆ. ಅಜ್ಞಾ ನವೇ ದುರಾಚಾರದ ಮೂಲ "ಎಂದು ಮುಂತಾಗಿ ಅವನು ಹೇಳಿದ. 

ಸಾಕ್ರ 'ಬೀಸ್‌ ಅಧಿಕಾರದೆ ಸ್ಟಾ ನವನ್ನೆಂದಿಗೂ ಬಯೆಸಲಿಲ್ಲವಾದರೂ ಒಳ್ಳೆ ನಾಗರಿಕನು 
ನಳ ಕರ್ತವ್ಯವನ್ನು ಸ ಸಂಚಯ ಎಂಬ ಮತದವನಾಗಿದ್ದೆ. 406ರಲ್ಲಿ x 

ಐನೂರು ಸದಸ್ಯರ ಸಭೆಯೆ (Council of Fivehundred) ಸದಸ್ಯೆ ನಾದ. ಅದೇ 

ವರ್ಸ ಸಹತ ಚಾ (Arginusea) ವಿಜಯೀ ಸೇನಾಧಿಕಾರಿಗಳ ಮೇಲೆ ಅಥೆನ್ಸಿನ 
ಮುಳುಗುತ್ತಿದ್ದ ಹಡಗುಗಳಿಂದೆ ನಾವಿಕರನ್ನು ರಕ್ಷಿಸಲಿಲ್ಲವೆಂಬ ಅಪಾದನೆ ಹೊರಿಸಿ ವಿಚಾರಣೆ ನಡೆ 
ಯಿತು. "ಅನರೆಲ್ಲರನ್ನೂ ಸಾಮೂಹಿಕವಾಗಿ ಖಂಡಿಸಬೇಕೆಂಬ ನ್ಯಾಯ ವಿರುದ್ಧವಾದ ನಿರ್ಣಯ 
ವನ್ನು ಅವನು ವಿರೋಧಿಸಿದ. 404ರಲ್ಲಿ ಲಿಯೋ ಎಂಬ ಜೀಯ ವ್ಯಕ್ತಿಯನ್ನು ದಸ್ತಗಿರಿ 
ಮಾಡುವುದಕ್ಕೆ ಮೂವತ್ತು ಸರ್ವಾಧಿಕಾರಿಗಳು (Thirty Tyrants) ಮಾಡಿದ ಆಜೆ ಜೆ ಯನ್ನು 
ಆದು ಕತ್ತ ವಿರುದ್ಧ ನೆಂದು ಅವನಿಗೆ ಅನಿಸಿದ್ದ ರಿಂದ ಕಾರ್ಯಾಚರಣೆಗೆ ತರಲು ನಿರಾಕರಿಸಿದ. 
ಅನನ ಈ ವರ್ತನೆ ಅನನ ಮ್ಳ ತ್ತು ವಿಗೆ ಕಾರಣವಾಗಬಹುದಿತ್ತು. ಆದರೆ 403ರಲ್ಲಿ ಸರ್ವಾಧಿ 
ಕಾರಿಗಳ ಉಚ್ಛಾಟಿನೆಯಾಯಿತಾಡ್ದ "ಅಂದೆ ಅನನು ಉಳಿದುಕೊಂಡ. ಹೀಗೆ ಅವನು ತಾನು ನ್ಯಾಯ 
ಪಕ್ಷಪಾತಿಯಾಗಿದ್ದು ದನ್ನು ತೋರಿಸಿಕೊಂಡ, 

ಸಾಕ್ರಟೀಸ್‌ ಗ್ರೀಕರ ಪುರಾತನ ದೇವರುಗಳನ್ನು ನಂಬಲಿಲ್ಲ. ಅವನು ಭಕ್ತಿಯುಕ್ತನೂ 
ದೇವಭೀರುವೂ ಆಗಿದ್ದರೂ ಅವನ ಧಾರ್ಮಿಕ ವಿಚಾರಗಳು ಸಂಪ್ರದಾಯ ವಿರುದ್ಧವಾಗಿದ್ದು ವು. 
ಅನನು ತನ್ನ ಪ್ರಶ್ನೆಗಳ ಮೂಲಕ ತಾವು ಎಲ್ಲನನ್ನೂ ತಿಳಿಹವರು ಎಂದು ಹೆಮ್ಮೆಪಡುತ್ತಿದ್ದ ವರೆ 
ಅಜ್ಞಾ ನವನ್ನು ಬಯಲಿಗೆಳೆದ. ಇದರಿಂದ ಅವನು ಆ ಕಾಲದ ಸೋಫಿಸ್ಟರ (ಜ್ಞಾನಿಗಳು) 
ಕೋಪಿ ತುತ್ತಾದ. ಪುರಾತನ ಕಾಲದಿಂದ ಜನ ಒಪ್ಪಿಕೊಂಡಿದ್ದ ಧಾರ್ಮಿಕ ತತ್ವಗಳನ್ನು, 
ದೇವರುಗಳನ್ನು, ನೀತಿ ನಡೆವಳಿಕೆಗಳನ್ನು ಪ್ರಶ್ನಿ ಶ್ಲಿಸಿದ್ದ ರಿಂದ ಅವನಿಗೆ ಅನೇಕ ವಿರೋಧಿಗಳು 
ಉಂಟಾದರು, ಪ್ರಜಾಪ್ರಭುತ್ವದ" ನ ನುಂಡುತೊರತೆಗಳನ್ನು ಅನನು ಎತ್ತಿ ತೋರಿಸಿದ್ದೂ 
ಅನನನ್ನು ದೆ ಕೇಹಿಸುತ್ತಿದ್ದ ವರ ಸಂಖ್ಯೆ ಹೆಚ್ಚುವುದಕ್ಕೆ »: ಬಾನಿ ಫ್ರಿ. ಪೂ. 5ನ 
ಶತಮಾನದ ಅಂತ್ಯದೊಳಗೆ ಅನನು ಗಮನಾರ್ಹನಾದ ಪ್ರಭಾವೀ ಬೋಧಕನೆಂದು ಹೆಸರುವಾಸಿ 
ಯಾಗಿದ್ದೆ. ಪ್ರಜಾಪ್ರಭುತ್ವದ ಮುಖ್ಯ ಕುಂದೆಂದರೆ ಅದರ ನಾಯಕರಲ್ಲಿ ಯಾವದೇ ಬಗೆಯ 
ವಿಶಿಷ್ಟ ಜ್ಞಾನವಿದೆ ಎಂಬುದರ ಪ್ರೆರಾವೆಯ ಅಗತ್ಯ ವಿಲ್ಲದಿರುವದು. ಪ್ರಜಾಪ್ರಭುತ್ವ ಪ್ರಜೆಗಳ 
ಆಗುಹೋಗುಗಳನ್ನು ಆಡಳಿತದ ಬಗೆಗೆ ಸಾಕಷ್ಟು ಆನುಭವವಿಲ್ಲದನರ ಕೈಯಲ್ಲಿ ಕೊಡುತ್ತದೆ 
ಮತ್ತು ಒಂದು ಕಾರ್ಯನೀತಿಯ ನೀತಿಕತೆ ಇಲ್ಲವೇ ನ್ಯಾಯದ ಪ್ರ ಪ್ರಶ್ನೆ ಬಂದಾಗ ಅನರಿವರೆನ್ನ ದೆ 
ಎಲ್ಲರ. ಮತಗಳನ್ನೂ ಯೋಗ್ಯತೆಯಲ್ಲಿ ಸಮವೆಂದು ಎಣಿಸುತ್ತದೆ ಎಂಬ ಅವನ ಕ್ರಾಂತಿಕಾರೀ 
“NR ಟಿ ಅಧಿಕಾರಕ್ಕೆ ಬಂದಿದ್ದೆ ಪ್ರ ಜಾಪ ್ರ ಭುತ್ತ ವಾದಿಗಳಿಗೆ ದಿಗಲನ್ನು ಟು 
ಮಾಡಿದುವು. ಹೀಗಾಗಿ MENA (impiety) ಮುತ್ತು ಅಥೆನ್ಸಿ ನ ಯುವಕರ ಮನಸ್ಸಿ ನಲ್ಲಿ 
ಸಲ್ಲದ ನಿಚಾರಗಳನ್ನು ತುಂಬಿದೆ ಎಂಬ ಅಪಾದನೆಗಳ ಮೀಲೆ ಅವನ ವಿಚಾರಣೆ HF 


ವಾದಾಗ ಅನನ ನಿರ್ಮೂಲನವನ್ನು ಬಯಸುತ್ತಿ ದ್ದ ನೂರುಗಟ್ಟ ಲೆ ವ್ಯಕ್ತಿಗಳು ಅಥೆನ್ಸಿನಲ್ಲಿ ಬೇರೆ 
ಬೇರೆ ಹುದ್ದೆ ಗಳಲ್ಲಿದ್ದೆ ರು, 


ಸಾಕೆ Be ಸ್ವತಂತ್ರ ವಿಚಾರದ ಹಕ್ಕು ಮತ್ತು ಅವಶ್ಯಕತೆಗಳನ್ನು ಪ್ರತಿಪಾದಿಸಿದ. 
ಅಲ್ಪ ಬಹುಮತದಿಂದ ಅನನು ಅಪರಾಧಿಯೆಂದು ತೀರ್ಮಾನವಾಯಿತು. ಅಡಕೆ ತೀರ್ಪಿನ 
ನಂತರದ ಅನನ ನರ್ತನೆ ನ್ಯಾಯಾಧೀಶರನ್ನು ರೋಷಗೊಳಿಸಿ ಅನರು ಮರಣದಂಡನೆ ವಿಧಿಸು 


ಸಾಕ್ರಟೀಸ್‌ ೫೧ 


ವಂತೆ ಮಾಡಿತು. ಸಾಕ್ರಟೀಸ್‌ ಸಮಾಧಾನದಿಂದಲೇ 6ನಾವು ಅಗಲುವ ಸನುಯ ಬಂದಿದೆ. 

ನನಗೆ ಸಾಯಲು ಸಮಯ, ನಿನುಗೆ ಬದುಕಲು ಸಮಯ. ಆದರೆ ನಮ್ಮಲ್ಲಿ ಇನ್ನೂ ಉತ್ತಮ 
ಸ್ನಿತಿಗೆ ಯಾರು ಹೋಗುತ್ತೆ (ವೆ ಎನ್ನುವುದು ದೇವರಿಗೆ ಗೋಚರ? ವಾಡು "ಪೇಳಿ. ಅನನ 
ಮೆರಣದಂಡನೆಯನ್ನು ಡೆಲಿಯನ್‌ ಉತ್ತ ವದ ಮೂಲಕ ಮೂವತ್ತು ದಿನಗಳವರೆಗೆ ಮಂದೂಡ 
ಲಾಯಿತು. ಈ ಅನಧಿಯಲ್ಲಿ ಅವನ ನಿನ್ನ ರಲ್ಲೊಬ್ಬ ನಾದ ಕ್ರಿ ಟೋ ಅನನು ಕಾರಾಗೃ ಹದಿಂದ 
ತಪ್ಪಿ ಸಿಕೊಂಡು ಹೋಗಲು ತಾನು ಹಹ, ಗಾಗಿ ಸೂಚನೆಯಿತ್ತ. ಆದರೆ 
ಸಾಕ್ಟ್ರ ಟೀಸ್‌ ಅದಕ್ಕೊಪ್ಪ ರ್ರ ದಾದ. ಅನನಿಗೀಗ ಎಪ್ಪತ್ತು ವರ್ಷಗಳು ತುಂಬಿದು ಪು, ಬಹುಶಃ 
ಅನನು ಸಾಯಲು ತತ್ತ ಮ ಗಗಿಬಂದಡಪಂ ನವ ಮುಂದೆಂದೂ ಅಷ್ಟು ಪ್ರಯೋಜನ 
'ಹಾರಿಯಾದ ಮರಣ ತನಗೆ ಒದಗಲಾರದೆಂದೂ ನಂಬಿದ್ದ. ದುಃ ಖಿತೆರಾಗಿದ್ದ ತನ್ನ. ಆಸುಕಾಯಿ 
ಗಳಿಗೆ ಅವನು "ದುಃಖಿಸದೆ ಉಲ್ಲಾ ಸದಿಂದಿರಿ. ನೀವು ನನ್ನ ನಶ್ಶ ರವಾದ ಶರೀರವನ್ನ ಸ್ಟೇ 
' ಹೊಳುತ್ತೇನೆ ಎಂಬುದನ್ನು ನೆನಪಿನಲ್ಲಿಡಿ' ಎಂದು ಧೈರ್ಯವಿತ್ತ. | 


ಕ್ರಿ. ಪೂ. 399ರ ವಸಂತದಲ್ಲಿ ಒಂದು ದಿನ ಸಾಕ ಟೀಸಸನಿಗೆ ಹೆಮ್‌ ಲಾಕ್‌ ನಿಷವಿದ್ದ 

ಬಜಿ ಸಿ ಲನ್ನು ಕುಡಿಯೆಲು ಕೊಡಲಾಯಿತು. ಅದಕೂ, ಮುಂಚಿತವಾಗಿ ಸೆರೆಮನೆಯ ಅಧಿಕಾರಿ 
ಸಾತ ಟೀಸನಲ್ಲಿಗೆ ಬಂದು “ಅಧಿಕಾರಿಗಳ ಆಜ್ಞೆ ಯನುಸಾರ ನಾನು ಇತರರಿಗೆ ವಿಷದ ಬಟ್ಟಲನ್ನು 
ಕೊಡಲು ಹೋಗುವಾಗ ರೋಷದಿಂದ ನನ್ನನ್ನು ಬಯ್ಯುವ ಅನರಿಗೆ ನನ್ನ ಬಗೆಗೆ ಕ 
ಸಿಟ್ಟಿನ ಭಾವನೆಗಳು (angry feelings) ಇದುವರೆಗೆ ಇಲ್ಲಿಗೆ ಬಂದನರಲ್ಲಿ ಅತ್ಯ ೦ತ ಉದಾ 

| & ಸಾಧುವೂ ಉತ್ತ್ಸೆವಂನೂ ಆಗಿರುವ ನಿನ್ನಲ್ಲಿ ಇವೆಯೆಂದು ನಾನು sl, ನಿನಗೆ 
ನನ್ನ ಮೇಲೆ ಸ್ವಲ್ಪವೂ ಟ್ಟ ಲ್ಲವೆಂದು ನನಗೆ ಸಂಸಿಕೆಮದೆ. ಏಕೆಂದರೆ ದೋಷ ಇತರರದೇ 
ವಿನಸ ನನ್ನ ದಲ್ಲವೆ rp ಭು ಅರಿತಿರುವೆ. ನಿನಗೆ ಶುಭವಾಗಲಿ. ಏನಾಗಬೇಕಿದೆಯೋ 
1 ಅದನ್ನು ಜರ್‌್‌ಸಿ ಸಹಿಸಿ ಕೊಳ್ಳೆ ಲು ಯತ್ನಿಸು. ನಿನಗೆ ನನ್ನ ಉದ್ದೆ ೀಶದ ಅರಿವಿದೆಯಸ್ಟೆ ೆ 
ದು. ಹೇಳಿ ಕಣ್ಣಿ ರು ಸುರಿಸುತ ಮುಂಖ MIE 1 ಸಾಕ್ತ ಟೀಸ್‌ 
ಅವನತ್ತ ಸೋಡಿ "ಎನಗೂ ನಾನ ನು ಶುಭವನ್ನು ಕೋರುಕ್ತೆ ನೆ. ಮತ್ತು ನೀನು ಹೇ ಳಿದಂತೆಯೇ 
'ಮಾಡುವೆ' ಎಂದು ನುಡಿದು ತನ್ನ ಶಿಷ್ಯರಿಗೆ "ಎಷ್ಟು ಒಳ್ಳೆ ಯ ಮನುಷ್ಯನೀತ | ನಾನು ಸೆರೆ 

' ಮನೆಗೆ ಬಂದಾಗಿನಿಂದ ನನ್ನನ್ನು ನೋಡಲು ಬರುತ್ತಿದ್ದಾನೆ. ಈಗ ಕೊನೆಗಾಲದಲ್ಲಿ ನನಗಾಗಿ 
ದುಃಖಿಸುತ್ತಿದ್ದಾ ನೆ. ನಾವು ಅನನು ಹೇಳಿದಂತೆಯೇ ನಡೆಯಬೇಕು. ಕ್ರೀಟೋ, ವಿಷವು 
ತೆಯಾರಿದ್ದ ಲಿ "ಬಟ್ಟಿ ಲು ಬರಲಿ. ಇಲ್ಲವಾದಲ್ಲಿ ಅದನ್ನು ಸೀನಕನು ತಯಾರಿಸಲಿ' ಎಂದು 
ಕೇಳಿಕೊಂಡ. ಅದಕ್ಕೆ ಕ್ರ್ರೀಟೋ ನ ಸೂರ್ಯಾಸ್ತವಾಗಿಲ್ಲ. ಅನೇ ಕರು ವಿಷವನ್ನು 
ತಡವಾಗಿ ಸೇವಿಸುವುದೆ ಶಿ ಚ ಮುಂಚೆ ತಿನ್ನುವುದು, ಕುಡಿಯುವುದು ಮೊದಲಾದ ದೈ ಒಕ ಸುಖ 
ಗಳನ್ನು ಅನುಭವಿಸಿದ್ದಾ "8 ಆದ್ದ ರಿಂದ, ead ಬೇಡ, ಇನ್ನೂ ಸಮಂ: ಹಿವಿದೆ' ಬಂಡು ಉತ್ತರೆ 
ಕ ವಿತ್ತ. ಅದನ್ನು ಕೇಳಿದ ಸಾಕ್ರ ಟ್ರೀಸ್‌ "ಹಾದು, ಕ್ರ್ರೀಟೋ ಅವರು ಹಾಗೆ ನಕಾಡುವುದು ಸರಿ. 
ಯಾಕೆಂದರೆ ತಡಮಾಡುವುದರಿನದ ತಮಗೆ ಪ್ರಯೋಜನದ ುಂದು ಅವರು ತಿಳಿಯುತ್ತಾರೆ, 
೫ ಆದರೆ ಸ್ವಲ್ಪತಡಮಾಡಿ ವಿಷವನ್ನು ಸೇವಿಸುವುದರಿಂದ ಸ್ವಲ್ಪ ವಾದರೂ ಪ್ರಶ ಕಂದು 
p. ' ನನಗನ್ನಿ ಸುವ್ರದಿಲ್ಲ.... ಆದ್ದ-ರಿಂದ ದಯ ವಿಟ್ಟು ನಾನು ಫೀ ರಂತೆ ಮಾಸು. ನಿರಾಕರಿಸಬೇಡ? 
p "ಎಂದು ಮತ್ತೆ ಕೇ ಳಿಕೊಂತೆ. ಅಗ ಕ್ರೀಟೋ ಸೇವಕನಿಗೆ ಸಂಜ್ಞೆ ಮಾಡಲು ಅನನು ಹೋಗಿ 
* ವಿಷದ ಬಟ 3 ಅನ್ನು ಹಿಡಿದಿದ್ದ ಸೆರೆಮನೆಯ ಅಧಿಕಾರಿಯೊಂದಿಗೆ 'ಓಂತಿರುಗಿದ. ಸಾಕ್ರ ಟ್ರೀಸ್‌ 
be: ' ಅನನನ್ನು, "ಮಿತ್ರಾ, ಶೊ ವಿಷ ಸಯಗಳಲ್ಲಿ ಅನುಭನವಿರುವ ನೀನು ನಾನು ಏನೆಲ್ಲ ಮಾಡಬೇಕೆಂಬು 
(a ದನ್ನು fp SE ಎಂದು ಬಿನ್ನ ವಿಸಿಕೊಂಡಾಗ ಅನನು ವಿಷವನ್ನು ಕುಡಿದ ಬಳಿಕ ಕಾಲುಗಳು 


೫೨ ಮಾನವಿಕ ಕರ್ಣಾಟಕ 


ಭಾರವಾಗುವ ತನಕ ಅಡ್ಡಾಡು. ಆನಂತರ ಅಡ್ಡಾಗು.ನಿಷವು ತನ್ನ ಕೆಲಸವನ್ನು ಮಾಡುತ್ತದೆ' ಎಂದು : 
ಸಲಹೆ ನೀಡಿದ. ಮತ್ತು ವಿಷದ ಬಟ್ಟಿ ಲನ್ನು ಅನನ ಮುಂದೆ ಹಿಡಿದ. ಸಾಕ್ರಟೀಸ ಸ್ವಲ್ಪವೂ ಕ್ಷೋಭೆ 
ಗೊಳ್ಳೆದೆ ಧೈರ್ಯದಿಂದ ಅದನ್ನೆ ತ್ತಿ ಕೊಂಡು ಅಧಿಕಾರಿಗೆ "ಇದರೊಳೆಗಿಂದ ನಾನು ಯಾವುದಾದರೂ 
ದೇವರಿಗೆ ತರ್ಪಣ ಕೊಡಬಹುದೇ ?' ಎಂದು ಕೇಳಿದಾಗ ಅವನಿಂದ «ನಾವು ಎಷ್ಟು ಅವಶ್ಯ 
ವಿಡೆಯೋ ಅಷ್ಟನ್ನೇ ತಯಾರಿಸುತ್ತೇವೆ' ಎಂಬ ಉತ್ತರ ಬಂದಿತು. ಆಗ ಸಾಕ್ರಟೀಸ್‌ “ನನಗೆ 
ಅರ್ಥನಾಯಿತು. ಆದರೂ ಈ ಜಗತ್ತಿ ನಿಂದ ಇನ್ನೊಂದಕ್ಕೆ ನನ್ನ ಪ್ರಯಾಣ ಸುಖಪ್ರದವಾಗ 
ಳೆಂದು ನಾನು ದೇವರುಗಳಿಗೆ ಪ್ರಾರ್ಥಿಸಲೇ ಬೇಕು. ನನ್ನ ಈ ಪ್ರಾರ್ಥನೆ ಈಡೇರಲಿ' ಎಂದು 
ನುಡಿದವನೇ ಉಲ್ಲಾ ಸದಿಂದಲೇ ಬಟ್ಟ ಅನ್ನು ಬರಿದು ಮಾಡಿದ. ಇದನ್ನು ನೋಡಿದವರು ಅಳ 
ತೊಡಗಿದರು. ಅದನ್ನು ಕೇಳಿದ ಸಾಕ್ರಟೀಸ್‌ “ಇದೆಂತಹ ವಿಚಿತ್ರ ಗದ್ದಲ ! ಇದು ನಡೆಯ 
ಬಾರದೆಂದೇ ನಾನು ಹೆಂಗಸರನ್ನು ಹೊರಗೆ ಅಟ್ಟದೆ. ಏಕೆಂದರೆ. ಮನುಷ್ಯ ಶಾಂತತೆಯಲ್ಲಿು 
ಸಾಯಬೇಕೆಂದು ಕೇಳಿದ್ದೇನೆ, ಆದ್ದ ರಿಂದ ಸುಮ್ಮನಾಗಿರಿ ಸ್ವಲ್ಪ ಸಮಾಧಾನ ಮಾಡಿಳೊಳ್ಳಿ' 
ಎಂದು ಗದರಿಸಿದ. ಆಗ ಅವರು ಸುಮ್ಮನಾಗಲು ತಾನು ಅಡ್ಡಾ ಡತೊಡಗಿದ. ಕಾಲುಗಳು 
ಶಕ್ತಿಗುಂದಿದ ಬಳಿಕ ಅಂಗಾತ ಮಲಗಿದ. ಸೇವಕನು ಅವನ ಕಾಲುಗಳನ್ನು ಒತ್ತಿ ಅದರ ಅರಿ 
ವಾಗುತ್ತಿ ದೆಯೋ ಎಂದು ಕೇಳಿದಾಗ ಇಲ್ಲವೆಂಬ ಉತ್ತರ ಅನನಿಂದ ಬಂದಿತು. ಸ್ವಲ್ಪ ಸಮಯದ 
ನಂತರ ಸಾಕ್ರಟೀಸ್‌ ತನ್ನ ಮೈಯನ್ನು ಮುಟ್ಟ ನೋಡಿಕೊಂಡು “ವಿಷ ಹೈದಯವನ್ನು ತೆಲುಪಿ 
ದಾಗ ಎಲ್ಲವೂ ಮುಗಿಯುತ್ತದೆ” ಎಂದು ಉಸುರಿದ. ಈಗಾಗಲೇ ಅವನ ಶರೀರ ತಣ್ಣ ಗಾಗ 
ತೊಡಗಿತ್ತು. ಕೊನೆಗೆ ಅವನು ತನ್ನ ಮುಸುಕನ್ನು ತೆಗೆದು ಕ್ರೀಟೋನಿಗೆ "ಕ್ರೀಟೋ, ನಾನ 
ಅಸ್ಟೆ ಸಿಯಸ್‌ (ಗಿ50100189)ನಿಗೆ ಒಂದು ಕೋಳಿಯನ್ನು ಕೊಡಬೇಕಾಗಿದೆ. ನನ್ನ ಖಣ 
ವನ್ನು ತೀರಿಸುತ್ತಿಯಾ' ಎಂದು ಕೇಳಿದ್ದಕ್ಕೆ ಅನನು ಒಪ್ಪಿಕೊಂಡು “ಇನ್ಟೇನಾದರೂ ಇದೆಯೇ' 
ಎಂದು ಪ್ರಶ್ನಿಸಿದಾಗ ಯಾವ ಉತ್ತರವೂ ಬರಲಿಲ್ಲ. ಒಂದೆರಡು ನಿಮಿಷಗಳ ನಂತರ ಅವನ 
ಶರೀರ ಅಲುಗಾಡಿದಂತಾಯಿತು. ಆಗ ಸೇವಕ ಮುಸುಕನ್ನು ತೆಗೆದೆ ಸಾಕ್ರಟೀಸನ ದೃಷ್ಟಿ 
ನೆಟ್ಟಿತ್ತು. ಕ್ರೀಟೋ ಅನನ ಕಣ್ಣು ಬಾಯಿಗಳನ್ನು ಮುಚ್ಚಿಸಿದ, 


STL ASN 


KAT ts UL 


ವ ೈಷ್ಣವೇಣಿ 


ಡ್‌ 


ವಳವಾಡದ ಶಿಲಾಹಾರ ಗಂಡರಾದಿತ್ಯನ ಶಾಸನ 


ಈ ಶಾಸನದ ಕಲ್ಲು ಈಗ ಕೊಲ್ಲಾಪುರದ ನಗರ ವಸ್ತು ಸಂಗ್ರ ಹಾಲಯದಲ್ಲಿದೆ. ಮೂಲತಃ ಈ 
ಶಾಸನವು ಕೊಲ್ಲಾ ಪುರದ ಸವಿರಾಪದಲ್ಲಿರುವ ನಳವಡ ಗ್ರಾನುದಲ್ಲಿದ್ದು ಅಲ್ಲಿಂದ ಅದನ್ನು ನಗರ 
ವಸ್ತು ಸಂಗ್ರಹಾಲಯಕ್ಕೆ ಸಾಗಿಸಿರುನಂತೆ ಕಂಡುಬರುತ್ತದೆ. ಪ್ರಸ್ತುತ ಶಾಸನವನ್ನು ಡಾ. ಬಾ.ರಾ 
ಗೋಪಾಲ್‌ರವರು ಧಾರನಾಡದಲ್ಲಿದ್ದಾಗ್ಯ 1964-65ನೆಯ ವರ್ಷದಲ್ಲಿ, ಕೊಲ್ಲಾಪುರದಲ್ಲಿ ಪ್ರತಿ 
ಮಾಡಿಕೊಂಡಿದ್ದ ರು, ಇದರ ಪಡಿಯಚ್ಚು ಅವರ ಶಾಸನ ಸಂಗ್ರ ಹದಲ್ಲಿದೆ, ಶಾಸನದ ಸಂಕ್ಷಿಪ್ತ 
ಬಪ್ಪಣಿಯನ್ನು “1888/15 Vol 11 ಮುತ್ತು Indian Culture (Vol. I) ಗಳಲ್ಲಿ 
fe ಆದರೆ ಶಾಸನದ ಪೂರ್ಣ ಪಾಠ ಪ್ರಕಟವಾಗಿಲ್ಲ. 

ಪ್ರ ಸ್ತುತ ಶಾಸನವು ಕೊಲಾ ಪುರದ ಹಾಹ್‌ ಗಂಡರಾದಿತ್ಕ ನಿಗೆ ಸಂಬಂಧಿಸಿದುದಾಗಿದೆ. 
ಡರ ಕಾಲ ಶಕ 1058, ರಾಕ್ಷಸ "ಸಂವತ್ಸರ, ಕಾರ್ತಿಕ ಬಹುಳ ೫ ನೋನುನಾರವಾಗಿದ್ದು ಇದು 
ಶಶ. 1135ನೆಯ ವರ್ಷದ ಅಕ್ಟೊ (ಬ್‌ 28 ಸೋಮವಾರಕ್ಕೆ ಸರಿಹೊಂದುತ್ತದೆ. 
ಪ್ರಾ ರಂಭದಲ್ಲಿ ಜಿನಪರನಾದ ಸಂಸೃತ ಶೊ ಫ್ಲೀಕವನ್ನು ಬಟ್ಟ ರೆ ಉಳಿದ ಶಾಸನಪಾಠ ಗದ್ಯ 
ದಲ್ಲಿದೆ. `ಶಾಸನವು ಕನ್ನಡ ಲಿಪಿ ಮತ್ತು ಕನ್ನಡ "ಭಾಸೆಯಲ್ಲಿದೆ. 'ಗದ್ಯ ದ ಶೈಲಿ ಸೊಗಸಾಗಿದ್ದು, 
ಸರಳವಾಗಿದೆ. ಯಾನ ರೀತಿಯ ಅಸ್ಪ 'ಸ್ವತೆಯೂ ಗದ್ಯದಲ್ಲಿ ಕಡಬ ವಿಷಯ 
ವನ್ನು ಅಚ್ಚು ಕಬ್ಬಾ ಗಿ ಲಾಗಿ. ಶಾಸನದ FE ಸುಂದರವಾಗಿದ್ದು ಅಕ್ಷರಗಳನ್ನು 
ಡಾಗಿ ನೊದ್ದಾ Fy: ಕೆಂಡರಿಸಲಾಗಿದೆ. ಎತ ಸ್ಪಷ್ಟವಾಗಿದೆ. ಲಿಪಿ ಆ ಕಾಲದಲ್ಲಿ ಬಳಕೆ 
ಯಲ್ಲಿದ್ದ ಚಾಲುಕ್ಕ ರೆ ಕಾಲದ ಲಿಪಿಯನ್ನೇ ಹೋರುತ್ತ ದೆ. "ವಿಕಾರ ಮತ್ತು (ಚಕಾರ 
ವನ್ನು ಳಿದು ಉಳಿದೆಲ್ಲ ವರ್ಣಗಳೂ ಈಗಿನ “ನ್ನ ಡ ಲಿಪಿಯನ್ನೇ ಹೋಲುತ್ತವೆ. ಅದರೆ ಕಂಡ 
ರಣೆಕಾರನ ಉಸ್ಲೇಖ ಶಾಸನದಲ್ಲಿಲ್ಲ. 
ಕ ಶಾಸನದಲ್ಲಿ ಗಂ ತರಾದಿತ್ಯ ನನ್ನು ಮುಹಾಮಂಡಲೇಶ್ವರನೆಂದೇ ಸಂಬೋಧಿಸಿದೆ. ಆದರೆ 
ಶಾಸನದಲ್ಲಿ ಸಾರ್ವಭೌಮುನ ಉಲ್ಲೆ ಖುವಿಲ್ಲ. ಆದುದರಿಂದ ಬಹುಶಃ ಆತೆ ಸ್ವತಂತ್ರವಾಗಿ ಆಳು 
ತ್ತಿದ್ದ ಸಂದರ್ಭದಲ್ಲಿ ಶಾಸನವನ್ನು. ಹಾಕಿಸಿರಬೇಕು. ಶಾಸನೋಕ್ತ ಕಾಲದ ವೇಳೆಗೆ ಚಾಲುಕ್ಕರ 
ಬನು ಡಿ ಜಗದೇಕಮಲ್ಲನು- ಚಾಲುಕ್ಕ ಸಾಮ್ರಾಜ್ಯ ದ ಅರಸನಾಗಿದ್ದ. ಆದರೆ ಈ ವೇಳೆಗೆ ಈ 
ಪ್ರ ದೇಶಗಳು (ಗಂಡರಾದಿತ್ಯ ಆಳುತ್ತಿ ಸ ಪ ಪ್ರದೇಶ) ಚಾಲುಕ್ಕ ರ ಅಡಳಿತದ ಹಿಡಿತಕ್ಕೊ ಳಸಡದೆ 
ಸ "ತಂತ್ರ ರಾಜ್ಯವಾಗಿ ರೂಪ್ರಗೊಂಡಿತ್ತೆ ೦ಬ ವಿಷಯ ಶಾಸನ 'ರೂಪಜೆಯಿಂದ ಸ್ಪಸ್ಟ ಪಡುತ್ತ ದೆ. 
ಏಕೆಂದರೆ ಮಹಾಮಂಡಲೇಶ್ವರರು ತಮ್ಮ ಸಾರ್ವಭಾಮರಾದ ಚಕ್ರವರ್ತಿಗಳ ಹೆಸರನ್ನು ಉಲ್ಲೇ 
ಖಿಸದೆ ಶಾಸನಗಳನ್ನು ಹಾಕಿಸುತ್ತಿ ರಲಿಲ್ಲ ನೆಂಬ ವಿಚಾರ ಸರ್ವವಿದಿತ. ಅದು ಆಗಿನ ಸಂಪ್ರ 


ದಾಯವೂ ಆಗಿತ್ತು. 


೫೪ ಮಾನವಿಕ ಕರ್ಣಾಟಕ 


ಶಿಲಾಹಾರ ಅರಸರಲ್ಲಿ ಮೂರು ಶಾಖೆಗಳಿದ್ದು ಶಾಸನೋಕ್ತ ಗಂಡರಾದಿತ್ಯ ಕೊಲ್ಲಾಪುರ 
ಶಾಖೆಯ ಶಿಲಾಹಾರ ಮನೆತನಕ್ಕೆ ಸೇರಿದವನು. “ಆತೆ ಉತ್ತರ ಕೊಂಕಣಡ 'ಸಿಲಾಹಾರದಲ್ಲಿ 
ಸಮಕಾಲೀನನಾದ ಮೊದಲನೆಯ ಅಸರಾರ್ಕ (ಆಸರಾದಿತ್ಯ] ನ ನೆರವಿಗೆ ಹೋಗಿದ್ದು] 
ಕದಂಬರ ಇಮ್ಮಡಿ ಜಯಕೇ ಶಿಂಬು ವಿರುದ್ಧ ವಾಗಿ ಸಿಣಸಬೇಕಾಯಿತೆಂಬ ವಿಷಯ ಇತರ ಆಧಾರ 
ಗಳಿಂದ ಬಯ ರುತ್ತದೆ ಗಂಸಲಾದಿತ್ಸನ ನ ಆಳಿಕೆಯ ಕಾಲ ಕ್ರಿ. ಶ. 1110 ರಿಂದ 1140. 
ಅರಸ ಗಂಡರಾದಿತ್ಯನು ಭಳನಾಢದ ನೆಲೆವೀಡಿಸಿಂದ ಆಳುತ್ತಿ ದ್ರ ನೆಂದು. ಶಾಸನದಲ್ಲಿ ಹೇಳ 
ಲಾಗಿದೆ. ಈ ನ ಕೊಲ್ಲಾ ಪುರದ ಬಳಿಯಿರುವ ವಾಳ್ಗ ಇರಬೇಕೆಂದು ಸರ್‌ ವಾಲ್ಟರ್‌ 
ಎಲಿಯಟ್‌ರ ಊಹೆ. ದರೆ ಕೊಲ್ಲಾ ಪುರ ತಾಲ್ಲೂಕಿನಲ್ಲಿಯೇ ವಾಳ್ಮ ಎಂಬ ಹೆಸರಿನ ಎರಡು 
ಗ್ರಾ ನಂಗಳಿರುವುಡೆರಿಂದ ನಿರ್ದಿ ಸ್ಟ ವಾಗಿ ಇಂಥದೇ ಎಂದು ಗುರುತಿಸುವುದು ಕಷ್ಟ ಕರ ಎಂದಿದ್ದಾ ರೆ. 
ಶಾಸನಲಭಿಸಿದ ವಳವಡವೇ ನ ವಳವಾಡವಾ ವಾಗಿರಬೇಕೆಂಬುದು ಸ್ಪ 


ಗಂಡರಾದಿತ್ಯನ ಮಹಾಸಾಮಂತನಾದೆ ಡೂ ಕ್ತ! ಬಳಿಯ ಸಂತೆಯ 
ಮುದುಗೋಡೆಯಲ್ಲಿ ಮಾಡಿಸಿದ ಪಾಶ್ಚ ೯ನಾಥ ಬಸದಿಯ ದೇವರ ಅಷ್ಟ ವಿಧಾರ್ಚನೆ, 
ಬಸದಿಯ ಜೀಣೊನ್ಸ "ದ್ದಾ ರೆ ಹಾಗೂ ಅಲ್ಲಿರುವ ಖುಷಿಯರ ಆಹಾರ ದಾನಕೆ ಂದುಅಯ್ಕೊನಳೆಯ 
ಪುರಪರಮೇಶ್ತ್ವ ಸ ಅಯ್ದ ರ್ನಸ್ವಾ ಮಿಗಳು, ಹಲವು ಸೆಟ್ಟ ಯರು, ಗಾವುಂಡರ್ಕು ಕವಡೆಗೊಳ್ಳ ದೆ 
ಪ್ರಭು ಮತ್ತು ಸಮಸ್ತದೇ ಶಡನರೊಡಗೂಡಿ ಹಲವು ತಾ ಸುಂಕಗಳ ಆಯವನ್ನು ದತ್ತಿ. ಬಡ 
ದಾ ನೆ. ನನನ್ನು ಸ್ವೀ ಕರಿಸಿದಾತ ಕೊಲ್ಲಾ ಪುರದ ರೂಪನಾರಾಯಣ ಬಸದಿಯ ಹ 
ನಾದ ಮೂಲಸಂಘ, ದೇ 'ಸಿಯೆಗಣ, ಪುಸ್ತ ಕಗಚ್ಚದ ಶ್ರು ತೆಕೀರ್ತಿತ್ರೆ ಎವಿದ್ಯ ದೇವ. ಈ ಕಾಲದಲ್ಲಿ ' 
ಕೊಲಾ ೧ ಪುರದ ರೂಪನಾರಾಯಣ ಬಸದಿಯು. "ಅತ್ಯ 4 ಸ್ರಸಿಸ್ನ'ಯನ್ನು ಪಡೆದಿತ್ತು. ಈ 
ಬಸದಿಯ ಆಚಾರ್ಯನಿಗೆ ಇತರ ಹಲವಾರು ಬಸದಿಗಳ ಒಡೆತನವನ್ನೂ ವಹಿಸಲಾಗಿತ್ತು. ಅವು 
ಗಳಲ್ಲಿ ಮೇಲೆ ತಿಳಿಸಿರುವ ಪಾರ್ಶ್ವನಾಥ ಬಸದಿಯೂ ಒಂದಾಗಿತ್ತು. ಪ್ರತಿಗ್ರ ಹಿಯಾದ ಶ್ರುತ 
ಕೀರ್ತಿತ್ರೆ ಪನಿದ್ಯದೇವನನ್ನು ರೂಪನಾರಾಯಣ ಬಸದಿಯ ಅಚಾರ್ಮನೆಂಡೇ ಸೂಚಿಸಲಾಗಿರುವು 
ದನ್ನು ಧೆಮನಿಸಿದಾಗ ಇದು ಸ್ಪಷ್ಟ ಪಡುತ್ತದೆ. ಅಲ್ಲದೆ ದಾನಿ ನಿಂಬರಸನೇ ರೂಪನಾರಾಯಣ ' 
ಬಸದಿಯನ್ನೂ ಕಟ್ಟಿಸಿದ್ದ ಹಿ _ ತೇರದಾಳ. ಶಾಸನದ- “ಶ್ರೀ ಕೊಲ್ಲಾಪುರದ ನಿಂಬ 
ದೇವಸಾವನ್ನ ಮಾಡಿಸಿದೆ ರೊಪನಾರಾಯಣದೇವ ಬಸದಿಯ ಪ್ರ ಬದ್ಧ ಮಪ್ಪ ತೇರಿದಾಳದೆ' 
ಗೊಂಕಜಿನೆಸಂಪ್ರಮಂದಿರಕ್ಕೆ ೫_ ಪೂ ಉತ್ಲೇಖದಿಂದ ತಿಳಿದುಬರುತ್ತ ದೆ, 


ತಗರಪುರವರಾಧೀಶ್ವರ ಶಿಲಾಹಾರನರೇಂದ್ರ ಗಂಡರಾದಿತ್ಯನ ಹಲವು ಪ್ರಶಸ್ತಿಗಳು 
ಶಾಸನದಲ್ಲಿ ಉಕ್ತವಾಗಿವೆ. ಸಾಮಾನ್ಯವಾಗಿ ಶಿಲಾಹಾರ ಅರಸರಿಗೆ ಅನ್ವಯಿಸುವ ಪ್ರಶಸ್ತಿ | 
ಗಳೊಂದಿಗೆ ಇಗುನರಾದಿತ್ಯ, ರೂಪನಾರಾಯಣ,; ಕಲಿಯುಗನಿಕ್ಟಮಾದಿತ್ಯ ಎಂಬ ವಿಶಿಷ್ಟವಾದ 3 
ಪ್ರಶಸ್ತಿ ಗಳೂ ಇನೆ, ಇಲ್ಲ ಉಕ್ತವಾಗಿರುವ `ಗಿರಿದುಗ್ಗ ಸಂಪತು ಎಂಬ ಪ್ರಶಸ್ತಿ x | 
ನಾರ್ಹ. ಸಾಧಾರಣ. ಅನೇಕ. ಶಾಸನಗಳಲ್ಲಿ "ಗಿರಿಮುಗ್ಗ ೯ಮಲ್ಲ' ಎಂಬ ಹ ಕಂಡುಬರು | 
ತ್ತದೆ. | 


<i sh ace ad nN 


~ 


ನಿಂಬಡೇನನನ್ನು "ಗಂಡರಾದಿತ್ಯಡೇವದೆಕ್ಷದಕ್ಷಿಣಭುಜಾದಣ್ಣ' ಎಂದು ಹೇಳಲಾಗಿದೆ. 
ಆತನನ್ನು ನಾಗಲದೇನಿಯ ಗನ್ನ ವಾಕೂಕೆಂಯ ಪದಾ ವೆತೀದೇವಿಲಬ್ಧವರಪ್ಪ ಸಾದನೆಂದೂ ' 
ಸಂಬೋಧಿಸಲಾಗಿದೆ. ಅಲ್ಲದೆ ಹಲವು ಪೌರಾಣಿಕ ವ್ಯಕ್ತಿಗಳಲ್ಲಿದ್ದೆ ಗುಣಗಳು ನಿಂಬದೇನ 
ನೊಬ್ಬನಲ್ಲಿ ಒಟ್ಟಿ ಸಿದ್ದವು ಎಂಬುದನ್ನು ನನ್‌ ನ, "ನರ್ಣಿಸಿರುವುದು ಕಂಡುಬರುತ್ತದೆ. 
ಈ ರೀತಿಯ ನರ್ಣನೆಗಳನ್ನು ಹಲವು ಶಾಸನಗಳಲ್ಲಿ ಕಾಣಬಹುದು. ಆತನ ಹಿರಿಮೆಯ 


ಈ 


ವಳವಾಡದ ಶಿಲಾಕಾರ ಗಂಡರಾದಿತ್ಮನ ಶಾಸನ ೫೫ 


ಹೆಗ್ಗಳಿಕೆಯನ್ನು ಹಿಗ್ಗ ಲಿಸಿ ಹೇಳುವುದೇ ಇವುಗಳ ಉದ್ದೇಶ, ಐತಿಹಾಸಿಕ ಮಹತ್ತ ಇವುಗಳಲ್ಲಿ 
ಅಪ್ಪಾ ಗಿ ಕಂಡುಬರುವುದಿಲ್ಲ. ಸ 


ಅಯಾ ಮೊಳೆಯನ್ನು ಅಹಿಚ್ಛ ತೆಪ್ಪ ತ್ರ ಪುರ ರವೆಂದು ಕರೆಯಲಾಗಿದೆ. ಶಾಸನೋಕ್ತ ಮಿರಿಂಜೆಯು 
ಈಗಿನ ಭಗ ಇದಲ್ಲದೆ ಕನಂಡಿಪಟ ಣ್ಯ, ಬಳೆಯಪಟ್ಟಿ ಣ (ಪಟ್ಟಿ ಣ) ಹಾಗೂ ಕವಡೆ 
ಗೊಳ್ಳೆ ಗ್ರಾಮಗಳ ಹೆಸ eR ಉಕ್ತವಾಗಿನೆ. 


ಶಾಸನದಲ್ಲಿ ಹಲವು ಸೆಟ್ಟಿಗಳನ್ನು ಹೆಸರಿಸಲಾಗಿದ್ದು ಕೆಲನರ ಹೆಸರಿನೊಂದಿಗೆ ಊರುಗಳ 
ಹೆಸರುಗಳನ್ನೂ ಸೂಚಿಸಿರುವುದು ಗಮನಾರ್ಹ. ವೆಸಪಯ ಸೆಟ್ಟಿ ಯನ್ನು ಗಂಡರಾದಿತ್ಯದೇವರ 
ರಾಜಶ್ರೆ ಸ್ತಿ ಎಂಬ ವಿಶೇಷಣದೊಂದಿಗೆ ಹೆಸರಿಸುವುದು ವಿಶೇಷ ಸಂಗತಿ. ಆತನ ಸಾನವನು 
2 
ನಿರ್ದೇ ಶಿಸುವುದೇ ಇದರ ಉದ್ದೇಶ. ಅಂತೆಯೇ ಹೆಗ್ಗಡೆ, ಚೌದೊರೆ ಎಂಬ ಕೆಲವು ಅಧಿ 
ಕಾರಕ್ಕೆ ಸಂಬಂಧಿಸಿದ ಪದಗಳನ್ನೂ ಶಾಸನದಲ್ಲಿ ಬಳಸಲಾಗಿದೆ. "ಚೌದೊರೆ? ಎಂಬುದು 
"ಚೌಧುರಿ' ಎಂಬ ಪದದ ರೂಪವಾಗಿದ್ದು ಇದು ವ್ಯಕ್ತಿಯು ಹೊಂದಿದ್ದೆ ಅಧಿಕಾರವನ್ನು 
ನಿರ್ದೇಶಿಸುತ್ತದೆ. 
ಪಾರ್ಶ್ವಜಿನಾಲಯಕ್ಕೆ ತೆರಿಗೆಯ ಆದಾಯನನ್ನು ದತ್ತಿ ಬಿಟ್ಟಿ ನಿಷಯವನ್ನು ಮೇಲೆ ತಿಳಿಸ 
ಲಾಗಿದೆ. ಆ ಕಾಲದಲ್ಲಿ ತೆರಿಗೆಯನ್ನು ಹೆಣದ ರೂಪದಲ್ಲಷ್ಟೇ ಸಲ್ಲಿಸುತ್ತಿ ರಲಿಲ್ಲ.” ದವಸ 
ಧಾನ್ಯ ಮುಂತಾದ ಪದಾರ್ಥಗಳನ್ನೂ ತೆರಿಗೆಯ ರೂಪದಲ್ಲಿಯೂ ಸಲ್ಲಿಸುತ್ತಿದ್ದರು. ಹಾಗೆ 
ಸಲ್ಲಿಸಬೇಕಾದ ಪ್ರಮಾಣವನ್ನು ನಿಗದಿಗೊಳಿಸಲಾಗುತ್ತಿತ್ತು. ಸರಕುಗಳನ್ನು ಒಂದೆಡೆಯಿಂದ 
ಮತ್ತೊ ೦ದೆಡೆಗೆ ಸಾಗಿಸುವಾಗ ಸರಕಿನ ಮೊತ್ತಕೆ ಕ್ಕ ತಕ್ಕ 4 ಸುಂಕವನ್ನು ವಸೂಲು ಮಾಡಲಾಗು 
ತ್ತಿತ್ತು. ಹೀಗೆ ಸರಕುಗಳನ್ನು ಸಾಗಿಸಲು ಸ ಸಲಕರಣೆಗಳಿಗೆ ಸಂಬಂಧಿಸಿದಂತೆ ಹೇಲು, 
ಜವಳ, ಹಸರ ಎಂಬ ವಿಭಿನ್ನ ರೀತಿಯ ಸಲಕರಣೆಗಳನ್ನು ಬಳಸುತ್ತಿದ್ದ ರ ರೆಂಬುಡನ್ನು ಶಾಸನದಲ್ಲಿ 
ನಿರ್ದೇಶಿಸಲಾಗಿದೆ. ಎತ್ತು ಮೊದಲಾದ ಪ್ರಾಣಿಗಳ ಮೇಲೆ ಖಾ ಬರುವುದಕ್ಕೆ "ಹೇಣಂ' 
ಎಂದು ಹೇ ಳಲಾಗುತ್ತಿತ್ತು. ಜವಳ ಎಂಬುದನ್ನು ಈಚಿನ ದಿನಗಳಲ್ಲಿ ಬಳಸಲಾಗುವ ಅಡ್ಡೆ 
ಅಥವಾ ಕಾವಡಿ ಎಂದು ಗುರುತಿಸಬಹುದು. "ಜವಳ? (ಯಮಳ) ಎಂದರೆ ಎರಡು ಎಂಬ 
ಅರ್ಥವಿದ್ದು ಬಹುಶಃ ವ್ಯಕ್ತಿ ಸ ಸರಕುಗಳನ್ನು ಸಾಗಿಸುವಾಗ ಅಡ್ಡೆ ಯಂತಹ ಸಲಕರಣೆಯನ್ನು 


ಬಳಸುತ್ತಿದ್ದಿ ರಬಹುದು. ಹಸರಃವು ಹೆಸುಬೆ(?) ಯನ್ನು “ ನರ್ದೇಶಿಸುತ್ತಿ ಕತತ! 


” ತಲೆಯ ಮೇಲೆ ಹೊತ್ತು. ತರುತ್ತಿದ್ದುದಕ್ಕೆ 'ತಲೆವೊಣಕ' ಎಂದು ಹೇಳಿಲಾಗುಕ್ತಿತ್ತು. ಎಣ್ಣೆ 
ಮುಂತಾದವುಗಳನ್ನು ಅಳೆಯಲು ಸೊಲ್ಲಿಗೆ” ಮಾನ, ಬಿಸಿಗೆ (ಬಿಸಗೆ) ಎಂಬ ಮಾಪಕಗಳನ್ನು 
ಬಳಸಲಾಗುತ್ತಿತ್ತು. 

ಶಾಸನದಲ್ಲಿ ಅಲ್ಲ (ಹಸಿ ಶುಂಠಿ), ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ ಮುಂತಾದ ಸಾಂಬಾರ 
ಪದಾರ್ಥಗಳ ಹೆಸರುಗಳನ್ನು ಸೂಚಿಸಲಾಗಿದೆ. ಇವುಗಳೊಂದಿಗೆ ದ್ರ ವಿಭಸ್ತೆಯನ್ನೂ ಹೆಸರಿ 
ಸಿದ್ದು ಇದು ಭದ್ರಮುಸ್ತೆ ಅಥವಾ ಭದ್ರ ಮುಸ್ತಕದ ರೂಪಾಂತರವಾಗಿರಬಹುಡೇ ? ಹಾಗಿದ ಲ್ಲಿ 


ಇದು ಒಂದು ಔಸಧಿಮೂಲಿಕೆಯ ಹೆಸರನ್ನು ಸೂಚಿಸುತ್ತದೆ. 


ತೆ 


ಮಾನವಿಕ ಕರ್ಣಾಟಕ 


ಶಾಸನ ಪಾಠ 
ಶ್ಲೀಮತ್ಪ ರಮುಗಂಭೀರಸ್ಕಾ ದ್ವಾ ದಾಮೋಫಲಾಂಚ್ಛೆನ ನಂ | ಜೀಯಾತ್ರೆ ತಳೋಕ್ಸ ಸ ನಾಥಸ್ಯ 
ಶಾಸನಂ  ಜಿನಶಾಸನಂ ॥ ಸ್ವಸ್ತಿ ಸಮಧಿಗತೆಪಳ್ಗು 'ಮಹಾಶಬ್ದ ಮೆ 


ಣ್ಣ ಳೇಶ್ವರಂ | ತಗರಪುರವರಾಧೀಶ, ರಂ ಶ್ರೀ ಶಿಸಾಹಾರಸರೇಂದ್ರಂ | ಜೀಮೂತವಾಹ ' 
ನಾಸ ಯಪ್ರ ಸೂತಂ | ಸುವಣ್ಣ ೯ಗರುಧ್ಯ ಜಂ ಮಜಿಕಿ ವೊಕ್ತ ಸರ್ಪ್ಪಂ | ಅಯ [ನ] 
ಸಿಂಗಂ 1 ರಿಪುನುಣ್ಣ ಳಿಕ ಭೆ ಸರೆನಂ | ವಿದ್ಧಿ ಸ್ಟ ಗಜಕಣ್ಣಿ €ರನಂ | ಇಡುವರಾದಿತ್ಯಂ | 
ರೂಪನಾರಾಯಣಂ | ಕಲಿಯುಗವಿಕ್ತ ಮಾದಿತ್ತ 01 ಶನಿವಾರಿಸಿದ್ದಿ ಗಿರಿದು 

ಗ್ಗೆ ೯ಲಂಘನೆಂ ಡಿ ೀಮಹಾಲಕ್ಷಿ ನೀಡೇವಿಲಬ್ಬ ನ ; ವರಪ್ರಸಾದಾದಿಸಮಸ್ತ ರಾಜಾವಳೀ 
ನಿರಾಜಿತರಪ್ಪ ಶ್ರಿ ಮನ್ನ ಹಾಮಣ್ಣ ಳೇಶ್ವ ರಂ ಗಣ್ಣ ರಾದಿತ್ಯ ದೇವರು ವಳವಾಡದ ನೆ 


ಲೆವೀಡಿನಲ್ಲು dad ರಾಜ ೦ಗೆಯ್ಯುತ್ತೆ ಮಿರೆ । '*ತೆತಾ ದೆಪದ್ಮೋಪ 
ಜೀನಿ! ಸನುಧಿಗತಪಣ್ಣು ಮಹಾಶಬ್ದ ಚ ಚಾಕಾನತ್ತಂ | ವಿಜಯಲ 
ಕ್ರೀಕಾನ್ತಂ | ರಪುಸಾಮನ್ತ ಸೀಮುಸ್ತಿ ನೀಸೀಮುಸ್ತ ಭಂಗಂ |. ವೀರವಾರಾಂಗನಾಪ್ರಿಯ 
ಭುಜಂಗಂ। ವೈ ರಿಸಾನುಂತಮೇಘವಿಘಟನಸಮೀರಣಂ | ನಾಗಲದೇವಿಯಗನ್ನ ವಾ | 
ರಣಂ ವಿದ್ವಿಷ್ಟ ಸಾಮನ್ನ ನಿಳಯಕಾಳಂ । ಸಾಮನ್ತಗಣ್ಣ ಗೋಪಾಳಂ | ದಾಯಾದ 
ಸಾನುನ್ರ ತಾರಾಸುರನೀರಕುಮಾರಂ | ಸಾಮನ್ತ ಕೇದಾರಂ" | ತೊಣ್ಣಸಾಮನ್ತ 
ಪುಣ್ಣ ರೀಕ 
ಸಣ್ಣಪ್ರಚಣ್ಣ ಮದವೇದಣ್ಣಂ | ಗಣ್ಣ ರಾದಿತೆ ದೇವದಕ್ಷದಕ್ಷಿಣಭುಜಾದಣ್ಣ ೦1 ಯಾಚಕ 
ಜನನುನೋಭಿಲಷಿತಚಿನ್ನಾ ಮಣಿ f ಸಾಮನ್ತ ಶಿರೋಮಣಿ 1 ಜಿನಚರಣಸರಸೀರು 
ಹಮಧುಕರಂ ಸಮ್ಯಕ್ತ ರತ್ನಾ ಕರನಾಹಾರಾಭಯಭೈ ಷಜ್ಯಶಾಸ್ತ್ರದಾನವಿನೋದಂ 
ಪದಾ ನತೀಡೇವಿಲಬ ವರಪ ಸಾದಂ | ನಾಮಾದಿಸಮಸ ಪೃಶಸ್ತಿ ಸಹಿತಂ ಶ್ಕೀಮನ್ಮಹಾ 
೬ ೦ ೬ “ಬ = ವ ಟ್ರ 
ಸಾಮನ್ನಂ | ನಿಂಬದೇವರಸರು | ಕನಡೆಗೊಳ್ಳದ ಬಳಿಯ ಸನ್ತೆಯಮುದ್ಧೋಡೆಯ 
ಲ್ಮಾಡಿಸಿದ ಬಸದಿಯ ಪಾರ್ಶ್ವನಾಥದೇನರಷ್ಟ ನಿಧಾರ್ಚನಕ್ಕ (೦) ನರಾ ಬಸದಿಯ 
ಜೀರ್ಣ್ನೋದ್ವಾರಕ್ಕ (0) 
ಮಲ್ಲಿಪ್ಪ ರಿಷಿಯರಾಹಾರದಾನಕ್ಕಂ | ಸ್ವಸ್ತಿ ಸಮಸ್ತಭುವನನಿಖ್ಯಾತ ಪಂಚಶತವೀರ 
ಶಾಸನಲಬ್ದಾನೇಕಗುಣಗಣಾಳಂಕೃತಸತ್ಯಶೌ ಚಾ ಚಾರೆಚಾರು ಚಾರಿತ್ರ ನಯನಿನಯ 


ವಿಜ್ಞಾ ನವೀರಬಳಂಜಧರ್ಮ್ಮಪ್ರತಿಪಾಳನ ವಿಶುದ್ಧಗುಡ್ಡ ಧ್ವಜ ವಿರಾಜಮಾನಾನೂನ 
ಸಾಹಸೋತ್ತುಂಗೆ ಕೀತ್ತ $೯೦ಗನಾಲಿಂಗಿತ ನಿಜಭುಜೋಪಾರ್ಜೀತೆ ವಿಜಯಲಕ್ಷ್ಮೀ 
ನಿವಾಸ ವಕ್ಷಸ್ಟಳರುಂ 


ಭುನನಪರಾಕ್ರಮೋನ್ನತವಾಸುದೇವಖಣ್ಣಳಿನೂಳಭದ್ರ ನಂಶೋದ್ಭನರುಂ | ಭಗವತೀ : 


ಲಬ್ಧ ನರಪ್ರಸಾದರುಂ | ತಾಮೆಕಾದಿಸೋಲದರುಂ ಮಜುವಕ್ಕ ಮಾರಿಗಳುಂ | ಪರಸ್ತ್ರೀ 
ಪರ 


ಧನವರ್ಜ್ಜಿತರುಂ ಚತುಪ್ಪಸ್ಟಿ ಕಳೆಗಳೊಳ್‌ ಪ್ರ ನೀಣರಪ್ಪು ದಅ80 | ಬ್ರಹ್ಮನನ್ನರುಂ | 


4 
ಚಕ್ಸ ನಬಾಳ್ಳುದಣಂ ನಾರಾಯಣನನ್ನರುಂ | ದೃಷ್ಟಿಯೊಳ್ನೋಡಿ ಕೊಲ್ಬುದೇಆಂ 3 
ಕಾಳಾಗ್ನಿರುದ್ರನನ್ನರುಂ | ಕೊ | 


ವಳವಾಡದ ಶಿಲಾಹಾರ ಗಂಡರಾದಿತ್ಯನ ಶಾಸನ ೫೭ 


15 ನ್ದ ರನಜಸಿಕೊಲ್ಲು ದೆಬಂಂ | ಪರಶುರಾಮನನ್ನ ರುಂ | ತುಳಿದು ಕೊಲ್ಲು ದೆಣಕಂ 


ಮದಾನ್ಸ ಗನ್ನ ಸಿನ್ನು ರದನ್ನ ಕುಂ | ಗಿರಿಜಾಗ್ಗ ೯ಮಂ ಮಣಿವೊಕ್ಳ ರಂ ತೆಗೆದು ಕೊಲ್ಕೆ ಡೆಯೊಳ್‌ 
ಸಿಂಹ ದೆನ್ನರೆಂ 


16 ಪಾತಾಳಮಂ ಪೊಕ್ಕ ರಂ ಕೊಲ್ಲ ಡೆಯೊಳ್‌ ವಾಸುಗಿಯನ್ನ ರುಂ | ಆಕಾಶದೊಳಿ 
ರ್ದರಂ ಕೊಲ್ತೆ ಡೆಯೊಳ್ಗೆ ರುತ ನನ್ನ ಕ್ಸಿ | ಪ ನೃಥ್ಸಿ ಯನ್ನ ರುಂ। ಬಿಣ್ಸಿನಲ್‌ ಕುಲಗಿ 
17 ಯನ್ನ ಬ | ಗುಣ್ಬಿ ನಲ್ಮ ಹಾಸಮುದ್ರ ದನ್ನರುಂ | ವಿದ್ಯೆ ಗಡಲ್‌ ರಾಮನನ್ನರುಂ | 


ಪರಾಕ್ರ ಮದೊಳ್‌ ಪಾತ್ಮ ೯ನನ್ನ ಪ | ಲ ಚದೊಳ್‌ ಗಾಂಗೇಯನನ್ನ ರುಂ | ಸಾಹಸಜೊಳ್ಳೇ 
ಮನಸ್ಸ | 


"18 ರುಂ । ಧರ್ಮದಲ್‌ ' ಧರ್ಮಪುತ್ರ ನನ್ನರುಂ | ಜ್ಞಾ ನಡೆಲ್ಪಹಡೇವನನ್ನರುಂ | 
ಭೋಗದಲಿಂದ್ರ ನನ್ನರುಂ | ತ್ಕಾ ಗಡೆಲ್ವಣ್ಣ ರ್ಸೀನನ್ನ ಸ್‌ | ತೇಜಡಲಾದಿತ್ಯ ನನ್ನೆರ ರಂ | ಆಹಿಚ್ಚತ್ರ 
: ಮೆನಿಸುವಯ್ಸಾ ನರವ ಈ 

19 ರಮೇಶ್ವರರುಮಪ್ಪಯ್ನೂರ್ವ್ವ ರ್ಸ್ಟಾಮಿಗಳುಂ | ಗವಣಕಿಯರುಂ। ಗಾತ್ರಿಯರುಂ। 
ಸೆಟ್ಟಯರುಂ | ಸೆಟ್ಟಿ ಗುತ್ತರುಂ | ಗಾಮಣ್ಣರುಂ | ಗಾಮಣ್ಣಸ್ವಾಮಿಗಳುಂ | ಜೀರ 

20 ರುಂ । ಬೀರವಣಿಗರುಂ | ಕೊಲ್ಲಾಪುರದ ಬಿಲ್ಬಾ ಣಸೆಟ್ಟಿಯುಂ | ಗೋವಿನ್ನ 
ಸೆಟ್ಟ ಯುಂ | ಕೊಮರ ಅಣ್ಣಮಯ್ಯೆ ನುಂ 1 ಮಿರಿಂಜೆಯ ಬಿಜ್ಜ ಇಬ್ಬ ತೆ | ಬೊಪ್ಪಿ ಸೆ 

21 ಟ್ರಯಂ | ಗಣ್ಣ ರಾದಿತ್ಯದೇವರ ರಾಜಶ್ರೇಷ್ಠಿ ವೆಸಪಯ್ಯ ಸೆಟ್ಟಿ ಯರುಂ | ಅ ಮಣ 
ಳೇಶ್ವರನ ಬೀಡಿನ ಬಮ್ಮಿಸೆಟ್ಟಿಯುಂ | ಕೊಂಡಿಸಟ್ಟಿ ಇದಾದಿತ್ಯಗೃಹ 

22 ದೆ ಸಾಸನಿಗಂ ಹೆಗ್ಗ ಡೆ ರಾವಸೆಟ್ಟ ಯುಂ | ಚೌದೊರೆ ಹ ಟ್ರ ಯುಂ | ತೋರಂ. 
ಬಗೆಯ ಪ್ರಭು ಕನ್ನ ಸಯ್ಯ ಸಿಟ್ಟ ಯೆಂಂ ಮಯಿಸಿಗೆಯ ಕೌಜಗಾಅಂ ಚೌದೊ 

23 ಕೆ ಗೊರವಿಸೆಟ್ಟಿಯುಂ |! ಬಳೆಯನಟ್ಟಿ ಇದ ಶಾಸ್ತ್ರಿ ಸೆಟ್ಟಿಯುಂಂ 1 ಅಯ್ಯವೊಳೆಯ 
ಯೂ ವ್ವ ೯ರೆಸಿಂಗಂ ಹುಲಿಯೆಸೆಟ್ಟ ಯುಂ | ಕವಡೆಗೊಳ್ಳ ದಪ ಭು ಖಪ್ಪ ರಯ್ಯ ನಾ 

24 ದಿಯಾಗಿ ಸಮಸ ದೇಶಂ ನೆರೆದು | ಶಕವ ಭೋ ನಾಸಿರದಯ್ದ ತ್ರೆ ಂಟನೆಯ ರಾಕ್ಷಸ 
ಸಂವತ್ಸರದ ಕಾರ್ತ್ಪಿಕ ಬಹುಳ ಪಂಚಮಿ ಸೋನುವಾರದನ್ನು ಶ್ರೀಮೂಲಸಂಘ 

25 ದೇಸಿಯಗಣ ಪುಸ್ತಕಗಚ್ಛದ ಕೊಲ್ಲಾ ಪುರದ ಶ್ರೀರೂಪನಾರಾಯಣನ ಬಸದಿ 
ಯಾಚಾರ್ಯ್ಯರಪ್ಪ ಶ್ರೀ ಶ್ರುತಕೀರ್ತ್ಶಿತ್ತ್ರೈನಿದ್ಯ ದೇವರೆ ಕಾಲಂಕರ್ಚಿ | ಧಾರಾಪೂ 

26 ರ್ನ್ನಕವಾಗಿ ಕೊಟ್ಟಾಯನಿನ್ತೆನ್ಲೊಡೆ ಅಡಕೆ ಹೇಅಂಂಗೆ ಅಯೃತ್ತು | ಜವಳ 
ಕಿರ್ಪ್ಪತ್ತು 1 ಹಸರಕಯ್ದು | ಎಲೆ ಹೇಜಂಂಗೆ ನೂಜಿ | ತೆಲೆವೊಳಕಿಗಯ್ಸೆತ್ತು | ಹೆಸರಿರ್ಪ 

27 ತ್ತಯ್ದು | ತುಪ ರೃ ಮೆಣ್ಣೆ ಯೆಂಬಿನು ಕೊಡಕ್ಕೆ ಸೊಲ್ಲಗೆ ಸಿದ್ದಿ ಗೆಗರವಾನಂ [ಸಂ]ಗಡಿ 
ಗೊಮ್ಮ್ಮಾ ೯ನಂ [ದೂ] ಸಿಗವಸರಕ್ಕ ಮಕ್ಕ ಸಾಲೆಗಂ ತೋ ಹಣಂ ಹತ್ತಿ ಮಳವೆಗ 

28 ಯ್ರೊ ಲಂ | ಭಣ್ಣಿ ಯೆ Ad ಮಳನೆಗೆರಡು ಬಿಸಿಗೆ 1 ಜವಳಕ್ಕೆ ಪಲಂ ಪತ್ತು। 
ಲಂಕರೊಕ್ಕ ಲಲ್ಲಿ " ಅಣುತಿಂಗಳೆ ಮಣೆ ತೀವಿಗೆ ಮರುನಿಯೆಂಬೀವೊನ್ನಕ್ತೂಂ | ನರಕ್ಕೆ ಮೆಂ 


29 ಚವೊನ್ಹ ಕುಂ! 'ಅಲ್ಲವರಿಸಿನಂ ಶುಣ್ಮಿ ಬೆಳ್ಳುಳ್ಳಿ ಬಜೆ ಭದ್ರವಿಭಸ್ತೆ ಯೆಂಬಿವು 
ಮೊದಲಾಗಿ ತೂಗಿ ನಾಜುವ ಭಣ್ಣ 0ಗಳ್ಳೆ ಹೇಟಿೌಿಂಗಯ್ಯ ಲಗಿ ಜನಳಕಿಪ್ಪ ಲಂ ಹಸ 


೫೮ ಮಾನವಿಕ ಕರ್ಣಾಟಕ 


30 ರಕೊಪ್ಪಲಂ ಜೀರಗೆ ಮೆಳಸು ಸಾಸವಿಯೆಂಬಿವು ಹೇಅಿಂಗೊಮ್ಮಾನೆ ಜವಳೆಕ್ಕರ 
ವಾನಂ ಹೆಸರಕ್ಕೆ ಸೊ್ಲಗೆ ಉಪ್ಪು ಪೊಡಲಾಗಿ ಹದಿನೆಂಟು ಧಾನ್ಯ 

31 ಗಳ್ಗಂ ಭಂಡಿಗೆ 'ೊಳೆಗವೊಂದು ಹೇಅಕಂಗೆ ಮಾನವೆರಡು ತಲೆ (ವೊ]ಅಕ 
ಗೊರ್ಮ್ಮಾನಂ ಬಾಡುಕಾಯಿಂಬಿವು ಭಂಡಿಗೆ ಹತ್ತು ತಲೆವೊಣಕಿಗೆ ನಾಲ್ಕಕ್ಕುಂ | ಭಣ್ಣೆಗೆ ದಣ್ಣಿಗೆ 
ವೊಂದು. 

32 ಸೇವೆಯಯ್ದು ಹೊದೆಯೆರರ್ಕ್ರಂ ದಣ್ಣಿ ಗೆ ವೊಂ [ದು] ಸೀವೆ ಯೆರಡಾ ಹೂಪಿನ 
ಹೆಡಲಿಗೆಗೆ ಮಾಸೆವೊನ್ದು “ಕುಂಬಜಿರೆಲ್ಲಿ ಹೆಸರಕ್ಕೆ ಮಡಕೆವೊನ್ಹು ॥ ಇನ್ರ್ಟೀಯಾ 

33 ಯಮನಳಿದಾತೌಂಗೆ ಬಾಣರಾಶಿ ಕುಮ ದಿಗಳೊಳ್‌ ಪಳ್ಳು ಮಹಾಪಾತಕಮೆಂ 
ಮಾಡಿದ ಫಳಂಮಕುಂ ॥ 


ಅಡಿಟಿಪ್ಪಣಿಗಳು 


pT 
B. R. Gopal (66) : Karnatak Inscriptions. No. 98 vol. ೪ ' 
೩ ಕನ್ನಡ ಸಾಹಿತ್ಯ ಪರಿಸತ್ತಿನ ಸಂಕ್ಷಿಪ್ತ ಕನ್ನಡ-ಕನ್ನಡ ನಿಘಂಟು, ಪು. ೬೨೩ 
s ಮೊದಲು ತಾ ಎಂದು ಬರೆದು ನಂತರ "ತ' ಎಂದು ತಿದ ಲಾಗಿದೆ 
ಲಾಗಿದೆ, 


ಕೆ. ವಿ. ನಾಗರಾಜ್‌ 


ಅಲಿಪ್ತ ಸುದ್ದಿ ಕೂಟ: ಸಂವಿಧಾನ, ಸಾಧನೆ 


ಆಧುನಿಕ ಜಗತ್ತಿನಲ್ಲಿ ತಂತ್ರ ಜ್ಞಾ ನ ಮುಂದುವರಿದ ಪಾಶ್ಚಿ ಮಾತ್ಯ ರಾಷ್ಟ್ರ ಗಳ ಸೊತ್ತು. 
ಶಕ್ತಿ ರಾಜಕೀಯದಲ್ಲಿ ಸಬಹುದು ಪ್ರಬಲ ಅಸ್ತ್ರ. ಜೆ. ಸುದ್ದಿ ಸರಬರಾಜು 
ಕ್ಷೇತ್ರದಲ್ಲಿಯು ಸಹ ಪಾಶ್ಚಿಮಾತ್ಯ ರಾಷ್ಟ್ರಗಳದೇ ಏಕಸ್ವಾಮ್ಯ, ಅಂತರ ರಾಷ್ಟ್ರೀಯ ಸುದ್ದಿ 
ಸಂಸ್ಥೆಗಳ ಕಾರ್ಯಕಛೇರಿಗಳೆಲ್ಲ ಇರುವುದು ಲಂಡನ್‌ ಮತ್ತು ನ್ಯೂಯಾರ್ಕ್‌ನಂತಹ ಪಶ್ಚಿಮ 
ಗೋಳದ ನಗರಗಳಲ್ಲಿಯೇ. | 

ಅಸೋಸಿಯೇಟಿಡ್‌ ಪ್ರೆ ಸ್‌, ಯುನೈಟಿಡ್‌ ಪ್ರೆ ಫೆಸ್‌ ಇಂಟರ್‌ನ್ಮಾ ಸನಲ್‌ ಮತ್ತು ರಾಯಿ 
ಟರ್ಸ್‌ ಅತಿ ದೈತ್ಯ ಸುದ್ದಿಸಂಸ್ಥೆ ಗಳು, ಮೊದಳೆರನು ಅಮೆರಿಕಾ ಸಂಯುಕ್ತ ಸಂಸ್ಥಾ ನಕ್ಕೆ 
ಸೇರಿದವು. 2 ಬಿ ನ್ರಿಟಿನ್ನಿನ ಸುದ್ದಿ ಸಂಸ್ಥೆ. 

ಇವಲ್ಲದೇ ಇನ್ನೂ ಆನೇಕ ಮಧ್ಯ ನು ಪ್ರಮಾಣದ ಸುದ್ದಿ ಸಂಸ್ಥೆಗಳಿವೆ. ಫ್ರಾನ್ಸಿನ 
ಏಜೆನ್ಸಿ ಪೈಸ್ಸೆ ಫ್ಲಾ ಜ್‌ ಜಪಾನಿನ ಕ್ಕೋಡೋ, ನ್ಯಾ ಫೆನ್‌ ಮುಂತಾದುವು ದ್ವಿ ತೀಯ "ದರ್ಜಿ 
ಸಂಸ್ಥೆಗಳು. 

ವಿಕಾಸಶೀಲ ರಾಷ್ಟ್ರಗಳ ಪರಿಸ್ಥಿತಿ ಸುದ್ದಿ ಕ್ಷೇತ್ರದಲ್ಲಿ ಸಹ ಶೋಚನೀಯ. ಬಲಿಸ್ಮ 
ವಾರ್ತಾಸಂಸ್ಥೆ ಗಳ ರಚನೆಗೆ ಅಗತ್ಯ "ಬಂಡವಾಳ, ಸಿಬ್ಬಂದಿ ಮತ್ತು ತಂತ್ರಜ್ಞಾ ನದ ಕೊರತೆ 
ಅವನ್ನು ಕಾಡುತ್ತಿರುವ ಪ್ರ ಮುಖ ಸಮಸ್ಯೆ. 

ಅಸೋಸಿಯೇ ಟಿ ಪೆ ಪೆ ನ್ರೈಸ್‌, ಯುನೈಟಿಡ್‌ ಪ್ರೆ ಪೈಸ್‌ ಇಂಟರ್‌ ನ್ಯಾ ಸನಲ್‌' ಮತ್ತು ರಾಯಿ 
ಬರ್ಸ್‌ ಜಗತ್ತಿನ ಒಟ್ಟು ಸುದ್ದಿ ಸರಬರಾಜಿನಲ್ಲಿ ಶೆ 70ಕ್ಕಿ ಂತ ಹೆಚ್ಚು ನಿಯಂತ್ರ ಣ 'ಹೊಂದಿನೆ. 
ಅವುಗಳಿಗೆ ತಮ್ಮ ದೇಶಗಳ ಸರಕಾರಗಳಿಂದ "ಆಪಾರ We ಸಹ ಡೊರಕುತ್ತಿ ಸ. 

ಈ ಮೂರು ಸುದ್ದಿ ಸಂಸ್ಥೆ ಗಳಿರಲಿ, ದ್ರಿ ತೀಯ ದರ್ಜೆಯ ಸಂಸ್ಥೆಗಳಿಗೆ ಸಮನಾದ ಒಂದೇ 
ಒಂದು ಸುದ್ದಿ ಸಂಸ್ಥೆ ಅಭಿನೃ ದ್ರಿ ಶೀಲ ರಾಸ್ಟ್ರಗಳಲ್ಲಿ ಇಲ್ಲ. ಅಲ್ಲದೆ, ಪಾಶ್ಚಿ ಮಾತ್ಯ ರಾಷ್ಟ್ರ ಗಳು 
ಇತರೆ ರಾಷ್ಟ್ರ ಗಳನ್ನು ತೋಡುನ ದೈ ಸ್ರ ಕೋನನೇ ಬೇರೆ. ಪಾಶ್ಚಿ ಮಾತ್ಯ ರ ಹಂತ ಮತ್ತು. ನೀತಿ 
ಗಳನ್ನು ಪ್ರತಿಪಾದಿಸುವ ಪೊ ಸಂಸ್ಥೆ ಗಳು ಏಷ್ಯಾ ಮತ್ತು ಆಫಿ ಕಾ 'ೇಶಗಳನ್ನು ಬಹಳಷ್ಟು 
ಉಸೇಕ್ರಿಸಿನೆ ಎಂದರೆ ಉತ್ಪ್ರೇಕ್ಷೆಯಲ್ಲ. 

ಈ ಮೂರೂ ಸುದ್ದಿ ಸಂಸ್ಥೆ ಗಳ ದೈ ತ್ಕ ಗಾತ್ರ ಟೆ ಅವುಗಳ ಸಂಪರ್ಕಜಾಲದ ಪಿಸ್ತಾ ರವೇ 
ಸಾಕ್ಷಿ. ಯುನೈಟಿಡ್‌ ಪ್ರೆಸ್‌ "ಇ೦ಟರ್‌ನ್ಶಾ ಸನಲ್‌ 5 ದೇಶಗಳಲ್ಲಿ 238 ಶಾಖೆಗಳನ್ನು ಹೊಂದಿದೆ. 
ನೂರಕ್ಕೂ ಹೆಚ್ಚು ದೇ ಗಳಲ್ಲಿ ಅದರ ಸುದಿ ಸೇವೆ ಪಡೆಯುನ 6500 ಮಂದಿ ಚಂದಾದಾರರು 
ಇದ್ದಾರೆ. ಅಸೋಸಿಯೇಟೆಡ್‌ ಪ್ರೆಸ್‌ ಸುದ್ದಿ ಮತ್ತು ಚಿತ್ರೆ ಗಳನ್ನು ಪಡೆಯುವ ಚಂದಾದಾರ 


೬೦ ಮಾನವಿಕ ಕರ್ಣಾಟಕ 


ರಲ್ಲಿ 10,000 ಪತ್ರಿಕೆಗಳು ಮುತ್ತು ಬಾನುಲಿ ಕೇಂದ್ರಗಳು 109 ದೇಶಗಳಲ್ಲಿ ಹರಡಿವೆ. ಯುಸಿ ' 


ಐನ ಸುದ್ದಿಪ್ರ ಸಾರೆ ಪ್ರತಿದಿನ 45 ಲಕ್ಷ ಪದಗಳು. "5 


ಸಟಗ ಇಗ ನ ಅತ್ಯ ೦ತ ಹಳೆಯ ಸುದ್ದಿ ಸಂಸ್ಥೆ. ಲಂಡನ್‌ ಮಹಾನಗರದಲ್ಲಿ 


1850ರಲ್ಲಿ ಸ್ಟ್ರಾ ಪಿತವಾದ ಮೊದಲ ನಾರ್ತಾಸಂಸ್ಥೆ ಯೂ “ಜಾದು, ಇದರ ಮಾಲೀಕತ್ವ ಬ್ರಿಟನ್‌, 
ಆಸ್ನೇಲಿಯಾ "ಮತ್ತು ನ್ಯೂ ಜಿಲೆಂಡ್‌ ರಾಷ್ಟ್ರ ಗಳ ಪತ್ರಿಕೆಗಳಿಗೆ ಸೇರಿದೆ. ಸುವ He 200- 
ದೇಶಗಳಲ್ಲಿ ಸಂಗ್ರ ನಿಸಲಾಡ ಸುದ್ದಿ ಯನ್ನು 'ೂಕಣನತ್ರೆ ಕ್ಫೂ ಹೆಚ್ಚು ದೇಶಗಳಲ್ಲಿರುವ ಚಂದಾ 
ದಾರರಿಗೆ "ನಿತರಿಸಲಾಗುತ್ತ ದೆ. ಪ್ರ ದಿನ ಅಂಡನ್ನಿ ನಲ್ಲಿರುವ ಕೇಂದ್ರ ಠೇ (ರಿಗೆ ಪ್ರ 'ಸಂಚದಾದ್ಯ ೦ತೆ 
ಹೆಬ್ಬಿರುವ ಕೇಬಲ್‌, ದೂರದರ್ಶಕ ಮತ್ತು ಉಪಗ್ರ ಹೆಜಾಲಗಳಿಂದ ಐದುಲಕ್ಷಕ್ಕೂ ಹೆಚ್ಚು 
ಪದಗಳ ಸುದ್ದಿ ಬಂದು ಸುರ್ಮಿಯುತ್ತದೆ. ಇದಲ್ಲದೆ, ರಾಯಿಟರ್ಸ್‌ನ ಆರ್ಥಿಕ ಸುದ್ದಿ ಸೇವೆ ಎಶಿಷ್ಟ 
ಮತ್ತು ಉತ್ತು ಸ್ರತ 

ಪ್ರ ಗತಿ ಆಕ ಮತ್ತು ಹೊಂದುತ್ತಿ ರುವ ರಾಷ್ಟ್ರ ಗಳ ನಡುವಿನ ಸುದ್ದಿ ಅಸಮತೆ 
ಈಚಿನದ್ದಿ. ಬಹೆಳೆ ಕಾಲದಿಂದ ನಡೆದುಬಂದದ್ದು. ಅದನ್ನು ಸರಿಪಡಿಸುವ ಯಾವುದೇ 
ಪ್ರಯತ್ನ "ಇಲ್ಲಿಯವರೆಗೆ ಆಶಾದಾಯಕವಾಗಿಲ್ಲ. ಅಮೆರಿಕಾ ಸಂಯುಕ್ತ ಸಂಸ್ಥಾ ನಗಳ ವಿಖ್ಯಾತೆ 
eX CaN ಸಂಪರ್ಕತಜ್ಞ ವಿಲ್‌ಬರ್‌ ಷ್ರಾಮ್‌ ನಡೆಸಿರುವ ಅಧ್ಯ "ಯನ ಸುದ್ದಿ ಸರಬರಾಜಿ 
ನಲ್ಲಿರುವ ಅಸಮತೆಯನ್ನು ಸ ಸ್ಪಷ್ಟ ವಾಗಿ ಗುರುತಿಸಿದೆ. 3 


ಸೆ 
Bs: - 
ಜಲ ಬ ಭಷ್ಪಿ ೨ ೫೧ ತ RE 
ES ಇ. 8! 
ಗ ಖಿ ಇ ೫ ಜ್ಞ ಛಿ ಫ್ರಿ ಕ o R ಬ 
ಸಿ Ke: 4 
ಶಿ 
ಎ.ಪಿ. 2 5 5 12 64 6 
ಯು.ಪಿ. ಐ. 3 ಗು 12 64 7 
ರಾಯಿಟರ್ಸ್‌ 4 2. “ತೆ ತಿ 2 30. 330.34 
ಎ.ಎಫ್‌.ಪಿ. 8 A A 3 py RS 
ತಾಸ್‌ 7 3 9 ಒಂ 


ಜಗತ್ತಿನ ಐದು ಪ್ರಮುಖ ಸುದ್ದಿ ಸಂಸ್ಥೆಗಳು ಏಷ್ಕಾ ಖಂಡಕ್ಕೆ ನೀಡಿದ ಸುದ್ದಿ ಸರಬ 
ರಾಜಿನಲ್ಲಿ 13 ರಾಷ್ಟ್ರಗಳಿಗೆ ನೀಡಿದ ಆದ್ಯತೆಯ ಪ್ರಮಾಣ, ಖಾಲಿ ಸ್ಥಳ ಶೇಕಡ 13 ಕ್ಕಿಂತ 
ಕಡಿಮೆ ಪ್ರಮಾಣದ ಸುದ್ದಿ ಸರಬರಾಜಿನಲಿ ಆದ್ಯತೆಯನ್ನು ಸೂಚಿಸುತ ದೆ. 
೧7 ಕಾಪಿ 


ಕ 
೯ ಟ್‌ ಲ ಜ್ಯ ಲ್‌! SL 


ಆ ಟ್‌ ್‌ಾ್‌ 


esd 


ಸೇ 


ಅಲಿಪ್ತ ಸುದ್ದಿಕೂಟ : ಸಂವಿಧಾನ, ಸಾಧನೆ ೬೧ 


ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಅಶೋಕ ಮಿತ್ರ ಇದಕ್ಕೆ ಕಾರಣವಾದ ಕೆಲವು ಅಂಶಗಳನ್ನು 
ಪಟ್ಟ ಮಾಡಿದ್ದಾರೆ. ಸೂಕ್ತ ಪರಿಕರಣಗಳ ಕೊರತೆ, "ಎಷ್ಯಾದ ರಾಷ್ಟ್ರ ಗಳ ನಡುವೆ ಭಾರೀ 
ಹದಿ ಸಂಸ್ಥೆಗಳು ಬೆಳೆಸುವ "ಅಂತರ ಮತ್ತು ಇದನ್ನು ತಗ್ಗಿ ರ್ಯ ಬಗ್ಗೆ ಆ "ಉಷ್ಟ್ರ ಗಳಲ್ಲೆ € ಇರುವ 
ತಾತ್ಸಾರ. ಇವಕ್ಕೆ ಪೂರಕವಾಗಿ ಏಷ್ಯಾ ರಾಷ್ಟ್ರ ಗಳಲ್ಲಿ "ಅಭಿಪ್ರಾಯ ರೂಪಿಸುವ ಕೇ ತ್ರ ವೇಗ 
ವಾಗಿ "ಬಹುರಾಷ್ಟ್ರೀಯ ಸಂಸ್ಥೆ ಗಳ ಕೈ ಸಿ pr ಗುತಿ ತ್ತಿರುವುದು, ಸಾಲದು ಎಂಬಂತೆ ನಾವು 
ಓದುವ ಪಠ್ಯ ಪುಸ್ತಕಗಳೂ ಬ್ರಿ ಟನ್‌ ಮಹಃ ಅಮೆರಿಳಾ ಸಂಯುಕ್ತ ಸಂಸ್ಥಾ ನಗಳಿಂದ ಆಮದಾಗ 
ತಾನಿರುವ ವಿಪರ್ಯಾಸವನ್ನು ಅಶೋಕ ಮಿತ್ರ ನೋವಿನಿಂದ ಎತ್ತಿ ತೋರಿಸಿದಾ ಕೆ. ಸುದಿ 
ಹೇತ್ರದಲ್ಲಿರುವ ಈ ಅಸಮತೆ ಈಗ ಚಿತ್ರಗಳು,” ಚಲನಚಿತ್ರಗಳು ಮತ್ತು ಟಿಲಿನಸನ್‌ ಕ್ಷೇತ) 


ವನ್ನು ಪ್ರ ವೇಶಿಸಿದೆ ಎಂದರೆ ಅದರ ತೀವ್ರ ತೆಯ ಅರಿನಾಗುತ್ತ ದೆ. ಮ 


ಸಂಪರ್ಕ ಕ್ಷೇತ್ರವನ್ನು ಅಭಿವ ದ್ಧಿ ಪಡಿಸಲು ಅಪಾರ ಬಂಡವಾಳ ಹೊಡಿಕೆ ಅತ್ಕ ಗತ್ಮ. 
“ಭಾರತ ಮತ್ತು ಯಾವುದಾದಕೊಂಡು ಆಫ್ರಿಕನ್‌ ರಾಷ್ಟ್ರ ದೊಡನೆ ಸಂಪರ್ಕವ್ಯ ವಸ್ಥೆ ಯನ್ನು 
ನಿರ್ಮಿಸಲು ಭಾರತೀಯ ಸಂಸ್ಥೆ ಯೊಂದಕ್ಕೆ ಸೋ ಕ ತಾತ 4,0000 ಶಾಟ 
ಹಾಕಿದಷ್ಟು ಬಂಡವಾಳ ವಾಪಸ್ಸು ಬರುತ್ತ ದೆಂಬ ಖಾತರಿ ಇಲ್ಲ *ಕ ಇಂತಹ ಪರಿಸಿತಿಯಲ್ಲಿ 
ಸಂಪರ್ಕ ಕ್ಷೇತ್ರವನ್ನು ಉತ್ತಮಪಡಿಸುವ ಯೋಜನೆಗಳು ಮೃಗಜಲವಾಗಿಯೇ ಉಳಿದತೆ ಅಚ್ಚರಿ 
ಯೇನಿಲ್ಲ. 

ಇನ್ನು ಪಶ್ಚಿ ಮದ ಸುದ್ದಿ ಸಂಸ್ಥೆ ಗಳು ಸರಬರಾಜು ಮಾಡುವ ಸುದ್ದಿ. ಇಲ್ಲಿ ಅಲಿಪ್ತ 
ರಾಷ್ಟ್ರಗಳಿಗೆ ಯಾವುದೊ ಹಾನಿಕರವೋ ಅದಕೆ ಪ್ರಾಮುಖ್ಯತೆ, ಅವುಗಳ ಸಾಧನೆಗಳನ್ನು ಕೆಳಕ್ಕೆ 
ತಳ್ಳುವುದು, ಯಾವುದು ಅವುಗಳಿಗೆ ಕಿರಿಕಿರಿ ಉಂಟುನ ಮಾಡಬಲ್ಲುದೋ ಅದಕ್ಕೆ ಪ್ರಾಶಸ್ತ್ಯ ನೀಡು 
ವ್ರದು ಇವು ಅನುಸರಿಸುತ್ತಿರುವ ನೀತಿ ಪಶ್ಚಿಮ ರಾಷ್ಟ್ರ ಗಳ ಹಿತ ಕಾಜ ಸುದ್ದಿ ಸ ಅಗ್ರ 
ಮಾನ್ಯತೆ. ಈ ದ್ವಿಮುಖ ಯಿ ಸುದ್ದಿ 4 0 ಅಲಿಪ್ತ ರಾಷ್ಟ್ರ ಗಳಿಗೆ ನುಂಗಲಾರನ 
ತುತ್ತು. 

ಸಾದ್ದಿ ಸರಬರಾಜು ಕ್ಷೇತ್ರದಲ್ಲಿರುವ ಈ ಹೊಸ ನಸಾಹತುವಾದನನ್ನು ತೊಡೆಯಲು 
ಕೊಸೆಗೂ ಕೆಲವು ಅಲಿಪ್ತ ರಾಷ್ಟ್ರಗಳು ಯೋಜಿಸಿದವು. ಅದಕ್ಕೆ ಉಳಿದ ಅಲಿಪ್ತ ರಿಂದ ವ್ಯಾಪಕ 
ಬೆಂಬಲ ದೊರೆಯಿತು. 
"`` ಅಲಿಕ್ತ ರಾಷ್ಟ್ರಗಳ ವಿದ್ಯಮಾನಗಳನ್ನು ತಿಳಿಸುವ ಸುದ್ದಿಗಳಲ್ಲಿ ಅವುಗಳ "ಸ್ವಂತ ಧ್ವನಿ' 
ಇರಬೇಕು ಎಂಬುದು ಅದರ ರಚನೆಯ ಉದ್ದೇಶ. ಕೆಂಡದ ರನ್ನು ಕಂಡಹಾಗೆ ನಿರೊಪಿಸಬಲ್ಲ; 
ಅಲಿಪ್ತ ರಾಸ್ಟ್ರಗಳೆ ಸುದ್ದಿ ಸಂಚಯನ ಮತ್ತು ವಿತರಣ ಕಾರ್ಯಕ್ಕಾ ಗಿ ಅಲಿಪ್ತ ಸ 
ಯೋಜಿಸಲ್ಪ ಬ್ರ ಸ್ವತಂತ್ರ ಪ ಪರ್ಯಾಯ ಸುದ್ದಿ ವ್ಯ ವಸ್ಥೆ “ಅಲಿಪ್ತ ರಾಸ್ಟ್ರ ಗಳ ನಾರ್ತಾಕೂಟ'6 

ಇದರ ರಚನೆಯ ಸಲುವಾಗಿ 19765 ಬಳ 8ರಿಂದ 135ನರೆಗೆ ಅಲಿಪ್ತ ರಾಷ್ಟ್ರಗಳ 
ಸಚಿನ ನುಟ್ಟಿದ ಸಮ್ಮೇಳನ ನವದೆಹಲಿಯಲ್ಲಿ ನಡೆಯಿತು. ಏಷ್ಯಾ, ಆಫ್ರಿಕಾ, ಲ್ಯಾಟಿನ್‌ 
ಅಮೆರಿಕಾ ಮತ್ತು ಯೊಕರೋಪಿನ ಸುಮಾರು 60 ರಾಷ್ಟ್ರ ಗಳ ಸುದ್ದಿ ಸಚಿವರು, ವಾರ್ತಾ 


ಇಲಾಖೆಗಳ ಮುಖ್ಮಸರುು. ಸುದಿ ಸಂಸ್ಥೆಗಳು ಮತ್ತು ನಶ, ಸಂಸ್ಥೆ ಯಂ ಪ್ರ ತಿನಿಧಿಗಳು ಭಾಗ 
ಬಟು ಎ ( 


ವಹಿಸಿದ್ದ ರು. 
ಸುದೀ ರ್ಫ ಚರ್ಚೆಯ ನಂತರ ಈ ಸಮ್ಮೇಳನದಲ್ಲಿ ಅಲಿಸ್ತ ವಾರ್ತಾಕೂಟಿದ ಸಂವಿಧಾನ 
ಅಂಗೀಕ ತವಾಯಿತು.  ಕೊಲಂಬೋವಿನಲ್ಲಿ ಆಗಸ್ಟ್‌ ನಲ್ಲಿ ನಡೆದ ಅಲಿಪ್ತರ ಶೃಂಗಸಭೆಯಲ್ಲಿ 
ು 


ಇದಕ್ಕೆ ವಿಧ್ಯುಕ್ತ ಒಪ್ಪಿಗೆ ದೊರಕಿತು, 


೬೨ ಮಾನವಿಕ ಕರ್ಣಾಟಕ 


ಇದಕ್ಕೆ ಮುನ್ನವೇ ಈ ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಕಷ್ಟು ನಡೆದಿತ್ತು. ಅಲ್ಲಿಯರ್ಸ್‌ನಲ್ಲಿ 
1973ರ ಸೆಸ್ಟೆ Ae ನಡೆದ ನಾಲ್ಕ "ನೇ ಅಪ್ರ ಶೃ ೦ಗ ಸಮ್ಮೆ, (ಳನದಲ್ಲಿ ಸಂಪರ್ಕ ಮಾಧ್ಯಮ 
ಗಳ ಅಭಿನೃ ಡೆ ಗಾಗಿ ವಿಶಾಲ ತಳಹದಿಯ ಕಾರ್ಯಕ ] ನುವೊಂದನ್ನು ರೂಪಿಸಲಾಯಿತು. 

ಇದಕ್ಕೆ, ಪೂರಕವಾಗಿ ಅಲಿಪ್ತ ವಿದೇಶ a ಸಮ್ಮೇಳನ 1975ರ ಆಗಸ್ಟ್‌ನಲ್ಲಿ 
ಪೆರುನಿನ ರಾಜಧಾನಿ ಲಿಮಾದಲ್ಲಿ ವ್ಯವಸ್ಥೆ ಗೊಂಡಿತ್ತು. ಇಲ್ಲಿ ಸುದ್ದಿ ಕೂಟದ ರಚನೆಗಾಗಿ 
ಅಲಿಪ್ತ ರಾಷ್ಟ್ರ ಗಳ ಸುದ್ದಿ ಸಂಸ್ಥೆ ಗಳನ್ನು "ಒಟ್ಟು ಗೂಡಿಸುವ ಸಮೆ ನವನ್ನು ನಡೆಸಲು ಭಾರತ 
ವನ್ನು ಈ 1 1್ಥ “ಇದಕ್ಕೂ ಮುನ್ನ ಬಾಯ ಸಂತ ಮಾಧ್ಯಮಗಳ ಅಭಿವೃ ದ್ರಿ ಗೆ 
ಮಾರ್ಗೋಪಾಯಗಳನ್ನು ಜಾ ಜಹಾ ವಿಚಾರ ಸಂತಿರಣವೊಂದನ್ನು ನಡೆಸ 
ಬ್ಕೂ ನೀಸಿಯಾನನ್ನು ಕೇಳಲಾಯಿತು. 


ವಿಚಾರ ಸಂಕಿರಣ 1976ರ ಮಾರ್ಚಿಯಲ್ಲಿ ಟ್ಯೊನಿಸ್‌ ನಗರದಲ್ಲಿ ನಡೆಯಿತು, ಸುಮಾರು 
39 ದೇಶಗಳ ತಾಂತ್ರಿ ಕ ಹಾಗೂ ಅಧಿಕಾರಿ ಹತಲ. ಇದರಲ್ಲಿ ಭಾಗವಹಿಸಿದ್ದ ಪು. ಭಾರತದ 
ಪರ ಆಗಿನ ಪ್ರ ಧಾನಯ ವಿಶೇಷ ರಾಯಭಾರಿ ಮಹಮದ್‌ ಯೂನಸ್‌ ನಿಯೋಗದ ನಾಯ 
ಕತ್ತನ್ನು ವಹಿಸಿದ್ದ ರು, ವಿಚಾರ ಸಂಕಿರಣ ಫಲಪ್ರ ದನಾಯಿತೆಂದು ಬೇಕೆ ಹೇಳಬೇಕಿಲ್ಲ. 


We ಸಮೆ ಟನ ಯಶಸ್ವೀ ಆಗಜೇಕಾದರೆ ಎರಡು ಅಂಶಗಳನ್ನು ಮಹತ್ತ ಪೂರ್ಣ 
ವೆಂದು ಭಾರತ ಇರೆ ಪರಿಗಣಿಸಿತು. ಮೊದಲನೆಯದು, ಸಮೆ ಒನೆ ರಾಜಕೀಯ. ಮಟ್ಟಿ 
ದಲ್ಲಿ ನಡೆಯಬೇಕು, ಎರಡನೆಯದು, ಸಮ್ಮೆ ೇಳನದ ಚರ್ಚೆ ತೀ ಸುದ್ದಿ ಸಂಸ್ಥೆ ಗಳ ಒಳ್ಳೂ 
ಟಕ್ಕೆ ಮಾತ್ರ ಸೀಮಿತವಾಗಬಾರದು. ಜೊತೆಗೆ ಎಲ್ಲ ಸಮುಡಾಯ ಸಂಪರ್ಕ ಮಾಧ್ಯಮಗಳು 

ಎಮೆರಿಸುತಿ ರುವ ಮೂಲಭೂತ ಸಮಸ್ಯೆಗಳನ್ನು ಚರ್ಚಿಸುವುದು ಮತ್ತು ಎಲ್ಲದಕ್ಕೂ ಅನ್ವಯ 
ವಾಗುನಂತಹೆ ಸಮನ್ಮ ಯ ಕಾರ್ಯಕ್ರ ಮಬೊಂದನ್ನು ರೂಪಿಸುವುದು: 


ಸಮೆ ಬಸನ ಅಂಗೀಕರಿಸಿದ ನಿರ್ಣಯವನ್ನು ಸುದ್ದಿ ಮಾಧ್ಯ ಮು ಕುರಿತ ನವದೆಹಲಿ 
ಘೋಷಣೆ? ಎಂದು ಕರೆಯಲಾಯಿತು. ನವದೆಹಲಿ ಸಮೆ ನ ಆಂಗರಚನೆಯನ್ನು ಮಾತ್ರ 
ವಲ್ಲದೆ, ಹದಿನಾಲ್ಕು ರಾಷ್ಟ್ರಗಳ ಸನುಸ್ವಯ ಸಮಿತಿಯೊಂದನ್ನು ರಚಿಸಿತು. ಅದರ ಅಧ್ಯಕ್ಷ 
ಸ್ಟಾನಕ್ಕೆ ಭಾರತ ಸರ್ವಾನುಮತದಿಂದ ಆಯ್ಕೆ ಯಾಯಿತು. 7 


ಇತರ ಸದಸ್ಯ ರಾಷ್ಟ್ರಗಳು ಕ್ಯೂಬಾ, ಈಜಿಪ್‌,, ಘಾನಾ, ಇಂಡೊನೇಹಿಯಾ, ಇರಾಕ್‌, 
ಮಾರಿಸಸ್‌, ಮೆಕಿ ಕೋ. ಪೆರು, ಸೆನೆಗಲ್‌, ಟ್ಲೂಸೀಸಿಯಾ, ವಿಯಟ್ಟಾವ್‌, ಯುಗೋ 
ಸ್ಲಾನಿಯಾ ಮತ್ತು ಜೈರೆ.. ಭೌಗೋಳಿಕವಾಗಿ ಎಲ್ಲ ಪ್ರದೇಶಗಳಿಗೂ ಸೂಕ್ತ ಪ್ರಾತಿನಿಧ್ಯ 
ಡೊರಕುನಂತೆ ಈ ಸಮಿತಿಯನ್ನು ಆಯಲಾಗಿದೆ. 


ಅಲಿಪ್ತ ಸುದ್ದಿ ಕೂಟದ ಸಂವಿಧಾನ ಹೀಗಿದೆ :? 


ಉದ್ದೇಶಗಳು ಎ 


1. ಅಲಿಪ್ತ ಸುದ್ದಿ ಕೂಟದ ಧ್ಯ ಯ, ತಮ್ಮ ಗುರಿಗಳನ್ನು ಬೆಳೆಸುವ ಮತ್ತು ಸಾಧಿಸುವ 
ಪ್ರಯತ್ನದಲ್ಲಿ ಅಲಿಪ್ತ ರಾಷ್ಟ್ರ ಗಳು ತಮ್ಮ ಸಮ್ಮೆ (ಳನಗಳಲ್ಲಿ ಬನನ ಡಿ ತೆಗೆದುಕೊಂಡ ನಿರ್ಧಾರ 
ಗಳ ನೂತನ ಮೇಲೆ ಅಲಿ ರಾಷ್ಟ್ರ ರ, ನ ಪರಸ್ಪರ ಸುದ್ದಿ ವಿನಿಮಯವನ್ನು ಸಧಾರಿಸು 
ವುದು, ವಿಸ್ತರಿಸುವುದು ಮತ್ತು ಪಠಸ್ಪ ರ ಸಹಕಾರವನ್ನು "ಮತ್ತಷ್ಟು ಬಲಪಡಿಸುವುದು. 


2. ಪ್ರಗತಿಪರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಕಾಸ 


ಅಲಿಪ್ತ ಸುದ್ದಿಕೂಟ : ಸಂವಿಧಾನ, ಸಾಧನೆ ೬೩ 


ಮತ್ತು ಪರಸ್ಪರ ಸಹಕಾರ ಹಾಗೂ ಕಾರ್ಯಕ್ರಮಕ್ಕೆ ಹೆಚ್ಚು ಒತು ಕೊಟ್ಟ ವಸು ನಿಸ ೫ 
ಅಲಿಪ್ತ ಸುದ್ದಿ ಕೂಟದ ಅಡಿಗಲ್ಲು, RR ಘಿ 
3. ಅಲಿಪ್ತ ರಾಷ್ಟ್ರ ಗಳ ನಸುನಿನ ಪರಸ್ಪ ರ ಸಹಕಾರ ಮತ್ತು ಇತರ ಸಾಮಾನ್ಯ ಹಿತಾ 
ಸಕ್ತಿಯ ನಿಷಯಗಳನ್ನು “ಕುರಿತ ಸ ಸತ್ಯಪೂರ್ಣ Es ನಿರ್ದುಷ್ಟ "ಸುದಿ ಯನ್ನು ಅಲಿಪ್ತ ರಾಷ 
೦ಎ ಡು 
ಗಳ ನಡುವೆ ಮತ್ತು ಅಂತರರಾಷ್ಟ್ರೀಯ ಸಮುದಾಯಕ್ಕೆ ಸರಬರಾಜು ಮಾಡುವ ವ್ಯವಸ್ಥೆ 
ಯನ್ನು ಉತ್ತಮಪಡಿಸುವುದು ಒಕ್ಕೂಟದ ಗುರಿ. ೫ 
4. ಅಲಿಪ್ತ ರಾಷ್ಟ್ರಗಳು ಮತ್ತು ಅವುಗಳ ನೀತಿಗಳನ್ನು ಕುರಿತು ಮತ್ತಷ್ಟು ಮಾಹಿತಿ 
ಯನ್ನು ನೀಡಿ ಈ ಕ್ಷೇತ್ರದಲ್ಲಿ ಈಗಿರುವ ಅಂತರವನ್ನು ತುಂಬುವುದು ಸುದ್ದಿ ಕೂಟದ ಉದ್ದೆ (ಶ. 
ಸುದ್ದಿ ಕೂಟದ ಸುದ್ದಿ ಗಳನ್ನು ಇತರ ಸುದ್ದಿ ಸಂಸೆ ಗಳು, ಸಮುದಾಯ ಸಂಪರ್ಕ ಮಾಧ್ಯ ನಂಗಳು 
ಮತ್ತು ಇತೆರೆ ಆಸಕ್ತ. ಸಂಸ್ಥೆ ಗಳಿಗೆ ದೊರಕುವಂತೆ ಮಾಡಬಹುದು. 
5; ಸುದ್ದಿ ಕೂಟದಲ್ಲಿ ಭಾಗವಹಿಸಿರುವ ಅಲಿಪ್ತ ರಾಷ್ಟ್ರ ಗಳ ನಡುವೆ ಈಗಾಗಲೆ ಇರುವ 
ಸುದ್ದಿ ವಿನಿಮಯ ವ್ಯವಸ್ಥೆ ಅಥೆವಾ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಗೆ ಈ ಕೂಟ ಬದಲಿ ವ್ಯ ವಸ್ಥೆ 
ಅಲ್ಲ. ಅದರ ಸ್ಥಾ ಪನೆಯ ಉದ್ದೇಶ ಮೇಲೆ ಹೇಳಿದ ಗುರಿಗಳ ಸಾಧನೆ ಅಷ್ಟೇ. 


ಕಾರ್ಯವಿಧಾನ : 


1. ಭಾಗವಹಿಸುತ್ತಿರುವ ಪ ರ್ರತಿಯೊಂದು ಸುದ್ದಿ ಸಂಸ್ಥೆ ಗೂ ಒಕ್ಳೊ ಟಿದ ಚಾಕಟ್ಟ ನಲ್ಲಿ 
ಸುದಿ ಸಯನ ಕೆಳುಹಿಸುವ ಮತ್ತು “ಸಾ ಹಕ್ಕು" ಉಂಟು. 

2 ಸುದ್ದಿ ಕೂಟದ ಚಾಕಟ್ಟ ನೊಳಗೆ ಪ್ರಾ ಜ್‌ ಮರುಸುದ್ದಿ ವಿತರಣೆ ಕೇಂದ್ರಗಳಾಗಿ 
ಕಾರ್ಯನಿರ್ವಹಿಸಲು ಸಿದ್ಧವಿರುವ ಎಲ್ಲ ಸುದ್ದಿ ಸಂಸಿ ಸಗಳಿಗೂ ಆ ರೀತಿ ಕಾಯವ 
ಮೆತ್ತು ಪಾಲುಗೊಳು ತ್ತಿರುವ ಸುದ್ದಿ ಸಂಸ್ಥೆಗಳೊಡನೆ ಈ ಉದ್ದೇಶಕ್ಕಾ ಗಿ ತಮ ನ್ನು ಗುರುತಿಸಿ 
ಕೊಳ್ಳಲು ಅನಕಾಶ ಶ್ತ 

3. ಭಾಗವಹಿಸುವ ಎಲ್ಲ ಸುದ್ದಿ ಸಂಸ್ಥೆಗಳು ಒಪ್ಪಂದ ಮಾಡಿಕೊಳ್ಳಲಾದ ಶಬ್ದಗಳಷ್ಟು 
ಸುದ್ದಿಯನ್ನು ಒಂದು ಅಥವಾ ಹೆಚ್ಚು ಸಂಖ್ಯೆಯ ಗುರುತಿಸಲಾದ ಪಿತರಣೆ ಸಂಸ್ಥೆಗಳಿಗೆ ಕಳುಹಿಸ 
ಬೇಕು. 

4. ಎಲ್ಲ ವಿತರಣ ಸುದ್ದಿ ಸಂಸ್ಥೆ ಗಳು ತಮ್ಮ ಪ್ರ ತಿದಿನದ ಸುದಿ ರವಾನೆ ಅಥವಾ ಪ್ರಸಾರ 
ದಲ್ಲಿ ಇತರ ಪಾಲ್ಗೊ ೦ಡ ಸುದ್ದಿ ಸಂಸ್ಥೆ Hdd es `ಸುದ್ದಿ ಗಳನ್ನು ವಿತರಿಸಲು ಪರಸ್ಪರ ಒಪ್ಪಿ 
ಕೊಳ್ಳ ಲಾದಷ್ಟು ' ಕಾಲವನ್ನು “ಮೀಸಲಿಡಬೇಕು. 

5. ಭಾಗವಹಿಸುವ ಪ್ರತಿಯೊಂದು ಸುದ್ದಿ ಸಂಸ್ಥೆಯೂ ಸ್ವತ; ತಾನೇ ಪರಸ್ಪರ ಮನ್ನ 
ಣೆಯ ಮತ್ತು ಸಾಮಾನ್ಯ ಹಿತಾಸಕ್ತಿ ಯೆ ಮಾಹಿತಿಗಳನ್ನು ಆಕ ಸಿದ್ಧ ಪಡಿಸಬೇಕು, ಸಾಮಾನ್ನ 
ಹಿತಾಸಕ್ತಿ ಏನು ಎಂಬುಡನ್ನೆ ಸುದ್ದಿ ಕೊಟಿ ವಿವರಿಸುತ್ತದೆ. 

6, ಸುದ್ದಿ ಮೂಲದ ಯಣಸೂಚಿ ಸಂಬಂಧಪಟ್ಟಿ ಸುದ್ದಿ ಸಂಸ್ಥೆ ಮತ್ತು ಸುದ್ದಿ ಕೂಟ 
ಎರಡನ್ನೂ ಹೆಸರಿಸಬೇಕು. 

7. ಸುದ್ದಿ ಸಂಸ್ಥೆ ಗಳ ನಡುನೆ ಸುದ್ದಿ ಸಂಚೆಯನ ಮತ್ತು ವಿತರಣೆಯ ವಿಧಾನವನ್ನು 
ಪರಸ್ಪ ರೆ ಒಪ್ಪ ಂಡದಿಂದ ನಿರೂಸಿಸಿಕೊಳ್ಳೆ ಬಹುದು. ಒಕ್ಕೂಟದ ಗುರಿಗಳಿಗೆ ಹೊಂದಿಕೊಂಡಿ 


೬೪ ಮಾನವಿಕ ಕರ್ಣಾಟಕ 


ರುವ ಪಾಲುಗೊಂಡ ಸುದ್ದಿ ಸಂಸ್ಥೆ ಗಳ ಮಧ್ಯೆ ಇರುವ ಯಾವುದೇ ದಿ ಪಕ್ಷೀಯ ಒಸ ಗ್ರ೦ದಗಳನ್ನಾ 
ಗಲೀ ಅಥವಾ, ಈ ಸುದ್ದಿ ಸಂಸ್ಥೆ ಗಳು ಇತರ ಸಂಸೆ ಗಳೊಡನೆ ಮಾಡಿಕೊಂಡಿರುವ ಒಪ್ಪಂದೆ 
ಕ್ವಾಗಲೀ ಸುದ್ದಿ ಒಕ್ಕೂಟ ಅಡ್ಡಿ ಯಾಗುವುದಿಲ್ಲ. 

8. ಸ ಠ,ತಿಯೊಂದು ಸುದಿ ಸಂಸ್ಥೆಯೂ ತ ತೆನ್ನ ಸೇವೆಯನ್ನು ಪಡೆಯುತ್ತಿರುವ ಮುದ್ರಣ 
ಮಾಧ್ಯ ಮಗಳು, ಬಾನುಲಿ ಮತ್ತು ದೂರದರ್ಶನ ಫಂದ ಗಳು ಕೂಬದ ಸುದ್ದಿ ಮತ್ತು ಮಾಹಿತಿ 
ಯನ್ನು ಬಳಸುವಂತೆ ಸಾಧ್ಯ ವಾದಷ್ಟು ಯತ್ನಿಸಬೇಕು. 

9, ಸಂಗ್ರಾ ಹಕ._ವಿತರಕ ಸಂಸ್ಥೆ ಗಳೂ ಒಳಗೊಂಡಂತೆ ಕೂಟದ ಎಲ್ಲ ಸುದ್ದಿ ಸಂಸ್ಥೆ ಗಳು 
ಇತರ ಭಾಗವಹಿಸಿರುವ ಸಂಸೆ ಸ್ಪೆಗಳೊ ಡನೆ ಸಂಪರ್ಕ ಇಟ್ಟು ಕೊಳ್ಳಬೇಕು. ಆಗಾಗ್ಗೆ ಸುದ್ದಿ 
ಸಂಗ್ರ ಹಣೆಯ ಗುಣಮಟ್ಟ ವನ್ನು ಅವುಗಳಿಗೆ ತಿಳಿಸುತ್ತಿರಬೇಕು ಮತ್ತು ಒಂದು ಅಥನ ಹೆಚ್ಚು 


ಸಂಸ್ಥೆ ಗಳಿಗೆ ನಿರ್ದಿಷ್ಟ ಆಸಕ್ತಿಯ. ಸೂಕ್ತ ವಾದ ವಿಷಯಗಳು ಮತ್ತು ವರದಿಗಳನ್ನು ತ 


ಮಾಡಬಹುದು. 
10. ಯಾವ ಅಲಿಪ್ತ ರಾಷ್ಟ್ರಗಳಲ್ಲಿ ಸುದ್ದಿ ಸಂಸ್ಥೆ ಗಳಿಲ್ಲವೊ ಅವು ಸಹ ಕೂಟದಲ್ಲಿ ಪಾಲು 
ಗೊಳ್ಳಬಹುದು. 


ಸಮನ್ವಯ - 
1. ಸಮಾನತೆ ಮತ್ತು ಜನತಂತ್ರ ಕಾರ್ಯವಿಧಾನ ತತ್ವಗಳಿಗೆ ಪೂರ್ಣ ಗೌರವವೇ ಪಾಲು 
ಗೊಳ್ಳುತ್ತಿ ರುವ ಸಂಸ್ಥೆಗಳೆ ನಡುವೆ ಸಹಕಾರಕ್ಕೆ ಆಧಾರ. 


2. ಸುದ್ದಿ ಕೂಟದಲ್ಲಿ ಭಾಗವಹಿಸುತ್ತಿರುವ ರಾಷ್ಟ್ರಗಳು ಪ್ರ ತಿವರ್ಷದ ಆರಂಭದಲ್ಲಿ 
ಸರ್ಕಾರೀ ಮತ್ತು. ರಾಷ್ಟ್ರಿ (ಯ ಸುದ್ದಿ ಸಂಸ್ಥೆ ಗಳ ಮಟ್ಟಿ ದಲ್ಲಿ ಸಭೆ ಸೀರೆಬೇಕು. ಇಲ್ಲಿ ಆಲಿಪ್ತ 
ರಾಷ್ಟ್ರ ಮುಖ್ಯ ಸರು ಹಾ ಸರ್ಕಾರಗಳ ಮುಖ್ಯ ಸ ಸಮೆ ಒನೆ ನಡೆಯಬೇಕು. ಇಂತಹ 
ಸಭಿಗಳಲ್ಲಿ ಪರಸ್ಪ ರೆ ಸಹಕಾರ-ಮತ್ತು ಕೂಟದ ಹರಾ ಕಂರಿತೆ ಪ್ರ ಶ್ಲೆಗಳೆನ್ನು ಚರ್ಚಿ 
ಸಲು ಸಮಾನ ನ ಭಾಗೋಳಿಕ ಪ್ರಾತಿನಿಧ್ಯದ ಆಧಾರದ ಮೇಲೆ ಸಮನ್ಸಯ ಸಮಿತಿಯನ್ನು 
ಚುನಾಯಿಸಬೇಕು. ಸಮನ್ವ ಯ ಸಮಿತಿ ನಿರ್ಷಕ್ಕೆ ಒಂದು ಬಾರಿ ಅಥವ ಇಚ್ಛೆ ಪಟ್ಟಿ ಲ್ಲಿ ಅದಕಿಂತ 
ಹೆಚ್ಚು ಬಾರಿ, ನಿರ್ಧರಿಸಲಾದ ಸ್ಥಳದಲ್ಲಿ ಸಭ ಸೀರಬೇಳು, ಸಮನ್ನ ಯ ಸಮಿತಿಯ ಅಧ್ಯಕ್ಷರು 
ಮತ್ತಿ ತರ ಪದಾಧಿಕಾರಿಗಳು ಮಂದಿನ ಸಮೆನ್ನ ಯೆ ಸಮಿತಿಯ “ ಹುನಾವಣೆ ಆಗುವವರೆಗೂ 
ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. 


3. ಪಾಲುಗೊಳ್ಳುತ್ತಿ ರುವ ದೇಶಗಳು ಮತ್ತು ಸುದ್ದಿಸಂಸ್ಥೆಗಳು ತಮ್ಮ ಅನುಭವಗಳು 
ಮತ್ತು ಸಮಸ್ಯೆಗಳನ್ನು ಕೂಟಕ್ಕೆ ಅವು ನೀಡಿರುವ ಸಹಕಾರದ ಚಾಕಟ್ಟ ನಲ್ಲಿ" ತಿಳಿಸುವ ದೃಷ್ಟಿ 
ಯಿಂದ ಸಮನ್ನಯ ಸಮಿತಿಯೊಜನೆ ಸದಾ ಸಂಪರ್ಕ ಇಟ್ಟು ಕೊಳ್ಳೆ ಬೇಕು. 


ಪೂರಕ ವ್ಯವಸ್ಥೆಗಳು ‘ 


1. ನುಡಿಚಿತ್ರಗಳು, ಚಿತ್ರಗಳು, ವಿಶೇಷ ಅರ್ಥಿಕ ಮತ್ತು ಸಾಂಸ್ಕೃತಿಕ ಮಾಹಿತಿಗಳು, 
ಪತ್ರಕರ್ತರ ತಂತ್ರಜ್ಞರ ಮತ್ತು ತರಬೇತಿ ಸೌಲಭ್ಯಗಳ ವಿನಿಮಯದಲ್ಲಿ ಪಾಲುಗೊಳ್ಳುತ್ತಿರುವ 
ರಾಷ್ಟ್ರಗಳು ತನ್ಮು ಸಹಕಾರದ ವ್ಯಾಪ್ತಿಯನ್ನು ಒಕ್ಕೂಟದ ಚೌಕಟ್ಟ ನದ ಸಮೆಸ್ವಯೆ ಸಮಿತಿಯ 
ಸಹಕಾರದೊಡನೆ ವಿಸ್ತರಿಸಬಹುದು. 


ಕೌ ಟ್‌ಟಚ ್ರ್‌್ಪ್ಹ ಛಆಛಚಚಅ ಪ್‌ ್‌್‌್‌್‌ 


4 
de ಹ್ಹ್ಹ್ಹ್ಹ್ಹ್‌ ಹ್ಹ್‌ ್‌ಾ ಹ 


ಆಲಿಪ್ತ ಸುದ್ದಿಕೂಟ : ಸಂವಿಧಾನ, ಸಾಧನೆ ೬೫ 


ಆ ಪರಸ್ಪರ ಸಹಕಾರೀ ಬಳಕೆಯ ಅವಕಾಶಗಳನ್ನು ಹೆಚ್ಚಿ ಸುವ ಸಲುವಾಗಿ ಕೂಟದ 
ಪ್ರತಿಯೊಂದು ಸುದ್ದಿ ಸಂಸ್ಥೆ ಯಲ್ಲಿ ದೊರಕುವ ತಾಂತ್ರಿಕ ಮಾಹಿತಿ ಯನ್ನು ನವೀಕರಿಸಿ ಅದನ್ನು 
ಸಂಗ್ರ ಹಿಸುವ ಮತ್ತು ವಿತರಿಸುವ ಕಾರ್ಯವನ್ನು ಸಮನ್ನ ಯ ಸಮಿತಿ ನಿರ್ವಹಿಸುತ್ತ ದೆ. 


ನ ಕೂಟದಲ್ಲಿ ಪಾಲುಗೊಂಡಿರುವ ಸುದ್ದಿ ಸಂಸ್ಥೆ ಗಳ ಕಾರ್ಯನಿಧಾನ ಮತ್ತು ಸೌಲಭ್ಯ 
ಗಳನ್ನು ತಾಂತ್ರಿಕ ಮಾಹಿತ ಮೆತ್ತು ಸಿಬ್ಬಂದಿಯ "ನಿನಿಮಯದ ಮೂಲಕ: ಸುಧಾರಿಸುನ ತಾಂತ್ರಿ ತ 
ತಾಯ ಸಾಧ್ಯಾ ಸಾಧ್ಯ ತೆಗಳನ್ನು, ಸಮೆನ್ನ ಯ ಸಮಿತಿ ಪರಿಶೀಲಿಸುತ್ತದೆ. 


4. ಭಾಗವಹಿ ಸುತ್ತಿರುವ ರಾಷ ಗಳು ಕೇಬಲ್‌ ದರಗಳಲ್ಲಿ ಪರಸ್ಪರ ಹೊಂದಾಣಿಕೆ ಮತು 
ಸಂಪರ್ಕ ಸೌಲಭ್ಯ ಗಳ ಸುಧಾರಣೆ ಬಗ್ಗೆ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕು. 


ಬಂಡವಾಳ ಹೂಡಿಕೆ: 


i ಸುದ್ದಿ ಕೂಟದ ಸ್ಥಾಪನೆ ಸ್ವ-ಬಂಡವಾಳ ಹೊಡಿಕೆ ಅಧಾರ 
ತ್ತಿರುವ ಪ್ರತಿಯೊಂದು ಸಂಸ್ಥೆ ಯೂ ತೆನ್ನ ನ ತಾನೇ ಭರಿಸಬೆ ಅಂದರೆ ಸುದ್ದಿ 
ಕಳುಹಿಸುವ ಮೂಲ ಸಂಸೆ ಗಳು, ಸಂಪಾದಕೀಯ ಹಾಗೂ ತರ್ಜುಮೆ ಕಾಯ ರ೯ವನ್ನು ನಿರ್ವಹಿ 
ಸುವ ಮತ್ತು ಸುದ್ದಿ, ವರದಿ ಹಾಗೂ ಮಾಹಿತಿಗಳನ್ನು ಕಳುಹಿಸುವ ಸುದ್ದಿಸ ೦ಸ್ಸೆಗಳು ತಾವೇ ಆ 
ಎಲ್ಲ ಕೆಲಸಗಳಿಗೆ ತಗಲುವ ವೆಚ ತ್ಶವನ್ನು ನಿರ್ವಹಿಸಬೇಕು. 


ದ ಮೇಲೆ. ಪಾಲುಗೊಳ್ಳು 
ಶು. 


2. ಮರು ಸಂಚಯನ ಅಥವಾ ಮರುನಿತರಣ ಸುದ್ದಿ ಸಂಸ್ಥೆ ಗಳಿಂದ ಸುದ್ದಿ ಕೂಟದ 
ಸುದ್ದಿ ಪ್ಪ ಪ್ರ ಸಾರ ಪಡೆಯುವ ಸುದ್ದಿ ಸಂಸ್ಥೆ ಗಳು ತಮ್ಮ ಚಂದಾದಾರಕೊಡನೆ ಮಾಡಿಕೊಂಡ ಒಪ್ಪ ೦ದ 
ಗಳಿಗೆ ಬಾಗಿ ತೆಮ್ಮ ನಚ ದಲ್ಲೇ ಅದನ್ನು ಅವರಿಗೆ ಪಿತರಿಸುತ್ತ ದೆ. 


ಅಲಿಪ್ತ ರಾಷ್ಟ್ರ ದ ಸುದ್ದಿ ಕೂಟದ ಸಭೆಗಳಿಗೆ ವಸಾಹತುಷಾಹಿಯಿಂದ ಜಗತ್ತ ನ್ನು 
ವಿಮುಕ್ತ ಗೊಳಿಸುವ ಉದ್ದೆ ೇಶವಿರುವ. ಮತ್ತು ಸ್ವಾ ತಂತ ತ್ರ ಹೋರಾಟದಲ್ಲಿ ತೊಡಗಿರುವ ಸಂಸ್ಥೆ 
ಗಳಿಗೆ, ಅಂತರರಾಷ್ಟೀಯ ಸಂಸ್ಥೆಗಳಿಗೆ, ಮತ್ತು ವಿಶೇಷತಃ ವಿಶ್ವಸಂಸ್ಥೆ ಅಥವಾ ಅದರ ಅಂಗೆ 
ಸಂಸ್ಥೆ ಯುನೆಸ್ಟೊ ಗೆ ವೀಕ್ಷಕರಾಗಿ ಭಾಗವಹಿಸಲು ಸಮನ್ವಯ ಸಮಿತಿ ಪ್ರವೇಶ ನೀಡಬಹುದು. 

ಅಲಿಪ್ತ ಸುದ್ದಿ ಕೂಟದ ಇತರ ಸುದ್ದಿ ಸಂಸ್ಥೆ ಗಳೊಡನೆ ಆಗ ಭಾರತದಲ್ಲಿದ್ದ ಏಕೈ ಫೆ ಸುದ್ದಿ 
ಸೆಂಸ್ಥೆ ಸಮಾಚಾರ್‌ "ಸುದ್ದಿ ನಿನಿನುಯವನ್ನು ಆರಂಭಿಸಿತ್ತು. ಜನತಾ ಪಕ್ಷದ pk ಅದನ್ನು. 
ತುರ್ತುಪರಿಸ್ಥಿ ತಿಗೆ ಮೊದಲಿನ ನಾಲ್ಕು . ಸಂಸ್ಥೆಗಳನ್ನೂ ಗಿ--ಪ್ರೆಸ್‌ಟ್ರಿಸ್ಟ್‌ ಅಫ್‌ ಪ ಸಸ 
ಯುನೈಟಿ ಸ ನ್ಯೂಸ್‌ ಆಫ್‌ ಜಯಾ, ಬಂದುಸ್ತಾ ನ್‌ ಬಾಟಾ ಈ ಮತ್ತು ಸಮಾಚಾರ್‌ 
ಭಾರತಿ--ವಿಭಜಿಸಿತು. ಈಗ ಈ ಸುದ್ದಿಸಂಸ್ಥೆಗಳ ಮತ್ತು ಅಲಿಪ್ತ ಸುದ್ದಿ ಕೂಟದ ಬಾಂಧವ್ಯ 
ಇನ್ನೂ ಸ್ಪಷ್ಟ ವಾಗಿಲ್ಲ. 

ಸೊ ಪರೆರಾಷ ಧ್ರ್ರಗಳೆ ಸರೆಕಾರಗಳೆನ್ನೊ ಉರುಳಿಸಬಲ್ಲ ಸಶ್ಚಿ ಮದ ಆಡಳಿತಗಳು ಈ ಸುದ್ದಿ 
ಸಂಸೆ ಸುಸೂತ ಮಾಗಿ a ನಿರ್ವಹಿಸಲು ಬಿಡುತ್ತನೆಯೇ ನಂದು ಯಕ್ಷಪ್ರಶ್ನೆ | ಶಕ್ತಿ 
ರಾಜಕೀಯದಲ್ಲಿ ತಮ್ಮ ಶ್ರೇಷ್ಟತೆಯನ್ನು ಇತರ ರಾಷ್ಟ್ರಗಳ ಮೇಲೆ ಹೇರಬಯಸುನ Nand 
ಸುದ್ದಿ ಸಂಚಯನ ಮತ್ತು ನೈ ತೆಂಣೆ ಕ್ಷೇತ್ರದ ತಮ್ಮ" ಭದ್ರ ನೆಲೆಯನ್ನು ಬಿಟ್ಟುಕೊಡುವುದು 
ಅಸ್ಟು ಸುಲಭವೇನಲ್ಲ, 

ಇದರ ಜೊತೆಗೆ ಅಲಿಪ್ತ ರಾಷ್ಟ್ರ ಗಳ ನಡುವೆ ಇರುವ ಪರಸ್ಪರ ಅಪನಂಬಿಕೆ ಮತ್ತು ದ್ವೇಷ 
ಸುದಿ ಕೊಟಿದ ಉಳಿವಿಗೆ ತುತ್ತಾಗಬಹುದು. ಶಕ್ತಿ ರಾಷ್ಟ್ರ ಗಳು ಅಲಿಪ್ತ ಚಳುವಳಿಯನ್ನೇ 

೧ಎ 


4; 


ಸ್ರ ಮಾನವಿಕ ಕರ್ಣಾಟಕ 


ವಿಧ್ವ ಂಸಗೊಳಿಸಲು ನಡೆಸುತ್ತಿರುವ ಪ್ರಯತ್ನ ದ ಬಗ್ಗೆ ಅಲಿಪ್ತ ರಾಷ್ಟ್ರಗಳು ಚಚ್ಚೆ ರದಿಂದ ಇರೆ 


ಬೇಕು ಎಂದು ಯುಗೋಸ್ಲಾ ವಿ 
ವಾಸ ಪಿಕ, ಸಕಾಲಿಕ. ಅಲಿಪ್ತ Ler ಛಿದ್ರೆ ವಾದರೆ ಅಲಿಪ್ತ ಸುದ್ದಿ ಕೂಟ ನಿರ್ನಾಮ 
ವಾಗುತ್ತದೆ. ಬಲಿಷ್ಠ ರಾಸ ತೆ 
ಯನ್ನು ಅಲಿಪ್ತ ರಾಷ್ಟ ಗಳ "ಮೇರೆ ಇನ್ನಷ್ಟು "ಬಿಗಿಗೊಳಿಸುತ್ತವೆ. ಹಾಗೇನಾದರೂ ಆದಲ್ಲಿ 
ಆದು "ಉತ್ತ ಮ ಥಿ ಧ್ಯ Ae ದ್ದೆ (ಶ ಮತ್ತು ಗಾತ ಶಾಂತಿಗೆ ಆದ ಸೋಲು ಎಂಬುದಂತೂ ದಿಟ್ಟ 

ಇನ್ನು ಭಾರತನನ್ನೆ ಉದಾಹರಣೆಯಾಗಿ ತೆಗೆದುಕೊಂಡರೆ, ಇಲ್ಲಿಯೇ ಅಲಿಪ್ತ ಸುದ್ದಿ 
ಕೂಟದ ಬಗ್ಗೆ ಅರೆಮನಸ್ಸಿನ ನಸ್ವಾ ಗತ. ಆದರೂ ಸುದ್ದಿ ಕೊಟಿ ಕುರಿತ ಸಮೆ ನಕ್ಕೆ ಪತ್ರಿ ಕಾ 
ಪುಟಗಳಲ್ಲಿ "ಸರವಾಗಿಲ್ಲ' "ಎನಿಸಬಹುದಾದಷ್ಟು ಸ್ಥಳಾವಕಾಶ, 

ಈ ದಿಸೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪತ್ರಿ ಕೆಗಳು ಸುದ್ದಿ ಕೂಟದ ಸಮೆ ೇಳನಕ್ಕೆ ನೀಡಿದ 
ಸಳಾವಕಾಶದ ಬಗೆ 'ನಡೆಸಲಾದ ಜಂ: ಕೆಳಗಿನ ಅಂಕಿ ಅಂಶಗಳನ್ನು ಡಿದ 8 

ಕನ್ನಡದ ಮೂರು ಪ್ರಾ ಸಾಕ್‌ ದೆ ನಿಕಗಳು ಅಲಿಪ್ತ ಭಾಸ ರಚನೆಯನ್ನು 


ಸ್ವಾಗತಿಸಿ ಸಂಪಾದಕೀಯಗಳನ್ನು ಕಿದವು. ಆದರೆ ಒನ್ನೆಲೆ ಲೇಖನಗಳನ್ನು ಕುರಿತು [ 


ಸಮೀಕ್ಷೆಯ ವರದಿ: 
ಪೂ ನಿಟ್ಟಿ ನಲ್ಲ ನೋಡಿದಾಗ ಮೂರೂ ಪತ್ರಿ ಕೆಗಳಲ್ಲಿ ಅಲಿಪ್ತ ಚಳುವಳಿಯ ಬಗೆಗಾಗಲೀ, 


ಅಲಿಪ್ತರ ಪಾರ್ತಾಕೂಟಿದ ಬಗೆಗಾಗಲಿ ವಿವರಗಳನ್ನೊ "ಗೊಂಡ ಯಾವುದೇ ಲೇಖನಗಳನ್ನು 
ಪ್ರ ಕಟಿಸಿದಂತೆ ಕಾಣಬರುವುದಿಲ್ಲ””* 
ಇದು ಎಲ್ಲ ಭಾರತೀಯ ಭಾಷಾ ಪತ್ರಿ ಕೆಗಳ ವಿಚಾರದಲ್ಲೂ ಹೀಗೆಯೇ ಎಂದು ಹೇಳ 
ಬಹುದು. ಇಂಗ್ಲಿಷ್‌ ಪತ್ರಿ ಕೆಗಳು ಸ್ವಲ್ಪ ಹತ್ತೆ 
"ನವದೆಹಲಿ ಘೋಷಣೆ' ry ಇಲ್ಲಿಯವರೆಗೆ ಅಲಿಪ್ತ ಸುದ್ದಿ ಕೂಟ ಸಾಧಿಸಿರುವ 
ಪ್ರಗತಿಯೆ ಚಿತ್ರಣದ ಬಗ್ಗೆ ವಿವರಗಳು ಹೊರಬಿದ್ದಿ ಲ್ಲ, ಅಂದರೆ ಸುದ್ದಿ ಕೂಟ ಕುಂಟುತ್ತಿದೆ 
ಎಂಟು ಅರ್ಥ. ' ಅಲಿಪ್ತ” ಸುದ್ದಿ ಕೂಟಣೆ ರಚನೆ “ಸ್ವಾಗತಾರ್ಹ, ಅದಕೆ / ಅದರ ಉಳಿವು; 
ಸಾಧನೆ ಸಂದೇಹಾಸ್ಪದ. 
ಟಿಪ್ಪಣಿಗಳು 
1. Communicator, No. 9 July, 1975 
2. The British Press, 1976 
3. Wilbur Schramm: Mass Media and National Development, 
UNESCO, Paris, 1964, pp. 64 
4, Communicator, No. 9. July, 1975 
5, ಕನ್ನ ಡೆ ದಿನಪತ್ರಿ ಕೆಗಳಲ್ಲಿ ಅಲಿಪ್ಪ ಸ್ಪರಾಷ್ಟ್ರ ಸುದ್ದಿ ಕೊಟಿ: ಒಂದು ವಿಶ್ಲೆ ೇಷಣ್ಕೆ 
ಸ್ಟಾ ತಿಕೋತ್ತ ರ್‌ ಪತ್ರಿ ಕೋದ್ಯ ಮ ಇಯ ಮೈ ಸೂರು ವಿಶ್ವನಿದ್ಯಾ ನಿಲಯ, 
1977 ಪುಟ. 11 
6. ಅದೇ ಪುಟ. 13 } 
7. Communicator, No. 2-3, April-July, 1976 
8. ಕನ್ನಡ ದಿನಪತ್ರಿಕೆಗಳಲ್ಲಿ ಅಲಿಪ್ತ ರಾಷ್ಟ್ರ ಸುದ್ದಿಕೂಟ : ಒಂದು ವಿಶ್ಲೇಷಣೆ 
ಪುಟ. 28ಸಿ (ಮುಂದಿನ ಪುಟ ನೋಡಿ) 
9, ಅದೇಪುಟ. 30 


ಯಾನ ಅಥ್ಯ ಕ್ಷ ಜೋ ಟೀಟೋ ಮುನ್ನೆಚ್ಚ ರಿಕೆ “ನೀಡಿರುವುದು 


ಗಳ ಸುದಿ ಸಂಸ್ಥೆ ಗಳು ಅಟ್ಟ ಹಾಸದಿಂದ ತನ್ಮು ಕನಿಮುಷ್ಕಿ. 


ಹಕ್ಕಿ 


ಸಂವಿಧಾನ, ಸಾಧನೆ 


ಕೂಟ ; 


ಅಲಿಪ್ತ ಸುದಿಕ 


ಣ 


001 0991. 000% 001 9691 0806 COI 96081 o8v‘06 "ಇಇ 
€1'0 €119... 9690 98%£ 2099. 01900 61182... 80019... 90992 cFeonen 
Ls'9 810600... 009 609 ೫11... 18096 060 9061 9986 88೩ 

Le eps SUT 662 $'899 bet 20£ 295 lee ow ಜಗ್ಗ 


ತೀಟ ಜೂ 


169 ೭1686 996% 99199 80601 6161€ 689 7'9(101 ೫೯೮೭ ew 


ಡ್‌ 


ಲು ಥೂ ಧೊ Ga ye \ Gp U ನ 
ಐತ ಈಅಡಿಟೀಂಗೋೀಂ HAR i Lae CALNE Wa ೧ಇಂ೫ಜಂ 
೧೧೫ 80% ಇಣಾೀಂಣಂ8 6೧೯08 ೨. ೧8೬೯೦೪ 
ಆ 0ಜ«೦೫ o¥ ೦೧೩ ಓಂ 
೦ಜ೮೭೦% 10% ೦೧೬೬ al ನಶ್ಯ WN ಬಜ ಜ ಇಂ% ೧೫೫ 
೨ ಗಣಿತ 7ೀಂಂ0ಜ ಜಂಟೀ" aw eta ಟು 


ಅಲಿಪ್ತ ಸುದ್ದಿಕೂಟ 


ಸಮನ್ವ ಯ ಸಮಿತಿಯ "ಅಧ್ಯ ಕ್ಷರಾಗಿದ್ದೆ ಭಾರತದ ಡಿ. ಆರ್‌. ಮಂಕೇಕರ್‌ ಸುದ್ದಿ 
ಕೂಟದೆ ಯಶಸ್ಸಿ ನ ಬಗ್ಗೆ ಸ್ವಲ್ಪ ಮಟ್ಟಿ ಗೆ ಅಶಾವಾದಿ ಆಗಿದ್ದೆ ಕೆಂಡೇ ಹೇಳಬಹುದು. ಆದರೆ ' 
ಪಾಶ್ಚಿ ಮಾತ್ಯ ಸುದ್ದಿ ಸಂಸ್ಥೆ: ಗಗ ಸ, ಉಳಿವಿನ ಬಗ್ಗೆ ಇಂದಿಗೂ ಸಂದೇಹವಿದೆ. 


ಇದಕ್ಕೆ LU ಇಲ್ಲದಿಲ್ಲ. ಇಂದು ಅಲಿಪ್ತ ಚಳುವಳಿಯ : ಸದಸ್ಯ ರಾಷ್ಟ್ರ ಗ್‌ 
ಸಂಖ್ಯೆ ಸುಮಾರ ನೂರು. ಇದರಲ್ಲಿ ಏಷಿಯಾ, ಆಫ್ರಿಕಾ, ಯೂರೋಪ್‌ ಮತ್ತು ಲ್ಯಾಡನ್‌ 
ಹಂಗಾ ರಾಷ್ಟ್ರ ಗಳಿವೆ. ಪ್ರ ತಿಯೊಂದು ದೇಶವೂ ಪ್ರತಿಯೊಂದು ವಿಷಯವನ್ನೂ ತನ್ನದೇ 
ಆದ ದೃ ಸ್ಟ ಕೋನದಿಂದ ನೋಡುತ್ತ ದೆ. ಎರಿಸ್‌ ಅದಕ್ಕೆ ತಾತ್ತಿ ಕತೆಯ ಲೇಪ ಬೇರೆ. 


ph ಅವುಗಳಲ್ಲೇ ತತ್ವ ದೆ ಆಧಾರದ ಸಂಘರ್ಷ Mss 4 ಇದು ಅಲಿಪ್ತ 
ಚಳುವಳಿಯ ಛಿದ್ರಿ (ಕರಣಕ್ತೆ ಒಯ್ಯು ವಷ್ಟು ಗಂಭೀರವಾಗಬಹುದು; ಆಗ ಸಹಜವಾಗಿಯೇ 
ಅಲಿಪ್ತ ಸುದ್ದಿ ಕೂಟದ ಭಳಿಸ್ಯ ಅಭದ್ರ. 

ಹೊರಗಿನ, ಅದರಲ್ಲೂ ವಿಶೇಷವಾಗಿ ಮುಂದುವರಿದ ಪಾಶ್ಚಿ ಮಾತ್ಯ ರಾಷ್ಟ ಗಳೆ ಸಾಮಾ 
 ಜಿಕ್ಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಆಕ್ರಮಣದಿಂದ ಸ್ರ ತಿಯೊಂದು ಅಭಿವೃ ದ್ಧಿ ಸರೆ 
ರಾಷ್ಟ್ರವೂ ತನ್ನ ಮಾಲ್ಯ ಗಳನ್ನು ಮುತ್ತು ಸ್ವಂತಿಕೆಯನ್ನು ಕಾಯ್ದು ಕೊಳ್ಳಲು ಪ್ರ ಮತ್ನಿ ಸು 
ದೆ ಆ ಇದು ಫಂ ಸಂಕುಚಿತವಾಗಬಾರದು. 


ಈಚೆಗೆ; ಯುನೆಸ್ಟೊ ಸಹಾ ಅನಿರ್ಬಂಧಿತ ಸುದ್ದಿ ವಿತರಣೆಯಲ್ಲಿ ಆಸಕ್ತಿ ವಹಿಸಿದೆ 
ಅದು 1977ರಲ್ಲಿ ಕೆ ಶೋದ ನಡೆದ ಅಲಿಪ್ತ ಸುದ್ದಿ ಕೂಟದೆ ಸಮನ್ವಯ ಸಮಿತಿಯಲ್ಲಿ ವೀಕ್ಷಕ 
ನಾಗಿ ಭಾಗವಹಿಸಿತು. ಇತ್ತೀಚಿನೆ ವರದಿಗಳ ಪ್ರ ಕಾರ ಅಲಿಪ್ತ ಸುದ್ದಿ ಕೂಟದಲ್ಲಿ ಭಾಗವಹಿಸು 
ತ್ತಿರುವ ರಾಷ್ಟ್ರ ೨ಗಳೆ ಸಂಖ್ಯೆ ಕೂಟವನ್ನು ಬೆಂಬಲಿಸಿದ ರಾಷ್ಟ್ರ “ಗಳ ಸಂಖ್ಯೆ ಗಿಂತ "ಕಡಮೆ, ಇದೇ 
ಪರಿಸ್ಥಿತಿ ಮುಂದುವರಿದಲ್ಲಿ ಅಲಿಪ್ತ ಸುದ್ದಿ ಕೂಟ ಕೇವಲ ಕಾಗ ಹೀಳ ಉಳಿಯುತ್ತದಷ್ಟೆ (. 


ಕೆ. ಮೊಹಮ್ಮದ್‌ ಶರೀಫ್‌ 


ಕರ್ನಾಟಕದ ಇತಿಹಾಸ ರಚನೆಗೆ ಮಹಮ್ಮದೀಯ 
ಶಾಸನಗಳ ಕೊಡುಗೆ 


ಕರ್ನಾಟಕದ ಶಾಸನ ಸಂಪತ್ತು ಶ್ರೀಮುಂತವಾದುದು. ಇದು ನಮ್ಮ ಜನಾಂಗದ ಆಸ್ತಿ. 
ಇಲ್ಲಿ ಕನ್ನಡ, ತಮಿಳು ಮತ್ತು ಇತರ ಭಾಷೆಗಳ ಶಾಸನಗಳ ಹಾಗೆ ಮಹಮ್ಮದೀಯ ಭಾಷೆಗಳಲ್ಲೂ 
ಶಾಸನಗಳಿವೆ. ಇವು ಇತರ ಭಾಸೆಗಳ ಶಾಸನಗಳಂತೆಯೇ ನನ್ಮು ನಾಡಿನ ರಾಜಕೀಯ, ಸಾಮಾಜಿಕೆ 
ಮತ್ತು ಧಾರ್ಮಿಕ ಘಟನೆಗಳ ಅಧ್ಯ ಯೆನಕ್ಕೆ ಅಮೂಲ್ಯವಾದ ಆಕರಗಳಾಗಿವೆ... ಇಲ್ಲಿ ಸಿಕ್ಕಿ ರುವ 
ಎ ಮಹನ್ಮು ದೀಯ ಶಾಸನಗಳಲ್ಲಿ ಕಜ ಭಾಷೆಯ ಸ ಹೆಚ್ಚು. ಕೆಲವು: ಕಾಸಿ | 
ಅರೇಬಿಕ್‌ ಭಾಷೆಯಲ್ಲೂ ಇನ್ನು ಕೆಲವು ಅರೇಬಿಕ್‌ ಮತ್ತು ಪರ್ಶಿಯನ್‌ “ಜಾಸೆಗಳಲ್ಲೂ ಇವೆ. 
ಇವುಗಳಲ್ಲದೆ ಕನ್ನಡ, ಮರಾಠಿ ಮುಂತಾದ ಭಾಷೆಗಳಲ್ಲೂ ನಾವು ಮಹಮ ಮದೀಯ ಅರಸರ 
ಶಾಸನಗಳನ್ನು ಕಾಣಬಹುದು. ಕೆಲವು ದಿ ಭಾಷ (ಮಡಕೇರಿ, ಬಿಜಾಪುರ A: ಸ್ಥಳೆ 
ಗಳೆಲ್ಲಿ) ಮೆತ್ತು ತ್ರಿಭಾಷಾ (ಶಿವಮೊಗ್ಗ ತ್ಲೆ ಯೆ ಶಿರಿಗುಪ್ಪ ಎಂಬಲ್ಲಿ) ಶಾಸನಗಳು ಸಿಕ್ಕಿ ರುವು 
ದಂತೂ ತುಂಬಾ ಕುತೂಹಲಕಾರಿಯಾದ ಸಂಗತಿ. ಇದ್ರ ಅಂದು ಬಳಕೆಯಲ್ಲಿದ್ದ ಸ್ಥಳೀಯ 
ಆಡುಮಾತಿನ ಮಾದರಿಯನ್ನೊ ದಗಿಸುಪುದರ ಜೊತೆಗೆ ಯಾನ ಯಾವ ಸ್ಥಳಗಳಲ್ಲಿ” ಎಷ್ಟೆ ಸ್ಟ ರ 
ಮಟ್ಟ ಗೆ ಇವುಗಳ ಬಳಕೆ ದ್ಯ ಪ್ರಭಾನ ಇದ್ದಿ ತೆಂಬುವುದರ ಅಧ್ಯಯನಕ್ಕೆ ಸಹಾಯ 
ಯಾನಿವೆ. ದ್ವಿಭಾಷಾ ಶಾಸನಗಳಲ್ಲಿ ಹೆಚ್ಚಿ ನವು ಸರ್ಶಿಯನ್‌ ಮತ್ತು ಕನ್ನಡ ಭಾಷೆಯವು. ಇವು 
ನಮ, ನಾಡಿನ ER ಕೆ ಹಿಂದೂ pe ಸಂಸ್ತೆ ತೆ-ಕನ್ನಡ ದ್ವಿಭಾಷಾ ಶಾಸನಗಳನ್ನು 
ಬರೆಸಿಹಾಕಿಸಿದಂತಿದೆ ಅಲ್ಲನೆ ? ಮಹಮ್ಮದೀಯ ಓರಸರು' ಸ್ಥಳೀಯ ಜನರಿಗೆ ತಮ್ಮ ಆಜ್ಞೆ ಗಳ 
'ಅರಿನಾಗಲೆಂದು ಇತರ "ಭಾಷೆಗಳಲ್ಲೂ ಶಾಸನಗಳನ್ನು ಬರೆಸಿಹಾಕಿಸಿರಬಹುದು, 


ಕರ್ನಾಟಕದಲ್ಲಿ ನಾವು ಮಹನ್ಮು ದೀಯ ಶಾಸನಗಳನ್ನು ಕ್ರಿ. ಶ, ಹೆದಿನಾಲ್ವ ನೆಯ ಶತೆ 
ಮಾನದಿಂದೀಚೆಗೆ ಕಾಣುತ್ತೇವೆ. ಅಲ್ಲದೆ ಇಲ್ಲಿ ಈವರೆಗೆ ನಕ್ಕ ರುವ ಶಾಸನಗಳ ಸಂಖ್ಯೆ 
ಸುಮಾರು ಎಂಟಿನೂರರಿಂದ 'ಒಂಬೈ ನೂರು, ಈ ಶಾಸನಗಳ ಪೈಕಿ ಏಳು ಶಾಸನಗಳನ್ನು 
ಖಿಲ್ಜಿ ಮತ್ತು ತುಘಲಕ್‌ ಅರಸರ ಕಾಲಕ್ಕೂ, ಸುಮಾರು ಇಪ್ಪತ್ತು ಶಾಸನಗಳನ್ನು ಹದಿನಾಲ್ಯ 
ನೆಯ ಶತಮಾನಕ್ಕೂ, ಮೂವತ್ತು ಶಾಸನಗಳನ್ನು ಹದಿನೈ ದನೆಯ ಶತಮಾನಕ್ಕೂ, ಒಂಡು 
ಐನತ್ತು ಶಾಸನಗಳನ್ನು ಹದಿನಾರನೆಯ ಶತಮಾನಕ್ಕೂ , ಎಪ್ಪತ್ತೈ ದು ಶಾಸನಗಳನ್ನು ಹದಿ 
"ನೇಳನೆಯ ಶತಮಾನಕ್ಕೂ, ಅರವತ್ತು ಶಾಸನಗಳನ್ನು ಹದಿನೆಂಟನೆಯ ಶತಮಾನಕ್ಕೂ ಮತ್ತು 
ಎಪ್ಪತ್ತೆ ಡು ಶಾಸನಗಳನ್ನು ಹತ್ತೊ “ಭತ್ತ ನೆಯ ಶತೆನಕಾನಕ್ಕೂ ಸೇರಿಸಬಹುದು. ‘ed 
ಕಾಲ ಮೆತ್ತು ಚಾರಿತ್ರಿಕ 'ಅಂಶಗಳಿಲ್ಲದವು. ಇವುಗಳಲ್ಲಿ ಹೆಚಿ ್ಲಿನವು ಬಿಜಾಪುರ, ಧಾರವಾಡ, 


೭೦ ಮಾನವಿಕ ಕರ್ಣಾಟಕ 


ಗುಲ್ಬ ರ್ಗ, ರಾಯಚೂರು ಮತ್ತು ಬೀದರ್‌ ಜಿಲ್ಲೆ ಗಳಲ್ಲೂ, ಉಳಿದವು ಬೆಂಗಳೂರು, ಬೆಳಗಾಂ, 
ಮಂಡ್ಯ, ಹಾಸನೆ, ತುಮುಕೂರು, ಚಿತ್ರ ದುರ್ಗ, "ಶಿವಮೊಗ್ಗ ಮತ್ತು ಇತರ ಜಿಲ್ಲೆಗಳಲ್ಲೂ ಇವೆ. 
ಈ ಶಾಸನಗಳ ಪೈಕಿ ಆನೇಕ ಶಾಸನಗಳು ಖಿಲ್ಜಿ, ತುಘಲಕ್‌, ಬಹಮನಿ, “ಆದಿಲ್‌ ಷಾಹಿ 
ಬರೀದ್‌ ಸಾಹಿ, he ಬಾಜ ಮುಂತಾದ ವಂಶಗಳ ಅರಸರಿಗೆ ಸೇರಿದವು. ಇವುಗಳಲ್ಲದೆ 
ಮೊಗಲರಿಗೂ, ಹೈದರ್‌ ಅಲಿ ಮತ್ತು ಟಪ್ಪು ಸುಲ್ಲಾನರಿಗೂ ಸೇರಿದ ಶಾಸನಗಳೂ ಇವೆ. ನಮಗೆ 
ಸಿಕ್ಕಿರುವ ಈ 'ಶಾಸನಗಳಲ್ಲೆ ಲ್ಲಾ ಜಾತ್ರೆ ಜಿಲ್ಲೆ ಯ ರಕ್ಕಸಗಿ ಶಾಸನವೇ. ಅತ್ಯಂತ 
ಪ್ರಾಚೀನವಾದುದು. ಇದು. ಬಿಲ್ಲಿ ವಂಶದ ಅರಸ ಆಲಾ ವುದ್ದಿ ನನಿಗೆ ಸೇರಿದೆ. ಇದರ ಕಾಲ 
ಕ್ರಿ.ಶ. 1313: 
ನಮ್ಮ ನಾಡಿನ ನುಹನ್ಮುದೀಯ ಶಾಸನಗಳಲ್ಲಿ ಬಹುಪಾಲು ಮಸೀದಿ, ಗೋರ್ಕಿ 
ಅಣೆಕಟ್ಟು, ಕಕ್ಕ ಬಾವಿ, ಮುಸಾಫರ್‌ ಖಾನ, ಕೋಟಿ, ಅರಮನೆ, ಹೆಬ್ಬಾಗಿಲು ಮುಂತಾದ 
ಸ್ಥಳಗಳಲ್ಲಿ ದೊರೆಯುತ್ತವೆ. ಇವು ಅವುಗಳ ನಿರ್ಮಾಣ, ನಿರ್ಮಿಸಿದ ವ್ಯಕ್ತಿ ಯ ಹೆಸರು, ಅಂದಿನ ' 
ಆರಸ್ಕ ಅದರೆ ಕಾಲ ಮುಂತಾದ ವಿಷಯಗಳನ್ನೊಳಗೊಂಡಿರುತ್ತ ವೆ. ಇವುಗಳಲ್ಲದೆ ಕೋಪುಗಳು, 
ನಾಣ್ಯಗಳು, ಪಾತ್ರೆಗಳು ಮುಂತಾದ ಚರವಸ್ತುಗಳ ಮೇಲೂ ಈ ಶಾಸನಗಳನ್ನು ನಾವು ಕಾಣ 
ಬಹುದು. 
ಮಹಮ್ಮದೀಯ ಶಾಸನಗಳಲ್ಲಿ ಇತರ ಭಾಷೆಗಳ ಶಾಸನಗಳ ಹಾಗೆ ರಾಜಕೀಯ ವಿಷಯ 
ಗಳನ್ನು ತಿಳಿಸುವ. ಶಾಸನಗಳು ಹೆಚ್ಚಾಗಿಲ್ಲ. ಇದಕ್ಕೆ ಕಾರಣ ನುಹನ್ಮುದೀಯ ಆರಸರು ಅಂತಹ 
ವಿಷಯಗಳನ್ನು ಹೆಚ್ಚುಹೆಚ್ಚಾಗಿ ಕಾಗದಗಳ ಹ ಬರೆಸುತ್ತಿದ್ದ ರು, ಆದರೂ ಕೆಲವು ಶಾಸನ ' 
ಗಳು ಒಂದು ಗೊತ್ತಾ "ದ ವಂಶ ಅಥನ ಕಾಲದ ರಾಜಕೀಯ “ಅಥನ ಸಾಂಸ ತಿಕ್‌ ಸ್ಸ ಸಿ ತಿಗತಿಗಳ ' 
ಅಧ್ಯಯನಕ್ಕೆ ಬಹುಮುಖ್ಯವಾದ ಆಕರಗಳಾಗಿವೆ ಎಂಬುವುದನ್ನು ಈತ ರೆಯುವಂತಿಲ್ಲ. 
ಅವ ಅನೇಕ ವೇಳೆ ನಮಗೆ ರಾಜಕೀಯ ಘಟನೆಗಳನ್ನು ತಿಳಿಸುತ್ತವೆ ಎಂಬುದಕ್ಕೆ ಉದಾಹರಣೆ 
ಗಳಿವೆ, ಕ್ರಿ. ಶ. 1522ರಲ್ಲಿ ವಿಜಯನಗರದ ಅರಸ ಕೃಷ್ಣ ದೇವರಾಯನು 'ಬಿಜಾಪುರಸನ್ನು 
ಮುತ್ತಿ ದುದನ್ನು ಮತ್ತು ನಾಲ್ಕು ದಿವಸಗಳ ನಂತರ | ಸ್ಥಳದಿಂದ ಹಿಂತಿರುಗಿದುದನ್ನು [S 
ಊರಿನ NE ಶಾಸನದಿಂದ ನಾವು ತಿಳಿಯೆಬಹುದು. ರಕ ಸತಂಗಡಿ ಅಥವ ತಾಳಿಕೋಟಿ ' 
ಯುದ್ಧದ ಉಲ್ಲೇಖ ಆ ವರ್ಷದಲ್ಲೇ ಬರೆಸಿ ಹಾಕಿಸಿದೆ ಬಂಡು ಶಾಸನದಲ್ಲಿದೆ. ಬಿಜಾಪುರದ ' 
ಅರಸ" ಅಲಿ ಆದಿಲ್‌ಷಾಹನು ಬಂಕಾಪುರದ ಕೋಟಿಯನ್ನು ವಶಪಡಿಸಿಕೊಂಡ ವಿಚಾರವು ಮುದ | 
ಗಲ್ಲಿನ ಶಾಸನದಿಂದ ತಿಳಿಯುತ್ತದೆ. ಸಹಜಹಾನನ ದಳೆಪತಿಯಾದ ಖಾನ್‌-ಇ- ದೌರಾನ್‌ನು 
ಬೀದರ್‌ ಜಿಲ್ಲೆಯಲ್ಲಿರುವ ಉದ್‌ಗೀರ್‌ನ ಕೋಟಿಯನ್ನು ನೆಲಸಮ ಮಾಡಿದ ವಿಚಾರವು ' 
ನಮಗೆ ತಿಳಿಯುವುದು ಅಲ್ಲಿಯ ಒಂದು ಶಾಸನದಿಂದ ಕ್ರಿ. ೮. 1610-11ರ ಉದ್‌ ಗೀರ್‌ ನ | 
' 


KS 


ಇನ್ನೊಂದು ಶಾಸನದಲ್ಲಿ ನಿಜಾಂಷಾಹಿ ಅಧಿಕಾರಿಯೊಬ್ಬ ನು ಯುದ್ಧದಲ್ಲಿ ಸತ್ತ ನಿಚಾರವಿದೆ. 

ಇವಲ್ಲದೆ ಹೈದರ್‌ ಅಲಿ, ಆತನ ಮಗ ಟಿಪ್ಪುಸುಲ್ತಾನ, ಆತನ ಮಗ ನಿಜಾಮುದ್ದೀನ್‌ ಮತ್ತು ' 
ಟಿಪ ಸುಲ್ತಾ ನನ ಸೈನ್ಯದ ಅಧಿಕಾರಿ ಸಯ್ಯೆದ್‌ ಹಮೀದ್‌ ಮುಂತಾದ ಇತಿಹಾಸಪ್ರ ಮುಖ : 
ವ್ಯಕ್ತಿಗಳು ದೆ ಹಾದ ವಿಚಾರಗಳನ್ನು ಳಿಸುವ ಶಾಸನಗಳು ಹೇರಳನವಾಗಿವೆ.? ಇವೆಲ್ಲವು | 
ಈ ಮೇಲಿನ ಹೇಳಿಕೆಗೆ ನಿದರ್ಶನಗಳು. 


ಕೆಲವೊಮ್ಮೆ ಈ ಶಾಸನಗಳು ರಾಜಕೀಯ ವಿಷಯಗಳನ್ನೊ ದಗಿಸುವುದರೆ ಜೊತೆಗೆ. ' 
ಯಾವುದಾದರೊಂದು ಐತಿಹಾಸಿಕ ವಿಚಾರದಲ್ಲಿ ವಿದ್ವಾ ೦ಸರಲ್ಲಿ ನನ ಭಿಪ್ರಾ ಯಗಳಿದ್ದಾಗ ' 
ಅವುಗಳನ್ನು ಹೋಗಲಾಡಿಸಿ ಖಚಿತನಾದ ಅಭಿಪ್ರಾಯ" ಏನೆಂಬುದನ್ನು ಯಲು ತುಂಬಾ 
ಸಹಾಯಕಾರಿಯಾಗಿವೆ. ಉದಾಹರಣೆಗೆ ಅನೇಕ ಇಂಗ್ಲಿಷ್‌ ಬರಹಗಾರರು ಬಪ್ಪು ಸುಲ್ತಾನನನ್ನು 


| 
| 


ಕರ್ನಾಟಕದ ಇತಿಹಾಸ ರಚನೆಗೆ ಮಹಮ್ಮದೀಯ ಶಾಸನಗಳ ಕೊಡುಗೆ ೭೧ 


ಮತಾಂಧ ಮತ್ತು ಕ್ರೂ ರಿ ಎಂದು ಚಿತ್ರಿಸಿದ್ದಾ ಕೆ. ಆದರೆ ಇವನ ಶಾಸನಗಳನ್ನು ಸೂಕ್ಷ್ಮವಾಗಿ 
ಅಭ್ಯಸಿಸಿದನರಿಸೆ ಇವರ ಅಭಿಪ್ರಾ ಯಗೆಳಲ್ಲಿ 3ರುಳಿಲ್ಲನೆಂದು ಗೊತ್ತಾಗದೆ Rei ಇದಕ್ಕೆ 
ಬದಲಾಗಿ ಅವನು ಮುಸ್ಲಿಮೇತರರನ್ನು, ಬಹಳ ಔದಾರ್ಯದಿಂದಲೇ ನಡೆಸಿಕೊಂಡಸೆಂದು 
ತಿಳಿಯುತ್ತದೆ. ಹಿಂದುಗಳಿಗೆ ಅನೇಕ ದೇನಸಾ ನಗಳನ್ನು ಕಟ್ಟಸಿಕೊಟ್ಟು ದಲ್ಲದೆ ಆ ದೇನಸಾನ 
ಗಳಿಗೂ ಬ್ರಾಹ್ಮಣರಿಗೂ ಬಿಟ್ಟಿ ದತ್ತಿ ಯನ್ನು ಹೆಸರಿಸುವ ಅನೇಕ ಶಾಸನಗಳಿರುವುದುಕ ಈ ಅಂಶ 
ವನ್ನು ಖಚಿತಗೊಳಿಸುತ್ತದೆ. 

ಅನೇಕ ವೇಳೆಯಲ್ಲಿ ಈ ಶಾಸನಗಳು ಒಂದು ವಂಶದ ರಾಜರ ಸರಿಯಾದ ವಂಶಾವಳಿ 
ಯನ್ನು ಕೊಡುವುದರಲ್ಲಿ ಸಹಾಯಕಾರಿಯಾಗಿವೆ, ಈ ಸಂದರ್ಭದಲ್ಲಿ ನಾವು ಗುಲ್ಬರ್ಗ 
ಜಿಲ್ಲೆಯ ಸಾಗರ ಎಂಬಲ್ಲಿ ದೊರೆತ್ತ ಮೊಹಮೂದ್‌-ಸಾಹ್‌- ಬಹಮನಿಯ 'ಮಗ ವಲೀ 
ಉಲ್ಲಾ ಹ್‌ನ ಕಾಲಕ್ಕೆ ಸೇರಿರುವ ಡು ಶಾಸನವನ್ನು ಉದಾಹರಿಸಬಹುದು. ಇದಲ್ಲದೆ ಕೆಲವು 
ಅರಸರ ಸರಿಯಾದ “ಸರು ಅವರ ಬಿರುದುಗಳು ಇತ್ಯಾದಿ. ವಿಷಯಗಳನ್ನು ತಿಳಿಯುವಲ್ಲಿಯೂ 
ಇವು ತುಂಬಾ ಸಹಾಯಕಾರಿಯಾಗಿವೆ. ಬಿಜಾಪುರ ಸುಲ್ತಾನರ ಹೆಸರುಗಳ ಕಾಗುಣಿತ್ಯ "ಸವಾಣ' 
ಎಂಬ ಬಿರುದಿನ ಸರಿಯಾದ ಅರ್ಥ, ಅಲ್ಲದೆ ಬೆಳಗಾವಿಯಲ್ಲಿ ಆದಿಲಳಿನಾಹಿ ಸುಲ್ತಾನರೆ 
ಪ್ರಾಂತಾಧಿಕಾರಿಯಾದ ಅಸದ್‌ ಖಾನ್‌ ಎಂಬುವನ ಸರಿಯಾದ ಹೆಸರು ಮುಂತಾದ ವಿಷಯ 
ಗಳನ್ನು ತಿಳಿಯಲು ಅವರ ಶಾಸನಗಳೇ ಉಸಯೋಗಕರವಾಗಿವೆ ಎಂಬುದನ್ನು ಇಲ್ಲಿ ಸ್ಮರಿಸ 
ಜು. 10 

ಈ ಶಾಸನಗಳು ಸ ಳೀಯ ಇತಿಹಾಸ ರಚನೆಯಲ್ಲಿ ಮೆಹತ್ವ ವಾದ ಪಾತೆ ತ್ರವನ್ನು ನಹಿಸು 
ತ್ರ ವೆ ಎನ್ನುವುದು ಇವುಗಳ. ಅಧ್ಯಯನದಿಂದ ನಾನ ' ಇನ್ನೊಂಡು ಅಂಶ. ಬಿಜಾಪುರೆ, 
ನೀಡಂ ಜಿಲ್ಲೆ ಯ ಕಲ್ಯಾ ಣ, ರಾಯಚೂರು, ಸಾಗರ, ಗುಲ್ಬ ರ್ಗ ಜಿಲ್ಲೆಯ ಷಾಹ್‌ಪುರ ಮುಂತಾದ 
ಸ್ಟ ಳಗಳಲ್ಲಿ ಪ್ರುಂತಾಧಿಕಾರಿಗಳಾಗಿಯೋ, ಪ ಪಟ್ಟಿ ಹಾರಿ 1 ಕ1ಊಗಿಯೋ, ದಳವಾಯಿಗಳಾಗಿಯೋ 
ಅಥನ ಇನ್ವಾದ ಹುದ್ದೆ ಗಳಲ್ಲಿಯೋ ಸೇವೆ ಸ್ಲಿಸಿದನರೆಲ್ಲ ಅನೇಕರು ನನುಗೆ ತಿಳಿದುಬರುವುದೇ 
. ಈ ಶಾಸನಗಳಿಂದ ಎಂಡು ಹೇಳಿದರೆ ತಪ್ಪಾ ಗೆಲಾರದು. ಖಿಲ್ಜಿ ನಂಶದ -ಸುಲ್ತಾನರ ಕಾಲಕ್ಕೆ 
ಸೇರಿದ ಬಖ್ತಾ ಸಾರ್‌ ಖಾಸಿ? ಮತ್ತು ಮಶಕ, ಸರ್ಫ್‌ -ಕರೀನರಿದ್‌- ದೀನ್‌ ಮತ್ತು ತುಘಲಕ್‌ರ 
ಕಾಲಕ್ಕೆ ಸೇರಿದ ಅಲೀ ಜಖ್ತ್ನೆ ರಯ ಮಗ ಅಹಮದ್‌ ಇನರುಗಳ ಹೆಸರು ನವೊಗೆ ತಿಳಿದಿರು ' 
ಪುದು 3 ಕಾಲದ ತಾಸಕೆ9ೆಂದರೇ, ಇವರಲ್ಲದೆ ಇನ್ನೂ ಅನೇಕ ಅಧಿಕಾರಿಗಳ ಜೀವನ್ಕ 
ಕಾರ್ಯಸಾಧನೆ ಇತ್ಯಾದಿ ವಿವರಗಳನ್ನು ಅವರ ಶಾಸನಗಳಿಂದ ಮಾತ್ರ ತಿಳಿಯಬಹುದಾಗಿದೆ. 
ಈ ನಾನಾ ಇಲಾಖೆಗಳ ಅಧಿಕಾರಿಗಳ ಹೆಸರುಗಳನ್ನು ತಿಳಿದುಕೊಳ್ಳು ವುದರ ಜೊತೆಗೆ ಅವರೆ 
ಸ್ಥಾನಮಾನ, ಆಡಳಿತಕ್ಕೆ ತಕ್ಕ ಪ್ರಾ ೦ತ ವಿಂಗಡಣೆ, ಅನಕ್ಕೆ ತಕ್ಕ ಹಣಿ ಗಳು, ಮುಂತಾದೆ 
ಆಡಳಿತಕ್ಕೆ ಸಂಬಂಧಿಸಿದ ವಿವರಗಳನ್ನು ನಾವು ಈ ಶಾಸ ಸನಗಳಿಂದ ಶಿಳಿಯಬಹುದು, ತುಘಲಕ್‌ 
ಮತ್ತು ಬಹುಮನಿ ಶಾಸನಗಳಲ್ಲಿ ಬರುನೆ ಇಖ್‌ಲಿಮ್‌ (ಪ್ರಾ ೦ತ), ಮುಅನುಲ (ಜಿಲ್ಲೆ); 
ಖಸ್ಪ ಅಥವ ಥಾನಾ (ಪಟ್ಟಿ ಇ ಅಥನ ಉಪವಿಭಾಗ) ಮೊಗಲರ ಶಾಸನಗಳಲ್ಲಿ ಬರುನೆ 
ಫಾಡ್‌ದಾರ್‌, ಖಿಲಾದಾರ್‌ ಮತ್ತು ಓಪ್ಪೆಸುಲ್ತಾ ನನ ಶಾಸನಗಳಲ್ಲಿ ಬರುವ ಸಿಪಾಹ್‌ದಾರ್‌, 
ಸರ್‌_-ಅಸ್ಕದ್‌ ನ ಮುಂತಾದ ಹುದ್ದೆ ಗಳ ಹೆಸರುಗಳನ್ನು ನಾವು ಈ ಸಂದರ್ಭದಲ್ಲಿ ಉದಾಹರಿಸ 


ಬಹುದು. 
ಇವುಗಳಲ್ಲೆ ಅರಸರಿಂದಯೋ ಅಥನ ಇನ್ನಾನ ಅಧಿಕಾರಿಗಳಿಂದಲೋ ವಿಧಿಸಲ್ಪಟ್ಟ ಟಿ ಹೊಸೆ 
ಹೊಸ ತೆರಿಗೆಗಳ ವಿಚಾರ, ದಂಡ ವಿನಾಯತಿ, ಬಲಾತ್ಕಾ ರದಿಂದ ಆಚರಣೆಗೆ ತಂದೆ "ನ್ಯಾ ಯ 
ಬಾಹಿರ ಪದ ತಿಗಳು ಮುಂತಾದ ಆಡಳಿತಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು $end 
ಛಿ 


೭೨ ಮಾನವಿಕ ಕರ್ಣಾಟಕ 


ತ್ತವೆ. ಕ್ರಿ. ಶ. 1513ಕ್ಕೆ ಸೇರಿದೆ NE ಗಾಣಿಗರು, ಚಿಲ್ಲರೆ ವ್ಯಾಪಾರಿ 
ಗಳು ಸ ಾಡವರಿಗೆ ತೆರಿಗೆ ಮನ್ನಾ ಮಾಡಿದ ವಿಚಾರವಿದೆ. : ತೆರಿಗೆ ವಿಸಾಯ್ತಿಯ 
ಜೊತೆಗೆ ಅವುಗಳನ್ನು ಹಾಕಬೇಕಾದ ಸಂದರ್ಭಗಳಲ್ಲಿ ತೆರಿಗೆಯ ಪ ಪ್ರಮಾಣಗಳನ್ನು ತಿಳಿಸುವ 
ಶಾಸನಗಳು, ಅಲ್ಲದೆ ಕಟ್ಟಡ ಮುಂತಾದುವುಗಳನ್ನು ಕಟ್ಟಿಲು ತೆಗುನಿದ ವೆಚ್ಚ ಇತ್ಯಾದಿ ವಿವರ 
ಗಳನ್ನೊ ಡೆಗಿಸುನ ಶಾಸನಗಳು ಇವೆ.18 ಇವು ಅಂದಿನ ಆರ್ಥಿಕ ಸ್ಥಿತಿಯನ್ನು ಅಂಚ | 
ನಮಗೆ ಸಹಾಯಕಾರಿಗಳಾಗಿವೆಯಲ್ಲವೆ? ಇವುಗಳಲ್ಲದೆ ಸಂತೆಗಳ ಅಥವ "ಪಟ್ಟ ಣಗಳ ಪ್ರಾರಂಭ) 
ವ್ಯವಸಾಯ ಅಭಿವೃ ದ್ರ ಗಾಗಿ ಸಿಕ್ಕ ಪ್ರೊ ತ್ಸಾ ಹೈ ಮುಸಾಫಂ್‌ ಖಾನ (ಅತಿಥಿಗೃ ಹೆ), ರಸ್ತೆ, 
ಕೆರೆ ಕಾಲುವೆಗಳ ನಿರ್ನಾಣ ಇತ್ಕಾ ದಿ ಸನೋಪಕಾರಿ ಕಾರ್ಯಗಳ ಪ್ರಸ್ತಾ ಪ ಕೆಲವು ಶಾಸನ 
ಗಳೆಲ್ಲಿದೆ. 13 


ಇವುಗಳ ಅಧ್ಯಯನದಿಂದ ಸಾಮಾಜಿಕ ಸ್ತಿ ಶಿಗತಿಗಳ ಬಗೆಗೂ ನನುಗೆ ಅಲ್ಲಲ್ಲಿ ಮಾಹಿತಿ 
ಗಳು ದೊರಯುತ್ತ ನೆ. ಉದಾಹರಣೆಗೆ "ಪುತ್ರಿ ಕ್‌? ಎಂಬ ಪದ್ದೆ ತಿ. ಉತ್ತರ ಕರ್ನಾಟಕ 
ಮತ್ತು ಕೊಂಕಣದೆಲ್ಲಿ ಪ ರ್ರ ಚಾರೆದಲ್ಲಿದ್ದೆ ಈ ಪದ್ಧತಿಯ ಪ್ರ ಪಕಾರ ನುಗನಿಲ್ಲದೆ ಮರಣ ಹೊಂದಿದ 
ವ್ಯಕ್ತಿ “ಯೆ ಆಸ್ತಿ ಹಿ ಸರ್ಕಾಕಿಕೆ ಹೋಗುತ್ತಿ ತ್ತು. ಹತ್ತಿ ಡೆ ಬಂಧುಗಳಾರಿಗೂ ಇದರೆ ಹಕ್ಕಿರ: 
ಲಿಲ್ಲ. ಲ್ಲಿ ಗಮನಿಸಬೇಕಾದೆ ಮತ್ತೊ ಡು ಅಂಶನೆಂದಕೆ ಪ್‌ ಪದ್ಧತಿ ಕೆಲವು ಸ್ಥಳಗಳಲ್ಲಿ 
ಎಲ್ಲಾ ತ ಮಿನ ಜನರಿಗೂ ಇನ್ನು "ಕೆಲವು ಸ್ಪ ಳಗಳಲ್ಲಿ ಕೆಲವೇ ಕೋಮಿನ ಜನರಿಗೂ ಅನ್ನೆ 
ಯಿಸುತ್ತಿ ತ್ತು.88 ಈ ಸಂದರ್ಭಗಳಲ್ಲಿ ನಾವು *ದಿಲ್‌ಸಾಹಿ ಸುಲ್ತಾನರು ಈ ಪದ್ಧ ತಿಯನ್ನು 
ರದ್ದು ಪಡಿಸರೋ ಸುಗ ಹೊರಡಿಸಿದ ಅನೇಕ ಆಜಿ ಗಳನ್ನು ಕಾಣಬಹುದು. ಇಲ್ಲಿ ತಿಳಿದು 
ಬರುವ ಇನ್ನೊಂದು ಅಂಶನೆಂದರೆ ಕೆಲವ್ರು ಕೋನಿ 18 ಇ ಕೆಲಸಗಳನ್ನು ಕಡ್ಡಾಯ 
ವಾಗಿ ನಾಡಲೇಬೇಕಿತ್ತು. ಇಂತಹ ಕಡ್ಡಾ ಯ ಸೇವೆಗಳನ್ನು ಕೆಲವು ಕೋಮಿನ ಜನರಿಗೆ 
ಮನ್ನಾಮಾಡಿ ಹೊರೆಡಿಸಿದ ಅಸ್ಪ ಣೆಗಳನ್ನೂ. 15 ಕಾಣಬಹುದು. ಉದಾಹರಣೆಗೆ ನಾಯಿಂದ 
ಕೋಮಿನ ಜನರು ಸೈನ್ಯದಲ್ಲಿ ಕಡ್ಡ್ದಾ ಯ ಸೇನೆ ಸಲ್ಲಿಸಬೇಕಾಗಿರಲಿಲ್ಲ. 


ಕೆಲವು ಶಾಸನಗಳಲ್ಲಿ ಸ್ಥ ಳನಾಮಗಳ ವಿವರಣ್ಕೆ ಯಾವುದಾದರೊಂದು ಊರಿನ ಹಳೆಯ 
ಹೆಸರಿಗೆ ಬದಲಾಗಿ ಇಟ್ಟಿ ಹೊಸ ಹೆಸರು ಇತ್ಯಾದಿ ವಿವರಗಳಿರುತ್ತವೆ. ರಾಯಬಾಗ್‌ ಅನ್ನು 
ಮುಸ್ತ ಫಾಬಾದ್‌ ಕೊ ಬಿಜಾಪುರವನ್ನು ನುಹಮದ್‌ಪುರ ಇಂದೂ ಕರೆಯುತ್ತಿದು ದನ್ನು 
ನಾವು. ಇಲ್ಲಿ ಸ್ಮ ಒರಿಸಬಹುದು. 


ಅಳತೆಗೆ ಸಂಬಂಧಿಸಿದಂತೆ ನೀತನ್‌, ಚಾವಾರ್‌, ಬೀಫ್‌ ಗಜ್‌ ಮುಂತಾಜೆ ಶಬ್ದ ಗಳ 
ಬಳಕೆಯನ್ನು ನಾಣ್ಯಗಳಿಗೆ ಸಂಬಂಧಿಸಿದಂತೆ ಹೊನ್‌, ಪ್ರತಾಪ್‌, ಬಂಕ, ಜೀಕಾಣಿ, ಜೀತಾಲ್‌ | 
ಮುಂತಾದ ಶಬ್ದಃ ಗಳ ಬಳಕೆಯನ್ನು ಈ ಶಾಸನಗಳಲ್ಲಿ? ಕಾಣಬಹುದು. ಕೆಲವೊಮ್ಮೆ ಒಂದು 
ಸ್ಥಳದಿಂದ ಇನ್ನೊ ೦ದು ಸ್ಪಳೆಕ್ಸೆ ಇರುವ ದೂರನನ್ನೋ ಅರಸರಿಗೆ ಸೇರಿದ ರಾಜ್ಯದ ಎಲ್ಲೆ 
ಯನ್ನೋ ಅಥನ ಮಸೀದ, ಈಟ್‌ಡಿರ್‌ (ಪ್ರಾರ್ಥನಾ ಸ್ಥಳ), ಖಬರೆಸ್ಥಾನ (ಸ [ಶಾನಭೂಮಿ) 
ನಂತರದ ಧಾರ್ಮಿ ಕಸ ಗಳಿಗೆ ದತ್ತಿ ಯಾಗಿ ನೀಡಿದ ಭೂಮಿಗಳ ಚಕ್ಕು ಬಂದಿಗಳ ನಿವರಗಳನ್ನೋ - 
ತಿಳಿಸುವ ಶಾಸನಗ ಗಳೂ" ಇವೆ, | 


ಕರ್ನಾಟಕದಲ್ಲಿ ದೊರೆತ ತೋಪುಗಳ ಮೇಲಿರುವ. ಅನೇಕ ಶಾಸನಗಳು ಅವುಗಳನ್ನು : 
ತಯಾರು ಮಾಡಲು ಅಪ್ಪಣೆಕೊಟ್ಟ ಅರಸ, ಅವನ್ನು ರವಾನಿಸಿದ ಸ್ಥಳ, ಯಾನ ಯಾನ ಅರಸರ : 
ಕಾಲದಲ್ಲಿ ಅವುಗಳನ್ನು ಹೆಚ್ಚು ಸಟ್ಟಾ ಗಿ ತಯಾರಿಸುತ್ತಿ ದ್ದರು ಎಂಬಂತಹ ಅನೇಕ ವಿಷಯ 
ಗಳನ್ನು "ತಿಳಿಯಲು ಸಹಾಯಕಾರಿಯಾಗಿವೆ, | 


ಸ 
| 


ಕರ್ನಾಟಕದ ಇತಿಹಾಸ ರಚನೆಗೆ ಮಹಮ್ಮದೀಯ ಶಾಸನಗಳ ಕೊಡುಗೆ ೭೩ 


ನಮ್ಮ ನಾಡಿನ ಸಾಹಿತ್ಯ ಚರಿತ್ರೆ ಯ ಜೊತೆಗೆ ಲೇಖನ ಕಲೆಯ ದೃ ಸ್ಟಿಯಿಂದಲೂ ಈ 
ಶಾಸನಗಳ ಮಾಲ್ಯ. ಹೆಚ್ಚಿ ಸ ಅನೇ ತ ಕಪಿಗಳು ಸುಂದರೆ ಲಿಪಿಕಾರರು ಡಿ ಗಳು) ನಮಗೆ 
ತಿಳಿದಿರುವುದು ಈ ಶಾಸನಗಳಿಂದಲೇ. ಇಲ್ಲಿ ಫರೀದ್‌, ನದೀಮ್‌, ಮುಹನ್ಮುದ್‌, ಅಮೀನ್‌, 
ಅಬ್ದುಲ್‌ ಖಾಸಿಮ್‌, ಅಬಿದ್‌, RE ಊಡ್‌- ದೀನ್‌, ಮೀ ಹುಸೇನ್‌ ಅಲ್ರಿ 
ಗುಲಾಮ್‌ ಹುಸೇನ್‌, ಸಹೀರ್‌ ಮುಂತಾದ ಕನಿಗಳನ್ನೂ ಮಹಮದ್‌ ಬಿನ್‌ ದಿಯಾ (1323) 
ಖಿರಾಕ್‌ ಹಿರೆವೀ (1517), ಖಾಜಿ ನಿಜಾವ್‌ ದವ್ವಾನೀ (1518), ಹಾಫೀಜ್‌ ನಿಜಾಮುದ್‌- 
ದೀನ್‌ (1536. -37), ಹಿದಾಯತುಲ್ಲಾ ಹ್‌ (1581) )» ಕರೀಮುದ್‌-ದೀನ್‌ ಅಲಿ (1583) 
ಅಬ್ದುಲ್‌ ಆಜೀಜ್‌ (1633.34), ಮುಂತಾದ ಸುಂದರ ಲಿನಿಕಾರರನ್ನು ಇಲ್ಲಿ ಉದಾಹರಿಸ 
ಬಹುದು, 


ಬಿದರೆ ಬಿಜಾಪುರ, ರಾಯಚೂರು, ಗುಲ್ಬರ್ಗ ಮತ್ತು ಇತರ ಸ್ಥಳಗಳಲ್ಲಿ ಬಳಕೆಯ 
ಲ್ಲಿದ್ದೆ "ಸುಹುರ್‌' ಮತ್ತು "ಹಿಜರಿ' ಶಕೆಗಳ ವಿಚಾರ ನಮಗೆ ತಿಳಿಯುವುದು ಈ ಶಾಸನ 
ಗಳಿಂದಲೇ, 38 ಟಿಪ್ಪು ಸುಲ್ತಾನನು ಬಳಕೆಗೆ ತಂದ "ಮೌಲೂದಿ ಶಕೆ' ಅವನ ಕೆಲವು ಶಾಸನ 
ಗಳಿಂದ ತಿಳಿದು ಬರುತ್ತದೆ. "ಹಿಜರಿ? ಶಕೆಯನ್ನು ಬರೆಯುವಾಗ ಅಂಕೆಗಳನ್ನು ಎಡದಿಂದ 
ಬಲಕ್ಕೂ "ಮಾಲೂದಿ? ಶಕೆಯನ್ನು ಬರೆಯುವಾಗ ಅಂಕೆಗಳನ್ನು ಬ್ರಲದಿಂದ ಎಡಕ್ಕೂ ಸಾನರಾನ್ಯ 
ವಾಗಿ ಬರೆಯುವ ಪದ್ಧ ತಿ ಇದ್ದು ಈ ಪದ್ಧತಿಯನ್ನು ನಾವು ಟಪ್ಪು ಸುಲ್ತಾನನ ಕೆಲವು "ಶಾಸನಗಳಲ್ಲಿ 
ಕಾಣಬಹುದು. ಅನನ ಅಸೇ ಕೆ ಶಾಸನಗಳಲ್ಲಿ ಸುನ್‌ ಭಾಷೆಯ ಪದ್ಯ ಗಳಿದ್ದು ತೇದಿ 
ವಿವರಗಳನ್ನು ಹೊಂದಿರುತ್ತವೆ.21 ಕೋಟಿಗಳನ್ನೋ ಮಂದಿರಗಳನ್ನೊ ಕಟ್ಟ ಬೇತಾಡಕಿ ಮತ್ತು 
ಇತರ ಶುಭ್ಭನಿರ್ಯಗಳನ್ನು ವತಾಡಬೇಕಾದರೆ ಹ ಜ್ಯೋತಿಷ್ಯ ಶಾಸ್ತ್ರ ಸ ಕೊಡುತ್ತಿ ದ್ದ ಮಹತ್ವೆ 
ವನ್ನು ನಾವು ಇನ್ನೂ ಕೆಲವು ಶಾಸನಗಳಲ್ಲಿ?? ಜಡ ಓಹುನು, 


ಅನೇಕ ಮಹನ್ಮ ದೀಯ ಕಟ್ಟಿ ಡಗಳ ಅನಶೇಷಗಳನ್ನು ಗುರುತಿಸುವುದು ಅಲ್ಲದೆ ಅವು 
ಗಳನ್ನು ಕಟ್ಟದನರು ಇಲ್ಲವೆ ರೋ ದ್ಧಾರ ಮಾಡಿದವರು ಯಾರು ? ಅದರ ಕಾಲವೇನು? 
ಎಂಬಂತಹ ಅನೇಕ ವಿಚಾರಗಳನ್ನು ತಿಳಿಯುವುದು ನಾವು ಈ ಶಾಸನಗಳಿಂದಲೇ. ಮಹಮ್ಮ 
ದೀಯ ವಾಸ್ತುಶಿಲ್ಪದ ಅಧ್ಯಯನದ ದೃಸ್ಟಿ ಯಿಂದ ಈ ಶಾಸನಗಳ ಮಾಲ್ಯ ಅಮೋಘವಾದುದು. 
`ಇದು ಬೆಳೆದು ಬಡ ರೀತ್ಶಿ ಅದನ್ನು" ಬಳೆಯಲು ಸ್ರೊ (ತ್ಸಾ ಹಿಸಿದ 60 ವಿಚಾರ್ಯ, ಕಾಲ 
ಕಾಲಕ್ಕೆ ಬಂದೆ ವಿವಿಧ ಶೈಲಿಗಳ ಅಧ್ಯ ಯನ ಇತ್ಯಾದಿ Mie ದೃ ಸ್ಟಿಯಿಂದ ಈ ಶಾಸನಗಳು 
ತುಂಬಾ ಉಪಯುಕ್ತ ಫೆ: ಜಗಳೂರ ಕೋಟಿಯಲ್ಲಿರುವ ಸೆ ಸುಲ್ತಾನನ ಅರಮನೆಗೆ 
«ಫರೂಕ್‌ ಮಹಲ್‌? ಎಂಬ ಹೆಸರಿದ್ದಿ ತಿಂದು ತಿಳಿಯುವುದೇ ಅವನ ಶಾಸನದಿಂದೆ. 23 


ಮುಸೀದಿ, ಗೋರಿ, ಈದ್‌ಗಾಹ್‌ ನುುಂತಾ ತಾದ ಧಾರ್ಮಿಕ ಕಟ್ಟಿ ಡಗಳ ಮೇಲೆ ಕಂಡುಬರುವ 
ಶಾಸನಗಳಲ್ಲಿ ಖುರಾನಿನಲ್ಲಿರುವ ೫ ಸದ್ಯ ಗಳೇ ಹೆಚ್ಚು. ಅಲ್ಲದೆ ಅವುಗಳಲ್ಲಿರುವ ಅನೇಕ ಶಾಸನ 
ಗಳಲ್ಲಿ ದೇವರ ಮತ್ತು ಇಸ್ಲಾಂ ನುತಸ್ಸಾ ಸ ಕ್‌ ಮೊಹನ್ಮುದ್‌ ಪೈ ಫೆ ಗಂಬರ್‌ನ ವಿವಿಧ ಹೆಸರುಗಳು 
ಇರುತ್ತ ವೆ.24 ಇವು ಧಾರ್ಮಿಕ ಕೆ ಇತಿ ಹಾಸದ ರಚನೆಯಲ್ಲಿ ಮಹತ್ವ ಕ ಪಾತ್ರವನ್ನು ವಹಿಸಿಕೊಂಡಿವೆ. 
ಒಟ್ಟ ನಲ್ಲಿ ಕನ್ನ ಡ ನಾಡಿನಲ್ಲಿ ಕಂಡುಬರುವ ಮಹನ್ಮು ೈದೀಯ ಶಾಸನಗಳು ಇತರ ಭಾಷೆಗಳ 
ನಗಳ i ಈ ನಾಡಿನ ಜನಜೀನನ, ಇತಿಹಾಸ ಇತ್ಯಾ ದಿ ವಿಷಯಗಳನ್ನು ತಿಳಿದುಕೊಳ್ಳು 
ವಲ್ಲಿ ನಮಗೆ ತುಂಬಾ ಉಪಯುಕ್ತವಾಗಿವೆ. 


೭೪ 


ತ್ಯ 
12. 


. Epigraphia Indo Moslemica (E.IM.) 1927-28, ೧. 17 
. Annual Report on Indian Epigraphy (4.R.LE.), 1964-65, 


, E.1M., 1939-40, pp. 17-18 


. ಅದ್ಕ, p. 21 
, ನೋಡಿ Epigraphia Carnatica (೫. ೮) ಸಂ. VI, (1977), ಶ್ರೀಸ 


ಡೆ ಛಿ ಟಿ ಹರು 


, ನೋಡಿ, ಅದೇ, ಪಾಂಪು 171 ಮತ್ತು 197 ಶ್ರೀಪ. 12, 13, 14, 16, ಇತ್ಯಾದಿ 
. 8. 1. 14., 1931-32, pp. 19-20 
. ವಿವರಗಳಿಗೆ ನೋಡಿ, 7. A. Desai: Archaeology of Karnataka; 


, ನೋಡಿ, ಅದೇ, .1958-59 No. D. 49, 85, 138 ;1963-64 No. D. 
, 7. A: Desai, Indian History Congress, 33rd Session, 


. Epigraphia Indica— Arabic and Persian Supplement 1962, 


. ಅದೇ, 1952-53, No. D. 39; 1965-66, No. ಐ. 233, 234, 242- 
243 ಇತ್ಯಾದಿ, 
. ಅದೇ, 1955-56. No. D. 109; 1962-63, No. D. 179, 181, 


ಮಾನವಿಕ ಕರ್ಣಾಟಕ 


ಅಡಿಟಿಪ್ಪಣಿಗಳು 


D. 278 


A.R.1E., 1959-60, ಐ. 172 
೫. 1. M., 1929-30, p. 22 


59, 60, 61, 64 ಇತ್ಯಾದಿ 


(Ed. A. V. Narasimha Murthy), Mysore, 1978, pp. 
184-85, 


4A.R.1.E., 1970-71 No. ಐ. 127 
ಆನೇ 1970-71 No. 0. 126-27; 1963-64 No. 0. 266; 1964-65 


No. D. 284 


258 ಇತ್ಯಾದಿ. 


Muzaffarpur, 1972, P. 646 


pp. 63-64 


°A.R.IlE. 1964-65, No. D. 287 


1964-65, No- D. 330; 1968-69, No. D. 408 ಇತ್ಯಾದಿ. 


: 
A 


ಕರ್ನಾಟಕದ ಇತಿಹಾಸ ರಚನೆಗೆ ಮಹಮ್ಮದೀಯ ಶಾಸನಗಳ ಕೊಡುಗೆ ೭೫ 


, ಕೀರ್ಮಾನಿಯವರು ಈ ಶಕೆಯನ್ನು "ಮಹನ್ಮುದಿ ಶಕೆ' ಎಂದು ಕರೆದಿದ್ದಾರೆ. 


(ನೋಡಿ. Mohibbul Hasan: History of Tippu Sultan ಪು. 400 


. ಅದೇ, ಪು. 396 ಮತ್ತು £.€., ಸಂ. ೪1 (1977), ಶ್ರೀಪ. 92 ಇತ್ಯಾದಿ. 

. E. C., ೫1 (1977), ಶ್ರೀಪ , 48, 60, 61 ಇತ್ಯಾದಿ. 

, ಅದೇ, ಶ್ರೀಪ. 46 

. 4. ಔ. 1. ೫, 1963-64, No. ಐ. 242 

. E.C., ೫11977), ಶ್ರೀಪ.49, 50; 4. R.1. E, 1962-63, No. D. 


165, 167, 176 ಮತ್ತು 1964-65 No. D. 278, 280-82, 288, 296 
ಇತ್ಯಾದಿ, 


ಹೆದಿನಾಲ್ವ ನೆಯ ಶತಮಾನದ ಮಧ್ಯ ಭಾಗದಿಂದಲೆ ಉತ್ತರ ಕರ್ಣಾಟಕದ ಬಹುಭಾಗವು 
ಬಹಮನಿ ಸುಲ್ತಾ ತ ಬಿಜಾಪುರದ ಸುಲ್ತಾನರು ಮತ್ತು ಆನಂತರದಲ್ಲಿ ಮೊಗಲರು ಅಥವಾ 
ಗೋಲ್ಕೊಂಡದ ಅವರ ಪ್ರತಿನಿಧಿಗಳ ಮೂಲಕ ನೇರವಾಗಿ ಮುಸಲ್ಮಾನ 'ಆಳಿಕೆಗೆ ಒಳಪ[ಟ್ವತು] 
A ಹದಿನೆಂಟನೆ ಶತಮಾನದಲ್ಲಿ ಹೈದರ್‌ ಮತ್ತು ಓಪ್ಪು ಗಳು ಅಭ್ಯುದಯಕ್ಕೆ ಬಂದ ಮೇಲೆ 
ದಕ್ಷಿಣ ಕರ್ಣಾಟಿಕವು ಹಳೆಯ ಮೈ ಸೂರು ರಾಜ್ಯವು ಸೇರಿ yA: ನಾಲ್ಕು ದಶಕಗಳವರೆಗೂ 
ಮುಸಲ್ಮಾ ನರ ಅಳಿಕೆಯಲ್ಲಿತ್ತು. ಹೀಗೆ ೫0 ನರು ಕರ್ಣಾಟಕದಲ್ಲಿ ಅಲ್ಪ ಸಂಖ್ಯಾತರೇ 
ಆಗಿದ್ದರ ರೂ ಕರ್ಣಾಟಕದ ಬಹಳ ಪ್ರ ದೇಶಗಳ ಮಧ್ಯಂತರ ಕಾಲದಲ್ಲಿ ವಿಶೇಷವಾನ ರಾಜಕೀಯ 
ಅಧಿಕಾರವನ್ನು ಪಡೆದಿದ್ದೆ ರು, sr ಇತಿಹಾಸನನ್ನು ಪುನರಾಲೋಕನ ಮಾಸುವ 
ಉದ್ದೇಶದಿಂದ ನೋಡಿದರೆ ಇದು, ಬ್ರಿಟಿಷರಿಂದ ಶ್ರಿ "ರೆಂಗಪಟ್ಟಿಣದ ವಿಜಯ ಹಾಗೂ ಓಪ್ಪು 
ಹದಿನೆಂಟನೆಯ ಶತಮಾನದ ಕೊನೆಗಾಲಕ್ಕೆ, ಮಂಗಿಹತೊಟ 
ತೆಂದು ಪಕ ತ್ತ (ಕರ್ಣಾಟಕದ ಪರಂಪರೆ, ಸಂಪುಟ ೨, ಹ ೨೭೬). 


ಸಂಗ್ರಹ : ಎಚ್‌. ಎಸ್‌. ಸುಜಾತಾ 


ಎಂ. ಎಸ್‌. ಪುಟ ಬಇ್ಲನವರ ಎರಡು ಲೇಖನಗಳು 


(ಎಂ. ಎಸ್‌. ಪುಟ್ಟಣ್ಣ ನವರು ಹೊಸಗನ್ನಡ ಸಾಹಿತ್ಯಕ್ನಾಗಿ ದುಡಿದ ಹಿರಿಯ ಮಹನೀಯ 
ರಲ್ಲಿ ಒಬ್ಬ ರು. ಅವರು ಕಾದಂಬರಿ, ಜೀನನಚರಿತ್ರೆ, ಅನುವಾದ, ಸಂಶೋಧನೆ, ಬಾಲಸಾಹಿತ್ಯ 
ಮೊದಲಾದ ಪ ಪ್ರಕಾರಗಳಲ್ಲಿ ಹೆಸರು ಮಾಡಿದರು. ಜೊತೆಗೆ "ಹಿತಬೋಧಿನಿ, ಎಂಬ ಮಾಸಪತ್ರಿಕೆ 
ಯನ್ನು ಕೆಲವು ಕಾಲ "ನಡೆಸಿದರು. “ ಹಿತಬೋಧಿನಿ' ಯಲ್ಲೂ ಇತರೆ ಹಲವು ಪತ್ರಿಕೆಗಳಲ್ಲೂ 
ಅನೇಕ ಬಿಡಿಲೇಖನಗಳನ್ನು ಬರೆದರು. 

"ನಿರಂಕುಶಪ್ರ ಭುತ್ತ' ಎಂಬ ಪುಟ್ಟಿ ಣ್ಣ ನವರ ಲೇಖನ "ಹಿತಬೋಧಿನಿ' ಪತ್ರಿ ಕೆಯಲ್ಲಿ (ಸಂಪುಟಿ೧; 

ಸಂಚಿಕೆಗಳು ತ, ೪, ೫; ೧೮೮೯-೮೪). ಪ್ರ ಕೆಟಿವಾಯಿತು. ಪುಟ್ಟ ಣ್ಣ ನವರು ಇದರಲ್ಲಿ ನಿರಂಕುಶ 
ಪ್ರಭುತ್ವ ದ ಸಾಧಕ-ಬಾಧಕಗಳನ್ನು ಕುರಿತು ವಿವೇಚಿಸಿದ್ದಾರೆ. "ಸಹರುಗಳ ಸ್ವತಂತ್ರಾಡಳತೈ 
ಅಥವಾ ಮ್ಯೂನಿಸಿಸ್ಯಾಲಿಟ' ಎಂಬ ಅನರ ಲೇಖನವೂ" ಹಿತಭೋಧಿನಿ? ಪತ್ರಿಕೆಯಲ್ಲಿ ಯೇ(ಸಂಪುಟ ೧; 
ಸಂಚಿಕೆ ೬; ೧೮೮೪) ಪ್ರಕಟವಾಯಿತು. ಆಡಳಿತ ವ್ಯ ವಸ್ಥೆ ಯ ಬಗೆಗೆ ಪ್ರಜೆಗಳಿಗೆ ಖಚಿತೆ 
ತಿಳುವಳಿಕೆ ಚಕ ಅನಿತ್ಯ ಎಂಬ ಪುಟ್ಟ ಣ್ಣ ನವರ ಜೀ ಇಲ್ಲಿ ಸುಸ್ಪ ಸ್ಟ ವಾಗಿದೆ. ಕನ್ನಡಿಗರ 
ಗಮನಕ್ಕೆ ಬರಲೆಂಬ ಉದ್ದೆ ನೇಡ "ಈಗ ಈ ಎರಡು ಲೇಬಿನಗಳನ್ನು ಇಲ್ಲಿ ಪುನ 
ರ್ಮುದಿ ಸಲಾಗಿದೆ. 
* ಮೊದಲ ಲೇಖನ ಕೆಲವುಕಡೆ ತ್ರುಟಿತವಾಗಿದೆ. ಹಿತಬೋಧಿನಿ' ಯ ಮೊದಲ ಸಂಪುಟದ 
ಕೇವಲ ಒಂದು ಪ್ರತಿ ಮಾತ್ರ ಲಭ್ಯ ವಿರುವುದರಿಂದ ಪೂರ್ಣಪಾಠ ದೊರೆಯಲು ಅಡ್ಡಿಯಾಗಿದೆ. 
ಆ ಲೇಖನದ ತ್ರುಟತಭಾಗಗಳನ್ನು ಈ ಚಿಹ್ನೆಯಿಂದ ಸೂಚಿಸಲಾಗಿದೆ. ಎಚ್‌. ಎಸ್‌, 
ಸುಜಾತಾ) 


ನಿರಂಕುಶ ಪ್ರಭುತ್ವ 


ಪ್ರಜೆಗಳು ತನ್ಮು ಸಾಖ್ಯ್ಯಕ್ಕೆ ಅನುಗುಣನಾದ ಆಲೋಚನೆಯನ್ನು ಥೊರೆಗೆ ಅಥವಾ 
ಮಂತ್ರಿ ಯೇ ಮುಂತಾದ "ಊಕಾರಿಗಗೆ ಆಗಾಗ್ಯೆ ತಿಳಿಯಪಡಿಸುತ್ತಾ, ರಾಜ್ಯಾ ೦ಗ ವಿಚಾರದಲ್ಲಿ 
ತೆಕೆ 'ತಟುವಟಕೆಯನ್ನು ತೋ (ರಿಸುತ್ತಿದ್ದೆರೆ, ರಾಜ್ಯವು ಆಚಂದ್ರಾ ರ್ಕವಾಗಿರುವುದೆಂದು ಕಳೆದ 
ಸಂಚಿಕೆಯಲ್ಲಿ ಸೂಕ್ಷ್ಮವಾಗಿ ಸೂಚಿಸಿಡೆವಸ್ಟೆ . ಹಾಗಲ್ಲದೆ ಧೊರೆಯು ಪ್ರಜೆಗಳ ಕಷ್ಟಸುಖ 
ಗಳನ್ನು ಅ ಅರಿಯದೆ ಎಲ್ಲಾ ಕಾರ್ಯಗಳನ್ನೂ ತಾನೇ ನಡಿಸುತ್ತಾ ಇದ್ದರೆ, ರಾಜ್ಯ ಕೋಟಿ ಉಂಟಾಗು 
ವದು, ಅಂಥನನಲ್ಲಿ ನೀಚಗುಣಗಳೂ ಇದ್ದರೆ, ಜನರಿಗೆ ಹಿಂಸೆ ಇನ್ನೂ ಹೆಚ್ಚು ನದು. ಶೀಚನಾದ 


೭೮ ಮಾನವಿಕ ಕರ್ಣಾಟಕ 


ಧೊರೆಯಿಂದ ಉಂಟಾಗತಕ್ಕೆ ಕಷ್ಟವನ್ನು ಮುಸಲ್ಮಾನರ ಅನೇಕ ಕೆಟ್ಟ ಧೊರೆಗಳಿಂದ ಆಳಲ್ಪಡು 
ತ್ತಿದ್ದ ನಮ್ಮು ಜನರಿಗೆ ಇಲ್ಲಿ ನಾವು ಹೇಳೆಲು ಅಗತ್ಯವಿಲ್ಲ. ಸ 

ಹೈದರಲ್ಲಿಗೂ ತರುವಾಯ ಟಿಪ್ಪೂ ಸುಲಾನನಿಗೂ ಕೃಷ್ಣರಾಯನೆಂಬ ಒಬ್ಬ ಬ್ರಾಹ್ಮಣನು 
ಮಂತ್ರಿಯಾಗಿ ಬಹು ಆಪ್ತನಾಗಿದ್ದನು. ಇವನ ಮೇಲೆ ಯಾರೋ ಕ್ಷುದ್ರವನ್ನು ಹೇಳಿದ ಕಾರಣ, ' 
ಜಯಪ್ರದೆಕ್ಕಾಗಿ ಮತ್ತೊಂದು ದೇಶಕ್ಕೆ ಹೋಗಿದ್ದೆ ಟಪ್ಪುವು ಕೃಷ್ಣ ರಾಯನ ಪ್ರಾಣವನ್ನು ಆ 
ಕ್ಷಣದಲ್ಲಿ ತೆಗಿಸಬೇಕೆಂದು ಶ್ರೀರಂಗಪಟ್ಟಣಕ್ಕೆ ಕಾಗದವನ್ನು ಬರೆದನು. ರಾಜ್ಯ ನಿಚಾರವನ್ನು. 
ಮಾಡುತ್ತಾ ಕೂತಿದ್ದೆ ಆ ಮಂತ್ರಿಯನ್ನು ಆಕಸ್ಮಿಕವಾಗಿ ಹಿಡಿದುಕೊಂಡು ಹೋಗಿ ಸಿದ್ದಿಯವರು 
ಕತ್ತನ್ನು ತಿರುಚಿಕೊಂದರು. ಹೀಗೆ ಸ್ವತಂತ್ರನಾದ ಥೊರೆಯು ನೀಚನಾದರೆ, ಯಾವಾಗ ಪ್ರಾಣ 
ವನ್ನುತೆಗಿಸುವನೋ ತಿಳಿಯದು. ದಖನೀ ಮುಸಲ್ಮಾನರಲ್ಲಿ ಮತ್ತೊಬ್ಬ ಧೊರೆಯು ತನಗೆ ಸೇರಿದೆ 
ಒಂದು ಪಟ್ಟಣದ ಬೀದಿಯಲ್ಲಿ ಕುಮರೇ ಮೇಲೆ ಕೂತುಕೊಂಡು ಹೋಗುತ್ತಾ. ಅಲ್ಲಿದ್ದ ದೊಡ್ಡ 
ದೊಡ್ಡ ಮನೆಗಳನ್ನೂ ಉಪ್ಪರಿಗೆಗಳನ್ನೂ ಜನರ ವಸ್ತಾ ಭರೆಣವನ್ನೂ ನೋಡಿ - ಜನರ ಐಶ್ವರ್ಯ 
ಹೆಚ್ಚಾಗಿದೆ; ತನ್ನ ಖಜಾನೆಯಲ್ಲಿ ಹಣ ಕೊಂಚವಿದೆ. ಆದ್ದರಿಂದ ಆವೂರು ಜನರ ಆಸ್ತಿಯನ್ನೆಲ್ಲಾ 
ದೋಚಿ ತೆಗೆದುಕೊಳ್ಳುವದೆಂದು ಅಪ್ಪಣೇ ಮಾಡಿದನು. ಪ್ರಜೆಗಳೆಲ್ಲಾ ಸಮಸ್ತವನ್ನೂ ಈ ಹೆಗಲು 
ಗಳ್ಳನಿಗೆ ಸುಲಿಗೇಕೊಟ್ಟು, ದೇಶಾಂತರಕ್ಕೆ ಹೊರಟು ಹೋದರು. ಇಂಥಾ ದೊರೆಗಳ ದೇಶದಲ್ಲಿ 
ಜನಗಳು ಬದುಕುವುದು ಹ್ಯಾಗೆ? ದೆಹಲೀ ಆಲಂಘೀರನು ಪ್ರಜೆಗಳಾದ ಹಿಂದುಗಳ ಮೇಲೆ ಜೆಜಿಯಾ 
ಎಂಬ ತಲೆಗಂದಾಯನನ್ನು ಹಾಕಿದನು. ಗಂಗಾನದಿಯಲ್ಲಿ ಹಿಂದುಗಳು ಸ್ನಾನವನ್ನು ವಠಾಡಿದರೆ 
ತುರಕರು ವರಿಯನ್ನು ನಸೂಲು ಮಾಡುತ್ತಿದ್ದರು. ತಮ್ಮ ತಮ್ಮ ಮನೇಭಾವಿ ನೀರನ್ನು ಉಪ 
ಯೋಗಿಸುವನರೆಲ್ಲಾ ತೆರಿಗೆಯನ್ನು ಕೊಡಬೇಕೆಂದು ವಿಧಿಸಿದ್ದ ರಂಕೆ.ಗಂಡಹೆಂಡಿರು ಕೂಡಿ ಸಂಸಾರಾ 
ಮಾಡಿಕೊಂಡು ಸುಖವಾಗಿದ್ದ ದಿವಸದಲ್ಲೆಲ್ಲಾ ತೆರಿಗೆಯೆನ್ನು ಕೊಡಬೇಕೆಂದು ಹಿಂಸಿಸುತ್ತಿದ್ದ ಈ 
ಚಂಡಾಲ ಧೊರೆಗಳಿಂದ ರಾಜ್ಯಕ್ಕೆ ಹ್ಯಾಗೆ ಕ್ಷೇಮ.ಉಂಟಾದೀತು? ಒಬ್ಬಮುಸಲ್ಮಾನನು ಕದ್ದರೆ 
ಕದ್ದ ಪದಾರ್ಥವನ್ನು ಅವನು ಉಪಯೋಗಿಸಿಕೊಳ್ಳದೇ ಇರುವದೇ ಅವನಿಗೆ ಶಿಕ್ಷೆಯಂತಲ್ಕೂ 
ಒಬ, ಹಿಂದುವು ಅದೇ ಪದಾರ್ಥವನ್ನು ಕದ್ದರೆ, ಇವನ ಕೈಯನ್ನು ಕತ್ತರಿಸುವುದು ಇವನಿಗೆ 


ಬ 
ಶಿಕ್ಷೆಯೆಂತಲೂ, ನ್ಯಾಯ ವಿಮರ್ಶೆ ಮಾಡುತ್ತಿದ್ದೆ ರಂತೆ. ನುಹಮುದ್‌ ತೊಗಲಖ್‌ ಎಂಬುವನು 


ದೆಹಲಿಯನ್ನು ಬಿಟ್ಟು ದಕ್ಷಿಣದಲ್ಲಿರುವ ದೇವಗಿರಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ಳಿ 
ಬೇಕೆಂಬ ತಾತ್ಪರ್ಯ ದಿಂದ ಜನರೆಲ್ಲರೂ ಕಂಚುಮುಟ್ಟು ಎತ್ತಿಕ್ಟೊಂಡು ಹೊಸ ರಾಜಧಾನಿಗೆ 
ಹೋಗುವ ಹಾಗೆ ದೆಹಲೀ ಜನರಿಗೆಲ್ಲಾ ಅಪ್ಪಣೇ ಮಾಡಿದನು. ಇದರಿಂದ ಜನರಿಗೆಲ್ಲಾ ಬಹಳ 
ಕಷ್ಟ ಉಂಟಾಯಿತು. ಅನರಲ್ಲಿ ಒಬ್ಬನು ಮೊಂಡತನನನ್ನು ಮಾಡಲು, ಸುಮಾರು ೬೦೦ ಮೈಲೀ 
ದೂರದಲ್ಲಿ ಇರುವ ದೇವಗಿರಿಗೆ ಅನನ ಕಾಲನಕ್ಷ ಹಿಡಿದು ಎಳೆದುಕೊಂಡು ಹೋಗುವಂತೆ ಹುಕ್ತುಂ 
ಆಯಿತು; ಆ ದೇನಗಿರಿಯನ್ನು ಸೇರುವದರ ಒಳಗಾಗಿ, ಅ ಮನುಷ್ಯನ ದೇಹವೆಲ್ಲಾ ದಾರಿ 
ಯಲ್ಲಿಯೇ ಖಂಡ ಖಂಡವಾಗಿ ಬಿದ್ದು ಹೋಗಿ, ಒಂದು ಕಾಲು ಮಾತ್ರ ಉಳಿಯಿತು. ಇಂಥಾ 
ಐಲು ಧೊರೆಗಳು ಅನೇಕರಿದ್ದರು. ಪೂರ ಕಾಲದಲ್ಲಿ ಕೆಲವು ಅಧಿಕಾರಿಗಳು ಸರಕಾರದ ಕಂದಾಯ 
ನನ್ನು ಕೊಡಲು ಗತಿಯಿಲ್ಲದೆ ಬಡರೈತರ ತಲೆಯ ಮೇಲೆ ದೊಡ್ಡಕಲ್ಲನ್ನು ಹೊರಿಸಿ, ಅನರನ್ನು 
ಬಿಸಲಲ್ಲಿ ನಿಲ್ಲಿಸಿ, ಗಂಟುಚುವಟಯಿಂದ ಅವರು ನೆಲಕ್ಕೆ ಬಿದ್ದು ಪ್ರಾಣಾ ಬಿಡುವ ತನಕ ಹೊಡಿ 
ಸುತ್ತಿದ್ದ ರಂತೆ; ಇನ್ನೂ ಅನೇಕರನ್ನು ಹಿಡಿಸಿ ಸಾಲುಗಲ್ಲಿಗೆ ಹಾಕಿಸಿದರಂತೆ. ಅರಸುಗಳು ವ್ಯಭಿ 
ಚಾರಿಗಳಾಗಿ ನಡಿಸಿದ ಹೊಲಸು ಕೆಲಸಗಳನ್ನು ನಿವರಿಸಬೇಕೆಂದು ತನಕ ಪಡುವ ನಮ್ಮ ಮನ 
ಸನ್ನು ಮಾನದ ಮೇಲಿನ ದೃಷ್ಟಿಯು ಹಿಂದಕ್ಕೆ ಎಳೆಯುತ್ತಿದೆ. ಈ ಬಗೇ ಅವಿವೇಕಗಳಿಗೆ 
ಲೆಬ್ಬನೇ ಇಲ್ಲ. ಇಂಥಾ ನೀಚರಾದ ಥೊರೆಗಳ ಅಳಿಕೆಯ ಫಲಗಳನ್ನು ನನ್ಮು ಜನರು 


ತಾ 


ಎಂ. ಎಸ್‌, ಪುಟ್ಟಣ್ಣನವರ ಎರಡು ಲೇಖನಗಳು ೭೯ 


ವೃ ದ್ದೆ ರಾದವರಿಂದ ಕೇಳಿಯೂ, ಪುಸ್ತಕಗಳಲ್ಲಿ ಓದಿಯೂ ತಿಳಿದಿರಬಹುದು. ಅನ್ಯ ಮತ 
ವೈರಿಯಾದ ಬಪ್ಪು ವಿನ ದುಷ್ತಾ ,ರೈಗಳನ್ನು ಇನ್ನೂ ಯಾರೂ ಮರಿತಿರಲಾರರು. 


ಆದರೆ ಧೊರೆಯು ಸಜ್ಜನನಾಗಿ ಪ್ರಜೆಗಳಿಗೆ ಹಿತವನ್ನೇ ಕೋರುತ್ತಾ ಸೃತಂತಾಧಿಕಾರ 
ವನ್ನು ನಡಿಸುತ್ತಿದ್ದರೆ ರಾಜ್ಯಕ್ಕೆ ಸಕಲಭಾಗದಲ್ಲಿಯೂ ಕ್ಷೇಮ ಉಂಜಾಗುವದು. ಶೆ ಹೀಗೆ 
ಉತ್ತ ಮನಾದ ಅರಸು ಇತರರ ಕಾಟಿನಿಲ್ಲದಂತೆ ವರಠಾಡತಕ್ತ್ನ ನಿರಂಕುಶ ಪ ಪ್ರಭುತ್ವವೇ ಶ್ರೇಷ್ಠ 
ವಾದದ್ದೆ ೦ದು ಕೆಲವರು ಅಭಿಪ್ರಾ ಯ ಪಡುವರು, ಆದರೆ ರಾಜನಲ್ಲಿ ಎಷ್ಟೇ ಸುಗುಣಗಳಿದ್ದಾ ಸ್ನ ಹ 
ಪ್ರ ಜಿಗಳು ಅವನಲ್ಲಿ ಎಷ್ಟೇ ಅನುರಕ್ತ ನಾಗಿದಾ ಗೂ ಕ್ರಮೇಣ ರಾಜ್ಯ ಕೆಡುತ್ತಾ ಬರ ನಾ 
ನಿರಂಕುಶನಾಗಿರತಕ್ಕ ಪ್ರಭುವು ಒಳ್ಳೇ ನಿಬಂಧನೆಗಳನ್ನೇ ಮಾಡಿ, ನ್ಯಾಯನಿನುರ್ಶೆಯನ್ನು 


ಸರಿಯಾಗಿಯೇ ಮಾಡುತ್ತಾ, ಜನರಿಗೆ ಯಾವ ಹಾನಿಯೂ ಬರದಂತೆ ರಾಜ್ಯವಾಳುವನೆಂದು 


ಊಹಿಸೋಣ. ಇಂಥಾ ಸ್‌ ಸು ಸಜ್ಜ ನನಾಗಿರತಕ್ಕ ದ್ದು ಮಾತ್ರೆ ವೇ ಅಲ್ಲ; ಅತ ೦ತ ಚತುರ 
ನಾಗಿಯೂ ಇರಬೇಕು. ಇವನಿಗೆ ಜನರ ಮತ್ತು ರಾಜ ಭಾರತ ಸ್ಥಿತಿಯ ಕಯದ ವರ್ತ 
ಮಾನವೂ ಬಂದು ತಲಪಬೇಕು. ಶಕ್ಕರಾಗಿಯೂ ಪ್ರಾನ ಸಾಟಿ ಯಾನ ಕೆಲಸವನ್ನಾ 
ದರೂ ತನ್ಮು ಕೆಲಸದ ಹಾಗೆ ನೋಡಿಕ್ಕೊಳ್ಳೆತಕ್ಕ ಕಾರ ದಕ್ಷರಾಗಿಯೂ, ಇರುವ ಜನಗಳನ್ನು 

ನಾನಾವಿಧವಾದ ಅಧಿಕಾರಗಳಲ್ಲಿ ಇರಿಸಬೇಕು, ತನ್ನ ರಾಜ್ಯ ದ ಎಲ್ಲಾ ತಡೆಯಲಿ 
ಮೈಯೆಲ್ಲಾ ಕಣ್ಣಾಗಿ ನೋಡಿಕ್ಕೊ ಳ್ಳುತ್ತಿ ರಬೇಕು. ಇನ್ರಗಳಲ್ಲಿ ಒಂಡು ಕಾರ ವನ್ನು ನೆರ 
ವೇರಿಸುವುದಕ್ಕೆೇ ವಿಶೇಷವಾದ ಬುದ್ಧಿಯೂ: ಶಕ್ತಿಯೂ, ಅವಶ್ಯಕ, ಹೀಗಿರುವಲ್ಲಿ ಎಲ್ಲಾ 
ಕಾರ್ಯವನ್ನೂ ಒಬ್ಬನೇ ತೊಗಿಸಬೇಕಾದರೆ, ಅವನು ಎಂಥಾ ಬೃ ಹಸ್ಟ ತಿಯೋ! ಅಂಥಾ ಪುರು 
ಷನು ಸಿಕ್ಕು ವದೇ ಕಷ್ಟ. ಅಥವಾ ಸಿಕ್ಕಿ ದರೂ ಇಂಥಾ ಅಧಿಕಾರನನ್ನು ಸಸಂ ಅವನು ಸಮ್ಮತಿಸು 
ವದು ಮತ್ತೊ ಕಷ್ಟ. ನೀರಿ ಸನ್ಮು ತಿಸುತ್ತಾ ನೆಂದು ಇಟ್ಟುಕ್ಟೊ ಳ್ಳೊ ೇಣ. ಇಂಥಾ ದೊರೆಯ ಅಳಕೆ 
ಯಿಂದಲೂ ಪ್ರ ಜೆಗಳಿಗೆ ಒಂದು ಅಧವಾ “ಕೇಡು ಸವದು. ಯಾವಾಗಲೂ ರಾಜ್ಯಭಾರ 
ಕ್ರಮವು ಪ್ರ 3ಗಳಗೆ ಬರುವ ಹಾನಿಯನ್ನು ತನ್ಪಿಸಿ ಅವರ ವೃದ್ಧಿ ಗೆ ಕಾರಣನಾಗಿದ್ದ ಕ ಆ 
ಧೊಕೆತನವೇ” ಸರ್ರ್ವೊ ತ್ತ ಮನಾದದ್ದ ಸ್ಪೈ. ಮೇಲೆ Wedcgs ಒಬ್ಬ” ಸತ್ಸು ರುಷನ ಆಳಿಕೆಯಲ್ಲಿ 
ಮತ್ಯಾವ ಕಷ್ಟ ನಿಲ್ಲದಿದ್ದಾ ಗ್ಯೂ ಪ್ರತಿಗಳ ಅದೃಷ್ಟ ವೆಲ್ಲಾ ದೊರೆಯ ಕ್ಲೆ ರುವ ಕಾರಣ, ರಾಜ 
ಕಾರ್ಯ ಗಳಲ್ಲ Kr ಚಟುನಟಕೆಮನ್ನೂ ತೋರಿಸದೆ ಪ್ರಜೆಗಳು ತಟಿಸ್ಪರಾಗುನರು, ಅಂದರೆ 
ಇಂಥಾ ದೊಡ್ಡ ವಿಷಯಗಳನ್ನು ಕುರಿತು ಆರೋಚನೇ ಮಾಡುವ ಅಭ್ಯಾ ಸವನ್ನು ಬಿಡುವರು. 

ವ್ರ ವಿಷಯವನ್ನು ಕುರಿತು ತಾವು ಆಲೋಚಿಸಿದರೆ ತಮ್ಮ ಅಭಿಪ್ರಾ ಯನನ್ನು ಹು ಕೇಳುವು 
ದಿಲ್ಲವೆಂಬ ಮಾತು ಅವರ ಮನಸ್ಸಿ ನಲ್ಲಿ ಖಚಿತವಾಗಿ ನೆಟ್ಟ ರುವಜೇ, ತರ ಉಪೇಶಕ್ರೆಗೆ ಕಾರಣ 
ಹಾಗಿದೆ. ಹಾಗಲ್ಲದೆ ತಾನು ಮಾಡಿದೆ ಆಲೋಚನೆಯೂ ಎಂದಾರೆ! ಕಾಲದಲ್ಲಿಯಾದರೂ 
ಸಾಗುತ್ತೆಂಬ ಧೈರ್ಯವಿಲ್ಲದೆ ದೊಡ್ಡ ವಿಷಯಗಳನ್ನು ಕುರಿತು ಅಲೋಚನೆ ಮಾಡತಕ್ಕ ರಸಿಕರು 
ಬಹಳ "ಅಪೂರ್ನ. ಇಂಥಾ ಸಂದರ್ಭದಲ್ಲಿ ಸಾಧಾರಣ ವಿಷಯೆಗಳ ಮೇಲೆ ಈ ಜನರ ಬುದ್ಧಿ 

ವ ಯವಾಗಬೇಕಾಯಿತು. ಶಾಸ ಸ್ವಗಳೆನ್ನು ವಿಚಾರ ಮಾಡಿಕೊಂಡು ಹೋಗುವ ಆಲೋಚನ 
ಸರರಾದ ಪಂಡಿತರು ರಾಜ್ಯ ದೆಲ್ಲಿತೆಬಹುದು. ಇಂಥಾ ಕೆಲವರು ಇದ್ದ ಮಾತ್ರಕ್ಕೇ ಪ್ರ ಜೆಗಳೆಲ್ಲರೂ 
ತಮ ಯೋಗ್ಯ ಸಸಾರ "ಬುದ್ದಿ ವಂತರಾದರೆಂದು ಹೇ ಳಕೂಡದು, "ಡೊಡ್ಡ" ನಿಷಯಕ್ಕೆ 

ಹೋಗದೆ 2 ಬುದ್ಧಿ ಅಲ್ಪ ವಿಷಯಗಳಲ್ಲಿಯೇ ವೆಚ್ಚ ಬಾಗಾ ಮನುಷ್ಯ ನಿಗೆ ಅಲ್ಪ 

ವಿಷಯನನ್ನೇ ಕುರಿತು ಯೋಚಿಸುವ ಅಭ್ಯಾ ಸವಿದ್ದರೆ ಅನ ಬುದ್ಧಿ ಯೆ ಚಾತುರೃವು ದಿನೇ 
ದಿನೇ ಕಡಿಮೆಯಾಗುತ್ತಾ ಬರುನದು. ಕ್ರ te ಜನರ Cu ಸಾಮುಥಣ್ಯವು ಹೋಗಿ, 

ಅವರು ಪಶುಗಳ ತರಗತಿಗೆ ಇಳಿಯುನರು. ಸಜ್ಜನನಾದ ಧೊರೆಯ ನಿರಂಕುಶ ಪ್ರಭುತ್ವ ದಿಂದ 


೮೦ ಮಾನವಿಕ ಕರ್ಣಾಟಕ 


ಉಂಟಾಗುವ ಫಲಗಳಲ್ಲಿ ಇದೊಂದು ಮುಖ್ಯವಾದದ್ದು. ಉಳಿದವುಗಳನ್ನು ಮುಂದಿನ ಸಂಚಿಕೆ 
ಯಲ್ಲಿ ವಿಸ್ತರಿಸಿ ಹೇಳುವೆವು. 


3 


ಪ್ರಜೆಗಳ ಅಭಿಪ್ರಾ ಯವನ್ನು ತಿಳಿಯದೆ ಸ್ವ ತಂತ್ರೆ ನಾಗಿ_ ..ರಾಜ್ಯಭಾರವು ಎಷ್ಟೇ ಚನ್ನಾ 
ಗಿದ್ದ ರೂ, ಅತನು ಎಷ್ಟೇ (ರೊ ಪ್ರ ಜೆಗಳಿಗೆ ನಷ್ಟ ಅಪ್ರ ವುದಿಲ್ಲ. ರಾಜ್ಯಾ ೦ಗ ವಿಚಾರಗಳೇ 


ಮೊದಲಾದ ಡೊಡ್ಡ ವಿಷಯಗಳಲ್ಲಿ, ತ ತಮ್ಮ ಬುದ್ಧಿಯನ್ನು ಪ್ರವೇಶ ಮಾಡಿ ಚನೆ 


ಮಾಡಿ, ತಮ್ಮ ಅಭಿಪ್ರಾಯವನ್ನು ಧೊರೆಗೆ ತಿಳಿಯಪಡಿಸು, "ನಾವಶ್ಶ ಕವಾಗಿಯೂ ಹಾಗ್ತೆ 


ಮೂಡಿದಕೆ ತೊಂದರೆಯೂ ಇರು. ದೊಡ್ಡ ಸಂಗತಿಗಳನ್ನು ಕುರಿತು ಯೋಚಿಸುವ ಅಭ್ಯಾಸವು 
ಹ ಕ್ರಡಮೆಯಾಗುತ್ತಾ ಬರುವಡೆಂತಲೂ; ಕ್ರ ಮೇಣ ಅವರೆ ಬುದ್ಧಿ ....ವಾಗುತ್ತಾ ಬರುವ 
ದೆಂತಲೂ; ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದು. 
ಆದರೆ ಪ್ರ ಜೆಗಳೆಲ್ಲರೂ ಬುದ್ಧಿ ಹೀನರಾಗಿ ಏಕಕಾಲದಲ್ಲಿಯೇ ಪ್ಲ ಮಾನರಾಗುವುದಿಲ್ಲ. 
ಕೆಲವರು ಮನಸ್ಸು ಬಂದ ಅಲ್ಪ ವಾದ ಗ್ರಂಥ, ಓದುವುದರಲ್ಲಿಯೂ) ಕೆಲವರು ಜೂಜು 
ಮುಂತಾದದ್ದನ್ನು ನಡುವೆ... , ಕೆಲನರು ಮೊಸವಾಾಡುವುದರಲ್ಲಿಯೂ, ಕೆಲವರು ಕಳ್ಳತನದ. 
ಕೆಲವರು ನೈಡಿಸಾಧನೆಯಲ್ಲಿಯೂ, ಕೆಲನರು ಪಾನ ವೇಶ್ಯಾ, ಮೊದಲಾದ ದುಷ್ಟಾರ್ಮಗಳ 
ಲ್ಲಿಯೂ ನಿರತರಾಗಿ ಆಯಾ ಕೆಲಸಗಳಲ್ಲಿ, ಸಯ. ನ್ನು ತೆಗೆಯುತ್ತಾ, ಪರಹಿಂಸೆಗೆ 
ಸೂತೆನವಾಡೆ ಯಂತ ತ್ರಗಳೆನ್ನು ಕಲ್ಪಿ ಸುವ ಮಹಾಶಿಲ್ಪಿ ಗಳೋ ಎನ್ನುವ ಹಾಗೆ "ಠೋಕಕಂಟಿಕ 
ರಾಗುವರು. ಉಳಿದವರಲ್ಲಿ ಹಲವರು Burd ನೃನಸಾಯ ಆಥವಾ ವ್ಯಾ ಪಾರಗಳಲ್ಲಿ 
ಕಾಲವನ್ನು ಕಳೆಯುವರು ಇ.ಥಾ ಕೆಲಸಗಳಿಂದ ಜನ್‌ ಬುದ್ಧಿ ಯು ಕೆಡದೇ ಇದ್ದಾ ಗ್ಯೂ 
ಮಧ್ಯಸ್ಥವಾಗಿದ್ದಿ (ತೇ ಹೊರತು ವೃದ್ಧಿ ಯಾಗಲಾರದು. ಮುತವಿಸೆಯಗಳನ್ನು ನ್ಹು ವಿಚಾರ ನ 
ಕ್ಕೊ bd ಜೀವರಲ್ಲಿ ಆತ್ಮ ಂತ ಭಕ್ತಿ ಯುಳ್ಳೆ ವರು ಹಲವರು ಇದಾ ನ ಗ್ಯೂ, ತಮಗೆ ನರಕ ತಪ್ಪಿ 
ಸ್ವ ರ್ಗ ಪ್ರಾಪ್ತ ವಾಗುವಂತೆ ಸರ್ವಶಕ್ತ ಸನ್ನು ಬೇಡಿಕೊಳ್ಳಲು ಸ್ಥಾ ನ ಥ್ಯಪರೆರಾಗಿರುವರೆಲ್ಲಡೆ, 
ಲಾಕಿಕ ವ್ಯ ನಹಾರದಲ್ಲಿ ಜನರು ವ ದ್ಧಿ ಯಾಗುವ ಹಾಗೆ ಯತೆ ಕಾರ್ಕೆ ವನ್ನೂ ಇವರು ಇದು 
ವರಿಗೆ ಜರಿಗಿಸಿಲ್ಲ. "ಅಥವಾ ಈ ಜನರು ಅನ್ಯರ ಯೋಗಕ್ಷೇಮವನ್ನು ವಿಚಾರಿಸಿದಾಗ್ಕೂ, 
ವೈ ರಾಗ್ಯವನ್ನು ಬೋಧಿಸಲು ಬರುವರು. ವೈ ರಾಗ ವು ಲೌಕಿಕ ವ ೈವಹಾರನನ್ನು ಎಷ್ಟು 
ಮುಟ್ಟ ಸಿ ಹೆಚ್ಚಿ ಸುವದೋ ಅದು ಸರ್ವರಿಗೂ 4 ಇಡೆ, 


ಹೀಗೆ ಜನರು ಒಂದು ವಿಧವಲ್ಲದಿದ್ದೆ ರೂ ಮತ್ತೊ ೦ದು ವಿಧದಲ್ಲಿಯಾದರೂ ನೀತಿಯನ್ನು 
ವ ದ್ಧಿ ಮಾಡದೆ ಇರತಕ್ಕ ಮಾರ್ಗದಲ್ಲಿಯಾಗಲಿ ಅಥವಾ ನೀತಿಯನ್ನು ಕೆಡಿಸುವ ಮಾರ್ಗದಲ್ಲಿ 
ಯೊಸಲೀ ಪ್ರವರ್ತಿಸುತ್ತಾರೆ. ಥಾ ಜನರು ನೆರೆಮನೆಗೆ ಕಳ್ಳ ಬಿದ್ದಿ ದಾನೆಂದು ಕೇಳಿದ 
ಕೂಡಲೆ- ನಮ್ಮ ಮನೆ ಬೀದೀ ಬಾಗಲು ಹಾಕಿದೆಯೋ ಇಲ್ಲವೋ? ಫಟ್ಟ ಗೆಗೆ' ಬೀಗ ಬಿದ್ದಿ ದೆಯೋ 
ಇಲ್ಲವೊ? ನಮ್ಮ ಪದಾರ್ಥವು ಭದ್ರ ವಾಗಿದ್ದ ಕೆ ಸಾಕು, ನಾವು ಕಚೇರಿಗೆ ಹೋಗಿ ಸಾಕ್ಷ್ಯ 
ಹೇಳುವುದು ತಪ್ಪಿದರೆ ಸಾಕು, ಯಾಕು ಎತ್ತ | ಹೋದಕಿ ನಮಗೇನು? ಎಂದು ತನ್ಮು ಕ್ಷೇಮ 
ವನ್ನೇ ನೋಡುವರೇ ಹೊರತು ಅನ್ಕನಿಗೋಸ್ಟರ ಸಹಾಯ ಮಾಡುವದಿಲ್ಲ, ಪಶ್ಚಾ ತಾ 2 ಪವನ್ನಾ 
ಡೆರೂ ಪಡುವದಿಲ್ಲ. ಕೊನೆಗೆ ಎಂಕ 'ಸಮಯದಲ್ಲಿ ತನ್ನ ನೆರೆಯವನಿಗೆ ಇಂಥಾ ಕೇಡು 
ಬಂತಲ್ಲಾ ಅಷ್ಟೇ ಸಾಕು. ಅನನ ಮನೆ ಹಾಳಾದರೆ ತನ್ನ ಮನೆಗೆ ಬಹಿರ್ಭೂನಯಾಯಿತು, 
ಎಂದು ಹ, ನರು ನೆರೆಹೊರೆಯವರ ಪ್ರಯೋಜನನೆನ್ನೇ ನೋಡದ ಮನುಷ್ಯನು NR 


| 
F 


ಎಂ. ಎಸ್‌. ಪುಟ್ಟಣ್ಣನಪರ ಎರಡು ಲೇಖನಗಳು ೮೧ 


ಪ್ರಯೋಜನವನ್ನೆ ಲ್ಲಾ ಕಟ್ಟ ಕ್ಲೊಂಡು ಒದ್ದಾ ಡುವದು ಸುಳು, ಹೀಗೆ ಜನರೆಲ್ಲಾ ದೇಶಾಭಿ 
ಮಾನವನ್ನು ಬದು, “ಟಿಸ ರಾದ ಇಂಥಾ ಜನರನ್ನು ಅಳತಕ್ಕ ನಿರೆಂಕುಶಪ್ರ ಭು ಒಬ್ಬನೇ 
ಕಉಭಿಮಾನಿಯಾಗಿದಾನಲ್ಲದೆ ಮತ್ತೆ ಯಾರೂ ಇಲ್ಲ. ಸನ ಚಕ ವರ್ತಿಗಳು ಬ 
ಸ್ಟಾ ನಿನಲ್ಲಿಯೂ, ಕಾಬೂಲ್‌ aa ಪ್ರಾ ೦ತ್ಕಗಳಲ್ಲಿಯ್ಕೂ ಅನೇಕ ರಾಜ್ಯವನ್ನು ಜಯಿಸಿ 
ದ್ದ "ರು. ಹೀಗೆ ತಮ್ಮ ಧೊರೆಗೆ ೨1 ಬಚರಾ ತ ಕ ಇ ಕೋಸನಣಡೆ ಪ್ರಜೆಗಳು 


ಸ ರಾಜ್ಯ ವಾದಕಿ ರಾಗೀ ಬೀಸೋದು ತಪ್ಪ ಲಿಲ್ಲ. ನಮ್ಮ ಕಷ್ಟ ಬಿಗಲಿಲ್ಲ, ಎಂದುಕೊಳ್ಳು 


ನಿರಂಕುಶಪ್ರ ಭುವಿನ ಕೈಳೆಳಗಿನ ಅಧಿಕಾರಿಗಳು ಜನಕ್ಕೆ ಯಾನ ಹಿಂಸೆಯನ್ನೂ ಕೊಡದೇಲ್ಕೂ 
ರಾಜ್ಯಭಾರವು ಜನರ ಕ್ಷೇಮಾಭಿವೃದ್ಧಿಗೆ ಅನುಕೂಲವಾಗಿಯೂ, ಜನಗಳು ತಾವಾಗಿ ಆಲೋಚಿಸಿ 
ಮಾಡಿಕೊಳ್ಳಬೇಕಾದ ಮತ್ತು ಪ್ರಯೋಜನಕರವಾದ ಕೆಲಸಗಳನ್ನು ಅನರಿಗೆ ಅಂಥ ಶ್ರ ಮವಿಲ್ಲ 
ದೇಯೇ ಸರಕಾರದವರೇ ನಡಿಸುತ್ತಾ ಲೂ ಇದ್ದಲ್ಲಿ, ಅಂಥಾ ಪ್ರ ಭುತ್ಮವೇ ಒಳ್ಳೇ ನಿರಂಕುಶ 
ಪ್ರಭುತ್ವವೆಂದು ಹೇಳಬಹುದು. , ಇಂಥಾ ರಾಜ್ಯದೆ ತೆಟಿಸ್ಪರಾಡ ಜನರು ರಾಜ್ಯಭಾರ ಕ್ರಮದ 
ಗೋಜಿಗೆ ಹೋಗದೆ ಸಮಸ್ತ ವನ್ನೂ ಸರಕಾರದನರ ಸೈಯಲ್ಲಿ ಬಿಟ್ಟು, ಸುಮ್ಮನೆ ಕೂತಿರುವರು. 
ರಾಜ್ಯಭಾರಕ್ರ ಮದಲ್ಲಿ ವ್ಯತ್ಯಾಸವಾಗಿ ....ದರಿಂದ ತಮೆಗೆ ಕೆಟ್ಟ ದ್ದಾ ಕ್ಕ, ಅದನ್ನು ದೈನಿಕನೆಂದು 
ತಿಳಿಯುತ್ತಾರೆ. ಧೊರೆಯು ಮಾಡಿದ ಕೆಲಸದ ಮೇಲೆ ತಮ್ಮ ಕೈಯೇನೂ ಗ ಇದ್ದ 
ಫಾರಣದಿಂದಲೇ ಪ ೈಥ್ಲಿ ಪತಿಯೇ ಸಾಕ್ಸಾತ್‌ ವಿಷ್ಣು ವೆಂಬ ಮಾತು ಧ್‌ ಸೇಶದ ಜನರ ಮನಸ್ಸಿ ನಲ್ಲಿ 
ಖಚಿತವಾಗಿ SE ಗೆ ಗ್ರಂಥ ಕಾಲಕ್ಷೇಪವನ್ನೆ € ಜನರೆ ಕೊಡುತ್ತ ಆಲೋ 
ರಾಗಿರತಕ್ಕೆ ಕೆಲವು ವಿದ್ವಾಂಸರು ನನಾ ಉಳಿದೆ ಜನರೆಲ್ಲಾ ತಮ್ಮ ದೇಶದ ಸಮಸ್ತ ಆಡಳತ 
ವನ್ನೂ ಸರಕಾರದ ಅಧಿಕಾರಿಗಳಿಗೂ ಅರಸನಿಗೂ ಒಪ್ಪಿಸಿ, ಮನಸ್ಸು ಬಂದಂತೆ ವಿನೋದವಾಗಿ 
ಕಾಲಕ್ಷೇಪವನ್ನು , ಡುತ್ತ, ತಮ್ಮ ತಮ್ಮ ಸಾಖ್ಯವನ್ನೇ ಹುಡುಕಿಕ್ಕೊಂಡು ಹೋಗುವರು. 
ಇದರಿಂದ TSR ಖಚಿತವಾಗಿ ಹತು 'ರಾಜ್ಯ ವು 'ಆಚಂದ್ರಾ ರ್ಕವಾಗಿ ನಡೆಯುವಂತೆ ಸ್ಟಾ ಯೆ 
ಗೊಳೆದೆ, ದಿನೇ ದಿನೇ ಪ್ರ ಜೆಗಳೆಲ್ಲಾ ಕೆಟ್ಟು ಕೊನೆಗೆ ರಾಜ [ಕ್ರೋಭೆಯುಂಟಾಗುವದು. ` 


ಪುನಹೆ ಪ್ರಾ ೦ತ್ಯ ಹ ತಿ ಸಿವಾಜಿಯೆ ಕ್ರೈ ಕೆಳಗೆ ಒಗ್ಗ ಟ್ರಾ ಗಿ ಸೇರಿ, ಒಂದು : 
ಕಾಲದಲ್ಲಿ ರದ ಗೌ ನನ್ನೂ, ಮತ್ತೊಂದು ಕಾಲನ? ಜು ಸೀಮೆಯೆನ್ನೂ 
ಹಿಡಿದು. ವಿಶೇಷವಾದ ಜಯವನ್ನೂ ಹೊಂದಿದರು. ಸ್ವಲ್ಪ ದಿನಸದಲ್ಲಿಯೇ ಪ್ರ ಸಿದ್ಧ ರಾದ 
`ಹೊಗಲಾಯೆರೂ ಕೂಡ ಇವರಿಗೆ ಹೆದರಿಕ್ಕೊಂಡು, ಸಾಕ 1ರ ರಾಜ್ಯ ನನ್ನು “ಟ್ಟು 
ಹೊರಟು ಹೋದರು. ಈ ಮಹಾರಾಷ್ಟ್ರ ರಲ್ಲಿ ಪ್ರತಿ ಒಬ್ಬ ಮನುಷ್ಯನೂ ತನ್ನ ರಾಜ್ಯಕ್ಕೆ ಬ 
ಜಯವೇ ತನ್ನ ಜಯವೆಂತಲೂ, ರಾಜ್ಯ ಕ್ಷೇಮವೇ ತನ್ನ ಕ್ಷೇನುವೆಂತಲೂ ರಾಜ್ಯದೆ ಆಡಳಿತನೆಲ್ಲಾ 
ತೆನ್ನ ಮನೇ ~E FE ಧೊರೆಯಾಗಲಿ ಅಧಿಕಾರಿಯಾಗಲಿ ಪ್ರ ಜೆಗಳಿಗೆ ನಿರೋಧ 
ಜ್‌ ಯಾವ ಕಾರ್ಯ ವನ್ನೂ ಮಾಡದಂತೆ. ಅತ್ಮ ೦ತೆ ಚಟುವಟಿಕೆಯಿಂದ ನೋಡಕ್ಕೊ ಳ್ಳು ತ್ತಿ ದ್ದ ನು, 
ಯುದ್ಧೆ ಕ ಹೊರಟ ಕಾಲಗಳಲ್ಲಿ ೩-೪ dds ಕುದುರೇ ಬೆನ್ನನ್ನು ಬಿಟ್ಟು ಇಳಿಯದೆ, 
ಅಲ್ಲಿಯೇ ಒಣಕಲ ರೊಟ ಸಿಯನ್ನು ಕಡಿಯುತ್ತಾ, ಪಕಾಲೀ ನೀ ರನ್ನು ಕುಡ್ತಿಯುತಾ | ಅಶ್ವಾ ರೂಢ 
ಹಾಗ ನಿದ್ರೆ ಮಾಡುತ್ತಾ, ಮಳೆಗಾಗಲಿ ಬಿಸಲಿಗಾಗಲಿ ಹೆದರದೆ, ಸ್ನಸೌಾಖ್ಯ ವನ್ನು ಯಕ್ಯ ಸ್ಟ 
ನೋಡದೇ ಇದ್ದ ಗೊ ಮಹಾರಾಷ್ಟ್ರರ ಒಗ್ಗ ಬ್ರೂ, ಸರಾಕ್ರಮವೂ, ಪ್ರ ನೆಂಚವಸ್ನೇ ನ 
ವಡೋ ಎಂಬ ಹಾಗೆ ಎಲ್ಲರನ್ನೂ ತಲ್ಲಣಗೊಳಿಸಿತು. ಸಾಹು RN.” ಮಂತ್ರಿ 
ಅಥವಾ ಸೇ ಸೆ ಗಳಾಗಿದ್ದೆ ಶ್ರಿ ೇಮಂತೆ ಬಾಳಾಜೀ ನಿಶ್ವನಾಥ ಇವನ ಮಗ ೧ನೇ ಬಾಜೀರಾವ್‌ 
ನರ ಸಾಮರ್ಥ್ಯ ಕ್ರೈ ನಿಡುತೇ ಇರಲಿಲ್ಲ, ತುರುಕರ ಕಾಟಿವು ಸ್ವಲ್ಪ ಹೆಚ್ಚಾಗಿ ಸಾಹುಮಹಾ 


೫ 


೮೨ _ ಮಾನವಿಕ ಕರ್ಣಾಟಕ 


ರಾಯನ ಮನಸ್ಸಿಗೆ ಸ್ವಲ್ಪ ವ್ಯಸನ ತೀ ಬ ೧ನೇ ಬಾಜೀರಾಯನು ಮುಹಾಸಾ ಮಿ yp 
ಇದಕ್ಕೆ ಚಿಂತೆ ಹೋತ; ಮೊಗೆಲಾಯಿ ರಾಜ್ಯವು ಒಡೆದು ಸಿಕ್ಕಿ ದವರ ಪಾಲಾಗುತ್ತಿದೆ; ಈ ' 
ತುಂಟು ಪಾಳಯಗಾರ! ನ್ನು ಒಬ್ಬೊಬ್ಬ » ರನ್ನಾಗಿ ಜಯಿಸುವ ಸ್ತ ೦ತಲೂ, ಈ ಕೊಂಬಿಗೆ 
ಮೂಲವಾಗಿರುವ ದೇಹಲಿಗೆ ಒಂದು. "ಏಟನ್ನು ಹಾಕಿ ಜಯಿಸಿದೆ a ಶಾಖೋಪಶಾಖೆಗಳೆಲ್ಲಾ ' 
ನಿಮಿಸದಲ್ಲಿ ಉರಟಕ್ಕೊಳ್ಳು ನವು. ಆಸೇತುಹಿಮಾಚಲ ಪರ್ಯಂತವೂ ಜಯಿಸಿ ಆ ಹಿಮಾಲಯ ಷ್ಠ 
ಪರ್ವತದ ಮೇಲೆ ತಮ್ಮ ಜಾಂಡ್ಯ ವನ್ನು ಹಾಕುತ್ತೇನೆ, ಗ ಜವನ ದಿವಸದಲ್ಲಿ ಮರಾಟಿ 
ಯನರು ಬ್ರಹ್ಮಾ ೦ಡ ರಾಜ್ಯವನ್ನು ಜಬ | 

ಹೀ ಗಿದ್ದ ಗ್ಯೂ ಬಾಜೀರಾಯನ ಮಗನಾದ ಬಾಳಾಜೀಬಾಜೀರಾಯನ ದಿವಸದಲ್ಲಿ" 
ಪೇಸ್ಟನ ಅಧಿಕಾರ ಹೆಚ್ಚಿ ತು. ಪ್ರಜೆಗಳಾಗಲಿ ಅವರ ಮುಖಂಡರಾದ ಸಿಂಧ್ಯಾ, ಹೋಳ 


9 


ಕರ್ಕ. ಗಾಯಿಕವಾಸ್ಯ ಕೇ `ಮೊದಲಾದ ಬಾರಾಬಾಯಿಗಳಾಗಲಿ, ರಾಜ ಜ್ಯ ಭಾರದ ಗೋಜಿಗೆ 
ಬರದಂತೆ ಸಮಸ. ಆಡಳ ಷ್ಟು ಪೇಷ್ಟನೂ ಅವನ ಮಂಂತ್ರಿ ಗಳೂ ನಡಿಸುತ್ತ ಬಂದರು. 


ಆದೆಕಾರಣ, ಜನರೆಲ್ಲಾ ತಟಸ್ಥ ರಾಗಿ, ತಮ ಮ ತಮ್ಮ ಸಾವಿ ವನ್ನು ನೋಡಿಕ್ಕೊ ಳ್ಳು ವದಕ್ಕೆ 
ಮೊದಲು ಮಾಡಿದರು. ಅನರೆ ಪೂರ್ವದ ಚಟುವಟಿಕೆ "ಹೋಗಿತ್ತ ಬಂತು. ಚ 
ದಲ್ಲಿಯೂ, ಶೃಂಗಾರದಲ್ಲಿಯೂ, ಅಪೇಕ್ಷೆ ಹೆಚ್ಚಿತು. ಕುರುಕ್ಷೇತ್ರದಲ್ಲಿ, ರಾನಿನವರು 
ಇವರನ್ನು ಜಯಿಸಿ, ನಷ್ಟ ಗೊಳಿಸಿದರು. ಪ್ರಜೆಗಳ ಮುಖಂಡರಾದ ಬಾರಾಬಾಯಿ 
ಗಳೆಲ್ಲಾ ತಮ್ಮ ಕೈಗೆ ಸಿಕ್ಕಿ "ದ ರಾಜ್ಯ ಗಳನ್ನೆಲ್ಲಾ ಆಕ್ಟೆ ಮಿಸುತ್ತ ಬಂದರು ; ಒಗ್ಗಟ್ಟು 
ತಪ್ಪಿಯೇ ತೇ: ಸಮರಣ ನಾನಾ Mp ಎಂದು ಕರೆಯಲ್ಪ ಡುತ್ತಿದ್ದೆ 
ಬಾಳಾಜೀ ಜನಾರ್ಧನನು ಇರುವವರಿಗೂ ಪೊರ್ನದ ದರ್ಪ ಸ್ವಲ್ಪಯಿತ್ತು. ೧೮೦೦ರಲ್ಲಿ "& 
ಸತ್ತ ಕೂಡಲೆ, ೨ನೇ ಬಾಜೀರಾಯೆನ ಅವಿವೇಕಗಳಿಂದೆ ರಾಜ್ಯವು ಇಂಗ್ಲೀಷರ ಪಾಲಾಯಿತು. 
ನಿರಂಕುಶನಾದೆ ಪ್ರಭು ಎಸ್ಟೇ ಸಜ್ಜ ನನಾದಾಗ್ಕೂ ಹೀಗೆ ಪ್ರಜಾಕ್ಷೋಭಿ ತಪ್ಪು ವದಿಲ್ಲ, ಪ್ರ ಜೆಗಳ 
“ಅನುಮತಿಯ ಪ್ರ 'ಾರನೇ 'ಅಳಿದಾಗ್ಕೂ ಇಡದ ಸರ್ವಸ್ಥೆ ತಂತ್ರ ನಾಗಿದ್ದ ರೆ ಇನ್ನೂ pe 
ಕೇಡು ಸಂಭವಿಸುವದು, ಅದನ್ನು ಮೊಕ ಸಂಚಿಕೆಯಲ್ಲಿ ತಯಖಡಿಸುವೆವು. 


೩ 


ಸರ್ವಸ್ತತಂತ್ರನಾದ ಧೊರೆಯು ಪ್ರಜೆಗಳ ಇಷ್ಟಾ ನುಸಾರವೇ ಆಳುತ್ತಾನೆಂದು ಊಹಿ 
ಸೋಣ. ಹ. ಜಿಗಳು ರಾಜ್ಯಾಂಗ ವಿಚಾರವನ್ನು REN ಬಾಯಿಮಾತಿನಲ್ಲಿಯೂ ನ್ಯೂಸ್‌ 
ಪೇಪರ್‌ ಮನಿಂತಾದೆ ಬರಹಗಳಲ್ಲಿಯೂ ಚರ್ಚಿಸುವ ಸ್ಟಾ ತಂತ್ರ $ನನ್ನು ಅರಸನು ಅವರಿಗೆ 
ಕೊಡಲಿ ; ಮತ್ತು ಸ್ಥಳಿಕ ಸಂಗತಿಗಳನ್ನು ಆಯಾ ಸ್ಥಳದ. ಮಹಾಜನಗಳೇ ಮನಸ್ಸು ಬಂದ 
ಹಾಗೆ ನಡಿಸಿಕ್ಟೊ ಳೆ ಲೆಂದು ಈತನು ಬಟ್ಟ ರಲಿ; ಪ್ರ ಜೆಗಳಲ್ಲಿ ವಿನೇಕಿಗಳಾದ ಕೆಲವರನ್ನು ಆದು 
ಕೊಂಡು ತನ್ನ 'ಸಧಿಕರನ್ನಾ ಗಿ ನೇಮಿಸಿಕ್ಳೊ ಡಾ ತ ಕವ ವಿಷಯೆವನ್ನೂ ನ್ಯಾಯ 
ನಿಬಂಧನೇ ಮಾಡತಕ್ಕ ಅಧಿಕಾತವನ್ನೂ ಸರಕಾರದ ಕಾರ್ಯದ ನಡವಳಿಕೆಯ ಅಧಿಕಾರವನ್ನೂ 
ಇವು ಮಾತ್ರ ತನ್ನ ಕ ಹ ಯಲ್ಲಿಯೇ ಇರಿಸಿಕೊಂಡಿರಲಿ, “kerk ಪಕ್ಷದಲ್ಲಿ ನಿರಂಕುಶಪ್ರ ಭುತ್ವದ 
ಅನೇಕ ನಗಳು ಇಂಥಾ ದೊರೆಯ ಅಳಿಕೆಯಲ್ಲಿ ಇರುವುದಿಲ್ಲ. ರಾಜ್ಯಾಂಗ ವಿಚಾರವನ್ನು 
ಕುರಿತು ಆರೋಚಿಸಿ ಅಭಿಪಾ ೨ಯವನ್ನು ಹೇಳುವ ಮಟ್ಟಿಗೆ ಜನರು ಬಹಳ ಸುಟಯಾಗಿಯೂ 
ಶಕ್ತ ರಾಗಿಯೂ ಇರುವರು, ಪ್ರಜೆಗಳ ಅಭಿಪ್ರಾ ಯವು ಒಂದೊಂದು ಕಾಲದಲ್ಲಿ ಸರಕಾರಕ್ಕೆ 
ನಿಶೋಧನಾಗಿಯೂ ಇರಬಹುದು. ಹೀಗಾದ ನಕ್ಷದಲ್ಲಿ ಇನ್ನೊಂದು ಹೊಸ ಕಷ್ಟ ಪ್ರಾಪ್ತ 


ಎಂ. ಎಸ್‌. ಪುಟ್ಟ ್ಸಿಣ್ಣನವರ ಎರಡು ಲೇಖನಗಳು ಲ್‌ 


ವಾಗುವುದು. ಎಂಥಾ ಸ್ರಭುತ್ವವಾಗಲಿ ಸರಕಾರದವರ ಕೆಲಸವು ಎಲ್ಲರಿಗೂ ಸಂತೋಷವ 
ನ್ನುಂಟುಮಾಡುವುದು ಅಸಾಧ್ಯ. ಆದ್ದರಿಂದ ಕೆಲವು ಜನರು ಸರಕಾರಕ್ಕೆ ನಿರೋಧಸಕ್ಷನನ್ನು 
ವಹಿಸಿ, ಆ ಸರಕಾರದ ಅಭಿಪ್ರಾ ಯಕ್ಕೆ ನಿರೋಧೆನಾದ ಮಾತುಗಳನ್ನೇ ಹೇಳುತ್ತ ಬರುವರು, 
ಇಂಥಾ ನಿರೋಧನಾದ ಅಭಿಪ್ರಾ ಯನನ್ನು ಪ್ರಜೆಗಳಲ್ಲಿ ಅನೇಕರು ಇಟ್ಟುಕ್ಟೊ ೦ಡಿದ್ದರೆ ಆ 
ಧೊರೆಯು ಏನು ಮಾಡಬಹುದಾಗಿದೆ? ಏನೂ. ಇಲ್ಲ. ಆ ಜನರ ಇಷ್ಟಾ EES ಸಃ 
ಆಳಬೇಕು ; ಅಥವಾ ಅನರನ್ನು ಅಡಗಿಸಿ ನಾಶಮಾಡಬೇಕು. ಅಲ್ಪ ನಿಷಯಗಳಲ್ಲಿಯೂ 
ಅನರ ಇಷ್ಟಾ ಆ ಸುರಾ ಆಳಿದರೆ ಆ ಅರಸನು ನಿರಂಕುಶ ಪ ನ್ರಭುವೆನ್ನಿ ಸಿಕ್ಟೊ ಳ್ಳುವುದಿಲ್ಲ. 
ಆ ರಾಜ್ಯದಲ್ಲಿ ಪ್ರಜೆಗಳ ಅಭಿಪ್ರಾಯವನ್ನೇ ಧೊರೆಯ ಹಾಗೂ, ಅದನ್ನು ಜಾರೆ ತರುವ 
ಧೊರೆಯನ್ನೇ ಮಂತ್ರಿ ಯ ಹಾಗೂ ಭಾನಿಸಬೇಕಾಯಿತು. 


ಹೀಗಿಲ್ಲದೆ ಪ್ರಜೆಗಳ ಅಭಿಪ್ರಾಯವು ತನಗೆ ನಿರೋಧವಾಗಿದೆ ಎಂದು ಧೊರೆಯು ಅದನ್ನು 
ಸಹಿಸಲಾರದೆ ಜನರನ್ನು ಹಲವು ಬಗೆಯಲ್ಲಿ ಹಿಂಸಿಸಿ ಅಡಗಿಸುವುದಕ್ಕೆ ಯತ್ನಿಸಿದರೆ, ಪ್ರಜೆಗಳಿಗೂ 
ಅರಸನಿಗೂ ಮಹಾದ್ವೇಸ ಹುಟ್ಟುವುದು. ಇದರಿಂದ ಇಲ್ಲಾ ರಾಜ್ಯ ನಷ್ಟ ನಾಗುವುದ್ಕು ಅಥವಾ 
ಪ್ರಜಾನಾಶವಾಗುವುದು. 


ನಮ್ಮ ಹಿಂದೂಸ್ಥಾನದಲ್ಲಿ ಈಗ ಆಳುತ್ತಿರುವ ಇಂಗ್ಲಿಷ್‌ ಸರಕಾರದವರು ಸ್ವತಂತ್ರಾಧಿ 
ಕಾರಿಗಳೇ ಹೌದು. ಎಲ್ಲಾ ಬಗೆಯಲ್ಲಿಯೂ ಪ್ರಜೆಗಳಿಗೆ ಕ್ಲೇಮವನ್ನ ಕೋರತಕ್ಕ ಅವರ 
ಅಭಿಪ್ರಾ ಯವು ಶ್ಲಾಘ್ಯವಾದದ್ದೇ ಸರಿ; ಮತ್ತು ಇವರು ಸ್ವಲ್ಪಮಟ್ಟಿಗೆ ಪ್ರಜೆಗಳ 
ಅಭಿಪ್ರಾ ಯವನ್ನು ಅನುಸರಿಸಿಯೇ ರಾಜ್ಯ ಭಾರವನ್ನು ಮಾಡುತ್ತಾರೆಂದು ಹೆಸರು. ಆದರೆ 
ಓಿವಕು” ನಿರಂಕುಶರಾಗಿರುವ ಮ ಪ್ರಜೆಗಳಿಗೆ ಹಲವು - ಕಷ್ಟ ಗಳು ಸಂಭವಪಿ 
ಸಿವೆ. ಹ್ಯಾಗಂದರೆ-ಇಂಗ್ಲೆ ೦ಡಿನಲ್ಲಿ ನ್ಯೂಸ್‌ಪಸೆ ಸಪಕೆಂಬ ಸಮಾಚಾರ ಪತ್ರಿ ಕೆಗಳು ವಿಶೇಷ 
ವಾಗಿರುನವು. ಸೀಮೆಯಲ್ಲಿ ಫಟಿಕರಾದವರು ರಾಜ್ಯಾಂಗ ವಿಚಾ ರವನ್ನು ಕುರಿತು ಅನುಕೂಲ. 
ವಾದ ಅಥನಾ ಪ್ರ ತಿಕೂಲವಾದ ತಮ್ಮ ಅಭಿಪ್ರಾ ಯಗಳ 2 ಅವುಗಳಲ್ಲಿ ಬರೆದು ಪ ರ್ರಕಟಸುವರು; 
ಇದಕ್ಕೆ ಅಲ್ಲಿ ಮಾ ನಿರ್ಬಂಧವೂ ಇಲ್ಲಿ. ಅದೇ ರೀತಿಯಾಗಿ ಈ ದೇಶದಲ್ಲಿಯೂ ಬೇಕಾದ 
ಇಂಗ್ಲಿಷ್‌ "ಅಥನಾ ಕನ್ನ ಡವೇ ಮೊದಲಾದ ದೇಶಭಾಷೆಗಳಲ್ಲಿ ದೊಡ್ಡ ಸಂಗತಿಗಳನ್ನು ಕುರಿತು 
ತಮ್ಮ ಅಭಿಮತಗಳನ್ನು ಬರೆದು ಪ್ರಸಿದ್ಧಿ ಮಾಡಬಹುದೆಂದು ಇಂಗ್ಲಿ ಷ್‌ ಸರಕಾರದ 
ನಸ್ಕ ರ್ನಿಸಿದರು. ಅದೇ ರೀತಿಯಲ್ಲಿ ನಾನಾ ದೇಶಭಾಷೆಗಳಲ್ಲಿಯೂ "ಅನೇಕ ನರ್ತನಕಾನೆ 
ಪತ್ರಿಕೆಗಳು ಹೊರಟವು. ಅವುಗಳಲ್ಲಿ ಇಂಗ್ಲಿಷ್‌ ಅಧಿಕಾರಿಗಳು ಮಾಡತಕ್ಕೆ ಅನಿವೇಕಗಳನ್ನು 
ಎತ್ತಿ ಹಾಕುತ್ತೆ ಬಂದರು. ಈ ಅಧಿಾರಿಗಳು ಇದನ್ನು ಸಹಿಸಲಾರದೆ, ದೇಶಭಾಷೆಗಳ i. 
ಮಾನ ಪತ್ರಿ ಯವನರು ಸರಕಾರಕ್ಕೆ ನಿಸೋಧವಾದ ಮಾತುಗಳನ್ನು ಬರೆದಲ್ಲಿ ಅವರಿಗೆ ವಿಶೇಷ 
ವಾದ ಶಿಕ್ಷೆ “ಆಗಬೇಕೆಂದು, Mr ನಿಬಂಧನೆಯನ್ನು ನಠಾಡಿಟ್ಟಿ ರು. ಮಹಾರಾಣಿಗೆ ಆಗ 
ಪ್ರತಿನಿಧಿಯಾಗಿದ್ದ ಲಾರ್ಡ್‌ ಲಿರ್ಟಿ ವಿ೦ಬಾತ್ಮನು ಕಣ್ಣನ ನ್ನ್ನ ಮುಚ್ಚಿಕೊಂಡು, ಇದಕ್ಕೆ ತೆನ್ನ 
ಬಸ್ತಿ ತನನ್ನು ಹಾಕಿದನು. ಇದೇ ಮೊದಲಾದ ಹಲವು ನಿರ್ಬಂಧಗಳನ್ನು ಪ್ರ ಜೆಗಳಿಗೆ ಇವನು 
ಉಂಟುಮಾಡಿದೆ ಕಾರಣ, ಜನರಿಗೆ ಸರಕಾರದವರಲ್ಲಿದ ನಂಬಿಕೆಯು ಕಡನುಯಾಯಿತು; ಆದರೆ 
ಈಗ ಸರ್ವಾ ಧಿಕಾರಿಯಾಗಿರುವ ಲಾರ್ಡ್‌ ರೈಪ ಪನ್‌ ಪ ರ ಭೆವಿನ ದಯದಿಂದ ಈ ಕೆಟ್ಟ ನಿಬಂಧನೆಗಳು 
ತಳೆ ಪಡಿಯಾಗಿ ಹೋದೆವು ಇದರಾಗ ಸರಕಾರದನರೂ ಪ್ರಜೆಗಳೂ ಪರಸ್ಪ ಗೆ ಅಪನಂಬಿಕೆ 
ಪಡುವ ಸೂಚನೆಗಳು ಇನ್ನೂ ಹೋಗಲಿಲ್ಲ. 

ಪ್ರಜಾಪ್ರತಿನಿಧಿಗಳ ಸಭೆಯಿಂದ ಆಳಲ್ಪಡುನ ಇಂಗ್ಲಂಡ್‌ ನೊದಲಾದ ದೇಶಗಳಲ್ಲಿ 


೮೪ ಮಾನವಿಕ ಕರ್ಣಾಟಕ 


ತುಂಟಿರಾದ್ಯ ಮೂರ್ಬರಾದ್ಕ ಅಥವಾ ಹೆಗ್ಗಣದಂತೆ ತಮ್ಮ ಪ್ರ ಯೋಜನದಲ್ಲಿಯೇ ನಿರತರಾಗಿ 
ಎಲ್ಲವನ್ನೂ ತನ್ಮು ಕಡೆಗೇ ಎಳೆದುಕೊಳ್ಳೆ ತಕ್ಕ ಜನರನ್ನು, ಅಡಗಿಸಿ ದೇಶವನ್ನು ಒಳ್ಳೇ ಸ್ಥಿತಿಗೆ 
ತರಬೇಕೆಂದು ಕೆಲವೆ ರು ಆತುರ ಬಹುದು. ಇದೆಕ್ಕಾ ಗಿ ನಿರಂಕುಶನಾದ ಒಬ್ಬ ಆರಸನನ್ನು | 
ಅಪೇಕ್ಷಿಸಬಹುದು. ಆದರೆ ಲೋಕಕ್ಕೆ ಕ್ಷೇಮವನ್ನು ೦ಟುವರಾಡತಕ್ಕ ನಿರಂಕುಶ ಪ ಭುವ 3 
ನೂರರಲ್ಲಿ ಒಬ್ಬ. ಇದು ಹಾಗಿರಲಿ. ಹೀಗೆ ನಿರಂಕುಶ ಪ್ರಭುವನ್ನು ಅಪೇಕ್ಷಿಸತಕ್ಕ ವರು ಪ ಜೆಗಳ : 
ಅಭಿವೃ ದ್ರ ವ ಒಳ್ಳೇ ರಾಜ ಭಾರದ ಬೀಜವೊಬುವ ಅಭಿಪ್ರಾ ಯವನ್ನು ನುಕೆತಾಬಿಡ ನಡ | 
ಜನರಿಸೆ ಇಲ್ಲಾ ಭಾರೂ ಸ್ವಾತಂತ್ರ್ಯ ನನ್ನು ಕೊಟ್ಟು ಅಳುವ ಸ್ವತಂತ್ರ ರಾಜ್ಯಭಾರದಲ್ಲಿ ತ 
ಒಂದು ಅನುಕೂಲ್ಯ ವಿದೆ. ಜನರನ್ನೇ ಅಭಿವೃದಿ ವ ನಗೆ ಅವರ 'ಅಡಳತಗಳನ್ನು ಮಾತ್ರೆ . 
ಹೆ 4 ಮುಪಡಿಸುವುದಕ್ಟಾ ಗುವದಿಲ್ಲ. ನಿರಂಕುಶ- ಪ ಗ್ರಭುವು ಜನರೆಲ್ಲರಿಗೂ ವಿದಾ ಭನೆ ಮಾಡಿಸ 
ಬಹಷ ಹೀಗೆ ಪ್ರಜೆಗಳ ಜ್ಞಾನಾಭಿನ ದ್ಧಿ ಮಾಡುತ್ತೆ ೇನೆಂಬುವದೇ ಪ್ರ ಜೆಗಳ ಹಿಂಸೆಗೆ ಒಂದು ' 
ಕಾರಣವಾಗಬಹುದು. ಪ್ರಜೆಗಳು ಮಣ್ಣು ಮುದ್ದೆ ಯ ಹಾಗೆ ಸುಮ ನಿಡಿ ಸ್ಪಲ್ಪ ಜ್ಞಾನವನ್ನು ' 
'ಪಡೆಯುವಂತೈೆ ಅವರಿಗೆ ಎಷ್ಟು ಸ್ವಲ್ಪ ವಿದ್ಯಾಭ್ಯಾಸವನ್ನು ಮಾಡಿಸಿದಾಗ್ಕೂ; ಅಸಹ: ತಮ್ಮ 
ಕೆಲಸಗಳನ್ನು ತಾನೆ ನಡಿಸಿಕ್ತೊ ಳ್ಭು ವ ಸ್ವಾತಂತ್ರ್ಯವನ್ನು ಅಸೇಕ್ಷಿಸುವರು. ಬುದ್ಧಿ ಯು 
ಕ್ರಮೇಣ ತೀಕ್ಷ್ಣವಾಗಿ ಒಂದೊಂದು ವಿಷಯದಲ್ಲಿ ಸ ಹೆಚ್ಚುತ್ತ ಬಂಗರೆ, ಅದೇ 
ಬುದ್ದಿಯನ್ನು ರಾಜ್ಯ ಭಾರವೇ ಮೊದಲಾದ ಎಲ್ಲಾ ವಿಷಯದಲ್ಲೂ ನಾವು ಪ” `ಯಮಾಡುವದಕ್ಕೆ 
ನಮಗೆ ಆಶೆ ಹುಟ್ಟು ನಸು ಸ್ವಭಾನವಾಗಿಯೇ "ಇದೆ. ಇದಕ್ಕೆ ನಿರ್ಬೆಂಧ ಮಾಡಿ - ಪ್ರ ಚಿಗಳಿೆ 
ವಿದ್ಯಾಭ್ಯಾಸವನ್ನು ” ಮಾಡಿಸುತ್ತಿ ನೆಂಬ. ನಟನೆಯು ವೇಶ್ಯಾ ಕಯ ನಟನೆ, ಮೋಸಗಾರರೆ | 
ಆದರ, ಕಳ್ಳರ ಮೆಲ್ಲಮಾತು. 
ಆದರೆ ಒಂದಾನೊಂದು ಸನುಯದಲ್ಲಿ ಜನರ ತುಂಟುತನವನ್ನು ಅಸಗಿಸುವದು ಅನಿರ್ನಾಹ 
ವಾದರೆ, ಒಬ್ಬ ಧೊರೆಯು ನಿರಂಕುಶವಾದ ಅಧಿಕಾರವನ್ನು ವಹಿಸಕೂಡದೆಂಬುದು ನಮ್ಮ 
ತಾತ್ಪ ರ್ಯವಲ್ಲಿ. ಅಂಥಾ ಸಮುಯಗಳಲ್ಲಿಯೂ ಪುರಾಣಪ್ರ ಸಿದ್ದ ರಾದ ಭರತ ಮಹಾರಾಯ ಜನಕ 
ಬಾ ಹ ಇವರೇ ಮೊದಲಾಗಿ ಅನೇಕ ಸತ್ಯ ಸಂಧೆರಾದ ನನ್ನು ಧೊರೆಗಳ ಹಾಗೆ ಪ್ರ ಕೃ ತೋಟಚಿತೆ 
ವಾದ ನಿರಂಕುಶಾಧಿಕಾರನನ್ನು ನಹಿಸ್ಕಿ ಪ್ರ ಜಾಕ್ಷೇಮನನ್ನು ಜಾನ ಕಾಡಿ, ತರುವ py 
ಗಳಾಗಿ ಯಾನ ದುರಾಶೆಗಳೂ ಇಲ್ಲದೆ ಸಾತ್ತಿ ರಾಗಿ ಸಾಯ ಜನರಂತೆ ಇರಲು ಒಪ್ಪಿದ ಪಕ್ಷದಲ್ಲಿ 
ಸ್ಹ ತಂತ್ರಾಧಿಕಾರನನ್ನು ಅಧಿಕಾರಿಯು ಸ್ವಲ್ಪ ಕಾಲದ ಮಟ್ಟಿಗೆ ನಹಿಸಒಹುದು. Eee 
ಬಿಳ್ಳೇ ನಿರಂಕುಶಪ್ರ ಭುತ್ತವೆಂಬುವ ತೆ ಬರೀ ಕಾಡುಹರಟಿ. ನಾಗರಿಕವುಳ್ಳೆ * ಜನರಿಗೆ 
ಕಟ್ಟ ನಿರಂಕುಶ ಪ ಭತ್ತ ಕಿ ೦ತೆಲ್ಯೂ ಒಳ್ಳೆ € ನಿರಂಕುಶಪ್ರಭುತ್ವ ದಲ್ಲಿ ಕೇಡು ಹೆಚ್ಚು. ಸಾತಕ? 
ಸಜ್ಜನನಾದ ಸ್ವ ಸ್ನ ತೆತ್ರಾ ಬಳಾರಿ ಆಳಿಕೆಯಲ್ಲಿ ಜನರ ಹಮೂ KN ಯೋಗ್ಯ ತೆಯ, ಕ್ರ ಮೇಣ 
ಕಡಮೆಯಾಗಿ "ಅವರು ಹೇಡಿಗಳಾಗುತ್ತ ಬರುವರು. ಮುಂದಕ್ಕೆ ಜನದ. ಅಧಿಕಾರಿ `ಿಂದಕೆ, 
ಅನನನ್ನು ಎದುರಿಸಲು ಸಾಮರ್ನೈ ನಿಲ್ಲದೆ ಹೋಗುವುದು ಸಡ್ರಂಂದ ಪ್ರಜಾಕ್ಷೋಭೆ ತಪ್ಪದು. 
ಹಾಗಿಲ್ಲದೆ. ಜನರಲ್ಲಿ ಸ್ವ ಲ್ಪ ಸತ ಪೂ ಧೈರ್ಯ ವೂ ಉಳಿದಿದ್ದ ಕ್ರೈ ನೀಚನಾದ ಅಧಿಕಾರಿಯ ವ್‌: 
ಯನ್ನು ತಡೆಯಲಾರದೆ” ಕಸ ಅನನನ್ನು ಎದುರಿಸುತ್ತಿದ್ದರು. ಸಜ್ಜನನಾದ ಆಕ್ಟರ್‌ 
ಪಾದುಷಹಾ, ಇವನ ಮುಗ ಜಹಾಂಗೀರ್‌, ಮೊಮು ಗೆ ಸಹೆಜಿಪಾನ್‌ ಇವರ ರಾಜ್ಯ ಭಾರವು 
ಒಳ್ಳೇ ನಿರಂಕುಶ ರಾಜ ; ಭಾರವಾದ್ದೆ ರಿಂದ ಜನಗಳ ಸಾಮರ್ಥ್ಯ ವು ಇತ ದಿನೇ ಎಲ್ಲಾ ವಿಷಯ 
ದಲ್ಲೂ ಕೆಡಮೆಯಾಯಿತು. ನೀರರಾದ ರಾಜಪುತ್ರರೂ ತಿ ಹೇಡಿಗಳಾಗುತ್ತ “ಎಂದರು. 
`ಇದರಿಂದ ನೀಚನಾದ ಆಲಂಘಫೀರನ ರಾಜ ಭಾರದಲ್ಲಿ ಎಷ್ಟು ಹಿಂಸೆ ಉಂಟಾದರೂ ಜನರೆಲ್ಲರೂ 
ಕುರಿಗಳಂತೆ ಸಹಿಸಿಕ್ಟೊಳ್ಳುತ್ತ ಬಂದರು. ಇದರಿಂದ ಪ ಕ ಚೆಗಳಿಗೂ, ದೇಶಕ್ಕೂ, ಧೊರೆಗ್ಯೂ 
ಉಂಟಾದ ನಾಶದ ಪರಿಮಿಕಿಯನ್ನು ಹೇಳುವುದು ಅಸಾಧ್ಯ! 


ಎಂ. ಎಸ್‌. ಪುಟ್ಟಣ್ಣನವರ ಎರಡು ಲೇಖನಗಳು ೮೫ 


ಷಹರುಗಳ ಸ ೈತಂತ್ರಾಡಳತ, ಅಥವಾ ಮ್ಯೂನಿಸಿಪ್ಯಾಲಿಟಿ 


ನಮ್ಮು ಹಿಂದೂದೇಶವು ಬಹು ಪುರಾತನವಾದದ್ದು. ಇಲ್ಲಿನ ಪ ರ್ರತಿ ಹಳ್ಳಿ ಯೂ ರಾಜನೆಂಬ 
ಒಬ್ಬ ಧೊರೆಗೆ ಸೇರಿಬಂದಿದೆ. ಈ ಗ್ರಾಮದಲ್ಲಿ ವಾಸವಾಗಿರುವ ನು ತಂ ಸುತ್ತಲೂ 
ಇರತಕ್ಕ ಭೂಮಿಗಳನ್ನು ವ್ಯವಸಾಯ ನಾಡಿಕ್ಟೊ ೦ಡು ಜೀವಿಸುವರು. ರಾಜ್ಯಾಂಗದ ಆಡಳತ 
ವನ್ನು "ನಡಿಸುವುದಕ್ಕಾ ಗಿ ದೊರೆಗೆ ಈ ಕುಳೆಗಳು ಕಂದಾಯನನ್ನು ಕೊಡುತ್ತಿ ತುಲನ ಸರಿಯಸ್ಟೆ. 
ಪ್ರ ತಿಯೊಬ್ಬ ರೈತನು ನೆ ಕಂದಾಯವನ್ನು ತಲಪಿಸುತ್ತಿ ದ್ದೆ ಲಿ ಜನಗಳಿಗೆ ಅನಾನುಕೂಲ್ಯ ತ್ರ 
ಸರಕಾರದ" ತ ವಸೂಲಾಗುವದಕ್ಕೆ ಸಾನಕಾಶವೂ Ho ಒಂದೊಂದು ಗ್ರಾಮದಲ್ಲಿ 
ಮುಖಂಡನಾದ ಒಬ್ಬ ಗೌಡನು ಕೆ ಟ್ಟು ಇವನ ಮೂಲಕ ಗ್ರಾ ಮುದ ಒಟ್ಟು ಸುವರ್ಣಾ 
ಡಾ ಸಲ್ಲುತ್ತ ಷ್ಟ ಆದರೆ ೯ F ಮುಖಂಡನಾದ ಬಬ್ಬ 'ಗಾಡನನ್ನು ಗ್ರಾ ಮಸ್ತ ರೆಲ್ಲಾ 
ಸೇರಿ ನೇಮಿಸಿಕ್ಕೊ ೦ಡಿದ್ದೆ ರೇ ಹೊರತು, ಇವನು ಧೊರೆಯಿಂದ ನೇಮಕವಾದವನಲ್ಲ. ಕೆಲಸವು 
ಹಕ್ತು ದಾರೀ ಕೆಲಸವೆಂದು ಈಗಲೂ ಹೇಳುತ್ತಿರುವ ಮಾತೇ ಈ ಅರ್ಥವನ್ನು ತೋರಿಸುವುದು. 
ಇವನ ಮೂಲಕ ಗ್ರಾಮಸ್ಥ ರ. ಸಾಧಾರಣ ವ್ಯಾಜ್ಯಗಳೆಲ್ಲಾ ತೀರುತ್ತಿದ್ದೆ ವು. ಇವನಂತೆಯೇ 
ಲೆಕ್ಟಾ 'ಚಾರೆಕ್ಟ್ರಾಗಿ ಒಬ್ಬ ಶಾನುಭಾಗ, ಚಃ "ಮುಂತಾದವರು ಇರುತ್ತಿದ್ದರು. ಸ್ವಲ್ಪ 
ದೊಡ್ಡ ಪಟ್ಟಿ ಇಗಳಲ್ಲಿ ಅನೇಕ ಜಾತಿಗಳೂ ವ್ಯಾಪಾರಸ್ಸರೂ ಹೆಚ್ಚಾ ಗಿದ್ದ ದ್ರ ರಿಂದೆ ಇವರಿಗೆಲ್ಲಾ 
ಪ್ರನಖಿಖರಾಗಿ ಸೆಟ್ಟಿ, ಯೆಜಮಾನರೆಂದು ನೇವ ಮುಕವಾಗಿದ್ದೆ ರು. “ಸ “ಹಣಕಾಸಿನ ಮ್ನಾ ಜ್ಯ 
ಳಾ, ಜಾತೀ ಮತ್ತು ಮತೆಸಂಬಂಧವಾದ ಮಾತುಗಳೂ, ಗ್ರಾಮದೆ ಅಥವಾ ಸಹರಿನ ಇತರ 
ವಿಷಯಗಳೂ, ಸತ್ರ ನೇವಾಲಯಗಳೂ, ಗ್ರಾ ಮದೆ ಬಿಗಿ ಬಂದುಕಟ್ಟು » ಇವುಗಳ ನ ನೆಸ್ಸೆ ಯೆಲ್ಲಾ 
ಪ್ರ ಮುಖರಾದ ತ ಜನರಿಗೇ ಸೇರಿತ್ತು. ಎಲ್ಲಾ ಗ್ರಾ ಮದಲ್ಲಿಯೂ ಕಮ್ಮಾ ರ್ಕ ಕುಂಬಾರ, 
ಕ್ಸ ರಕ್ಕ ಅಗಸ, ಇನರೇ ಮೊದಲಾದ ೧೨ ಜನ ಔಲಸಗಾರರು ಇರುತ್ತಿ ದ್ದ ರು. ಇವರ 
ತಂ ಜನಗಳಿಗೆ ಆಗಬೇಕಾದ ಕೆಲಸಗಳನ್ನೆ ಲ್ಲಾ ಇವರು ನಡಿಸುವದಕ್ಕಾ ಗಿ ಗ್ರಾಮುದ 
ಜನರು ಸ ಸುಗ್ಗಿ (ಕಾಲದಲ್ಲಿ ತಮಗೆ ಒಂದ ಧಾನ್ಯ ಎ ವರಿಗೆ ಸ್ವಲ್ಪ ಹಸಿಗೆಯನ್ನು ಕೊಡು 
ತ್ತಿ ದ್ದೆ ರು. "ಶಾನವೆಂಬ ಒಂದು ಭಾಗವನ್ನು ಹೆಚ್ಚಾಗಿ ತೆಗೆದುಕೊಳ್ಳು ತ್ತಿ ದ್ದ ಕರಣಿಕನಿಗೆ ಶಾನು 
ಭಾಗಸೆಂತಲೇ ಹೆಸರಾಯಿತು. ಸರಕಾರಡ ಕಂದಾಯ ಕಗಳಿಗೆಗಳನ್ನು ಇ ಜನರು ನಸೂಲು 
, ಮಾಡಿಕ್ಕೊ ಡುತ್ತಿ ದ್ರೆದ್ದೆರಿಂದೆ, ಸರಕಾರದ ಮಿಂರಾಸಿಯೂ ಇನಥ ಸ್ಲುತ್ತ ಬಂತು. 


ಹೀಗೆ ಗ್ರಾಮದ ಅಥವಾ ಸಹರನ ಆಡಳಿತಗಳನ್ನು ಅಲ್ಲಿನ ಜನರು ಸ್ವತಂತ್ರವಾಗಿ ನಡಸಿ 

ಕೊಂಡು ೭ ರುತ ಸರಕಾರದ ಕೆಲಸಕ್ಕೂ ಆಪೋಹ ಬರೆದಂತೆ ನೋಡಿಕೊಳ್ಳುತ್ತಿದ್ದೆ ಕಾರಣ, ' 

ಮ್ಮ ಹಿಂದೂ ಥೊರಿಗಳ್ಳೂ ಮಂಸಲಾ ನ್‌ ನವಾಬರೂ, ಇತರ ರ ಈ ಪದ್ಧ ತಿ 
ಯನ್ನು ತೆಗೆಯೆಡೇ ನಿಲ್ಲಿ? ಸಿದ್ದೆ ರು. ಟಡೊಕನು ಕಾಲದಲ್ಲಿ ತುರುಕರು ಇವರನ್ನು ಹಿಂಸೆ 
ನಹಡುತ್ತಿ ದ್ರ ದ್ದೆ € ಹೊರತು, “ಇಳಿದೆ ಸಮಯದಲ್ಲಿ ಇವರೆ ಗೋಜಿಗೆ ಹೋಗದೇ ಇದ್ದ ಗ 
ಈ ತುರುಕ' ದೊರೆಗಳ ಮೇಲೆ ನಾಡು ಎದ್ದು ಇವರೆ ದುಷ ತನವನ್ನು ಅಡಗಿಸದೇ ಇರುವದಕ್ಕೆ 
ಆಕರನಾಯಿತು. ಆದರೆ ದಿನಕ್ರ ಮೇಣ ರಾಜ್ಯ ಗಳು ಒಂದೊಂದಾಗಿ ಇಂಗ್ಲಿಷರ ಸ್ವಾಧೀನ 
ವಾಗಲು, ಇವರು ಈ ಗ್ರಾ ನಾಾತರಡನರ ಸ್ಟಾ 'ತಂತ್ರ ನನ್ನು ಸಹಿಸಲಾರದೆ ಹಲವು ಉಪಾಯೆ 
ಗಳನ್ನು ತೆಗೆದರು. ಈ ನ್ಯಾ ನ ಯವಿಚಾರಣೆಗಾಗಿ EE ಕೋರ್ಟು ಗಳನ್ನು ಏರ ಡಿಸಿದರು. 
ಇದಕ್ಕಾಗಿ ಬಗೆಬಗೇ ಕೋಡುಗಳನ ಸ್ಲಾ ಲಾಗಳನ್ನೂ ನೇಮಿಸಿದರು. ಗ್ರಾಮದ ಪ ಪಂಚಾಯಿತರೂ 
ಸೆಟ್ಟಿ ವರ್ರಕೆರೂ ಮಾಡಿದೆ ತೀರ್ಮಾನದ. ಮೇಲೆ ವ್ಯಾಜ್ಯ ಗಳನ್ನು ಹಿಡಿದು ಅನರ ವ್ಯವಸ್ಥೆ ಗಳನ್ನು 
ತಳ್ಳ ಸಡಿ ಮಾಡುತ್ತೆ ಬಂದರು. ಇದರಿಂದ ಜನರಿಗ ಆ ಹಂ. ಾಶಿನಲ್ಲಿ ಪಥ್ಯ 


೮೬ ಮಾನವಿಕ ಕರ್ಣಾಟಕ 


ಕಡಮೆಯಾಗಿ ಸ್ವಲ್ಪ ನ್ಯಾಜ್ಯಃ!ಳನ್ನೂ ಕೋರ್ಟಿಗೆ ತರುತ್ತ ಬಂದರು. ಇದರ ವಿಚಾರೆಕ್ಟಾ ಗಿ 
ನೂರಾರು ಕೋಡುಗಳು ಹುಟ್ಟಿದವು. ಕ್ರಮೇಣ ಸಾರಗಕ್ಕೆ ಹುಟ್ಟು ವಂತೆ ಈ ಕೋಡಿಗೆ 
ಕೋಡುಗಳೂ ಕವಲುಗಳೂ ಅದವು. ಇವುಗಳನ್ನು ತಿಳಿದ ಜು ವ್ಯಾ ಜ್ಯ ವನ್ನು ನಡಿಸುವದ 
ರಲ್ಲಿ ನಿಸ್ಸಿ ಮರೆನಿಸಿಕ್ಕೊಂಡು, ಕುಕ್ಕುಟ ಸ (ಭಾವವನ್ನು ತೆ ತೋರಿಸುತ್ತ, ಸರದ ಲ ಯೋಜನವನ್ನು 
ಮರೆತು "ನ್ನು ಆಶೆ ಎಂಬ ದೇವತೆಗೆ ಬೇಕಾದ ಬಲಿಯನ್ನು ಕೊಡುತ್ತೆ ವ್ಯಾ ಜ ಗಳನ್ನು 
ಪ್ರೋತ್ಸಾಹಿಸುತ್ತ "ಬಂದರು, ಈ ಕಾರಣಗಳಿಂದ ಕೋರ್ಟುಗಳಲ್ಲಿ ವ್ಯಾಜ್ಯ “ಗಳು ಹೆಚ್ಚಿದ್ದಲ್ಲದೆ 
ಕೋರ್ಟುಗಳೂ ಹೆಚ್ಚಿ ದವು. ಅಧಿಕಾರಿಗಳು ಲಂಚ ಮುಂತಾದದ್ದನ್ನು ತಿನ್ನದೇ ಇರುವಂತೆ 
ಅನರಿಗೆ ಸಂಬಳವೂ ಹೆಚ್ಚಿ ತು. ಕೂಡಲೇ ಸರಕಾರದ ವೆಚ್ಚ ಹೆಚ್ಚಿತು. ಇದರಿಂದ ಪ್ರಜೆಗಳು 
ಕೊಡುತ್ತಿದ್ದೆ ಕಂದಾಯವೂ ಹೆಚ್ಚಿ ತು. ಒಳಗುಟ್ಟನ್ನು ಕರಡ ಪಂಚಾಯಿತರ BR ಸಾಗದೆ 
ಇರತಕ್ಕ ಅನ್ಯಾಯಗಳೂ ತಳತಂತ್ರಗಳೂ ಹೆಚ್ಚಿ, ಸರೆಸ್ರ ಯತ್ನದಲ್ಲಿ ತನ್ಮು ವ್ಯಾಜ ನನ್ನು ಗೆಲ್ಲ 
ಬೇಕೆಂಬ ಆಶೆಯು ಜನರನ್ನು ಬಿಶೇಷವಾಗಿ ಮೆಕ್ಕಾ ರ್ರ 4 Me, ಅವಕ. ನೀತಿಯಸ್ಸು ಕೆಡಿಸು 
ತ್ರಿದೀಯೋ ಎಂದು ಕೆಲವು ವೃದ್ಧೆ ರು ಶಂಕಿಸುತ್ತಾ ಕ್ಷ “ಹೀಗೆ ತಾವು ಮಾಡಿದ ಮಾಟದಿಂದ 
ಹುಟ್ಟಿ ದೆ ವಕಾಯಾಪ್ರ ತಿಮೆಯು ಇಂಥಾ ಗಲಭೆಯನ್ನು ತಂದುಬಿಟ್ಟ ತೆಂದು ತಿಳಿಯದೆ, ನಮ್ಮ 
ಜುಂ ದೇಶದ ಜನರಲ್ಲಿ ಜಗಳಗಂಟಿತನವೂ ಹೆಚ್ಚಾ ಗಿದೆ, ಎಂದು ಇಂಗ್ಲಿಷ್‌ ಜನರು ನಮ್ಮ 
ಮೇಲೆ ಮಾಡತಕ್ಕ ದೋಷಾರೋಕಣೆಗೆ ಎಷ್ಟರ ಮಟ್ಟಿಗೆ ಆಧಾರವಿದೆಯೋ ತಿಳಿಯದು. 


ರ್ವದಿಂದಲೂ ನಡೆದುಬಂದ ಈ ಸೆಟ್ಟಿ, ವರ್ತಕ, ಚಾದ್ರಿ, ಗೌಡ, ಗ್ರಾಮ 
ಪಂಚಾಯಿತ, ಮೊದಲಾದ ಪದ್ಧ ತಿಗಳಿಂದ ಜನೆ ಐಕಮತ್ಯ ಕ್ಸೂ ಸ್ವಾತಂತ್ರ ಕ್ರಾ ಇದ್ದ 
ಪ್ರಯೋಜನವನ್ನು ಅರಿಯದೆ ಕೆಲವು ಹಿಂದೂ ಅ "ಇಂಗಿ ಇಂ "'ಡೆಯಕ್ಶೆ ಪಾತ್ರೆ 
ರಾಗಬೇಕೆಂದು, ಈ ಪಡ್ದೆ ತಿಗಳನ್ನು ಒಂದೊಂದಾಗಿ ನಾಶ ಮಾಡುತ್ತ ಬಂದರು. “ಜತ 
ಹೇಳಿದ ರೀತಿಯಲ್ಲಿ ಗ್ರಾಮಪಂಚಾಯಿತ ಪದ್ಧತಿಯು ಹಾಳಾಯಿತು. ಭೂಮಿಯನ್ನು ಸೈಮಾ 
ಯಿಷೀ”ಮಾಡಿಸಿ ಕಂದಾಯವನ್ನು ಹೊಸದಾಗಿ ಏರೃಡಿಸುವ ಸ್ತೀ ಇಲಾಖೇ ವತ 
ಎಲ್ಲರಿಗೂ ಗೊತ್ತೇ ಇದೆ. ಈ ಸರ್ವೆಯವರು ಗಾಡ ಶಾನುಭಾಗರಿಗೆ ಮಿರಾಸೆ ಮೊದಲಾ 
ದ್ದನ್ನು ತಪ್ಪಿಸಿ, ಸಂಬಳವನ್ನು ಏರ್ರಡಿಸುತ್ತ ಬರೆಲು, ಈ ಗೌಡನ ಗಣ್ಯವು ಗ್ರಾಮದಲ್ಲಿ ಕಡಮೆ 
ಯಾಗುತ್ತ ಬಂತು. ವರಾನ್ಯವಾಗಿ ಬರತಕ್ಕ ಮೂರುಕಾಸು ಹತ್ತು ರೂಪಾಯಿನ ಸಂಬಳಕ್ಕೆ ಸರಿ 
ಯಾದೀತೆ? ಸಂಬಳದವನು ಚಾಕರನಾದ; ಪಿಂರಾಸೆಯವನು ಗಣ್ಯನಾದ ಆಧಿಕಾರಿಯೆನ್ನಿಸಿ 
ಕೊಂಡ. ಈ ಭಾಗದಲ್ಲಿಯೂ ಇಂಗ್ಲಿಷ್‌ ಸರಕಾರದವರೆ ಚೇಸ್ಟೆಯಿಂದ ಜನರ ಸ್ವಾತಂತ್ರ್ಯ 
ಹೀಗೂ ಕೆಟ್ಟಿತು. ಪ್ರಾಯೇಣ ಇದನ್ನೆಲ್ಲಾ ಯೋಚಿಸಿಯೇ ಮೈಸೂರು ದಿವಾನರವರು ಸರ್ರೇ 
ಇಲಾಖೆ ಸಂಬಳದ ಏರ್ಪಾಡನ್ನು ಕಿತ್ತು, ಮಾನ್ಕದ ಭೂಮಿಯನ್ನು ಗೌಡ ಮುಂತಾದವರಿಗೆ 
ಕೊಡಬೇಕೆಂದು ಮಾಡಿರುವ ನಿಷ್ಟ ರ್ಸೆಯು ಅನೇಕ ಭಾಗದಲ್ಲಿ ಉತ್ತ ಮವಾಗಿದೆ. 


ಪ್ರತಿ ಪಟ್ಟ ಣದಲ್ಲಿಯೊ ಸೆಟ್ಟ, ವರ್ತಕ, ಚೌದ್ರಿಗಳು ಇರುತ್ತಿ ದ್ದ ರು. ನಾನಾ ಜಾತಿಗಳೂ, 
ನಾನಾ ನ್ಯಾಪಾರಸ್ಸರೂ ಇವರ ಪಣತಟ್ಟ ಗೆ ಸೇರಿದ್ದ ಹಃ ಸಹರುಗಳಲ್ಲಿ "ಇದ್ದ ಇಂಥಾ ಪಣಕಟ್ಟ ಗೆ 
ದೇಶವೆಂತಲೂ ಗ್ರಾಮಾಂತರದಲ್ಲಿರುವ ಪಣಕಟ್ಟ ಗೆ ನಾಡೆಂತಲೂ ಹೆಸರು. "ಸಿಟ್ಟ, ಯಜವ ಮಕ್ಕೆ 
ಚೌದ್ರಿಗಳಿಗೆ ಹತ್ತರ ಮುನುಷ್ಯರೆಂದು ಹೆಸರು. ಇವರ” ಅಸ್ಸ ಣೆಯಿಲ್ಲದೆ ಪಟ್ಟ! ಣದ ಕೆಲಸಗಳು 
ಯಾನದೂ ನಡೆಯುತ್ತಿ ರಲಿಲ್ಲ. ಕ ಸ್ಥ ರಾಜವಡೆಯರವರೆ ದಿವಸದಲ್ಲಿ ಘೂ ಸ್ಸ ಸೂರು. ದೇಶದ 
ಸೆಟ್ಟ ಯು ಥೊರೆಗಳೊಡನೆ ಕೆಲವು ಸುರೆೇಕದ ನಿಚಾರವಾಗಿ' ಚರ್ಚೆಮಾಡಿ, ಅಜ ಪ ಜೆಗಳಿಗೆ 
FE ಸಾಗದೇ ಇರಲು, ಊರು ಅಂಗಡಿಯಿಲ್ಲನನ್ನೂ ಷಹರಿನ ಹೊರಗೆ ಹಾಕ 
ಬೇಕೆಂದು ಹೇಳಿದನಂತೆ, ಅದೇ ಪ್ರಕಾರ ಮೂರು ದಿವಸದವರಿನಿಗೂ ಅಂಗಡಿಗಳೆಲ್ಲಾ ಊರು 


ಎಂ. ಎಸ್‌.ಸ್ಮಿಪುಟ್ಟಣ್ಣನವರ ಎರಡು ಲೇಖನಗಳು ೮೭ 


ಹೊರಗೆ ಇದ್ದ ವು. ಕೊನೆಗೆ ಮಹಾರಾಜರು ಪ್ರಜೆಗಳ ಇಷ್ಟ ಪ್ರ ಕಾರ ನಡಿಸಿಕೊಟ್ಟಿ ಮೇಲೆ 
ಮೈ ಸೂರು ಎಂದಿನ ಹಾಗೆ ಊರಾಯಿತಂತೆ: ಮಹಾರಾಜರ ಮೇಲೆ ಜನರು ಹೀಗೆ ಎದುರು 
ಬಿದ್ದದ್ದು ಒಂದು ಅಪ ಪರಾಧವಾದಾಗ್ಯೂ, ಜನರಲ್ಲಿದ್ದ ಐಕಮತ್ಯವೂ ಪ್ರಮುಖರಾದ ಸೆಟ್ಟಿ, 
ಯಜಮಾನರ ಗೌರವವೂ ಇದರಿಂದ ವ್ಯ ಕೆ ವಾಗುವ ಹ ಆದರೆ ಇಂಗಿ ಸೀಸ್‌ ಸರಕಾರದವರು 
ಪ್ರ ಪದ್ದ ತಿಗಳನ್ನೆ ಲ್ಲಾ ಮುರಿದು ಮ ಬಿಗಿಯನ್ನೆ ತಪ್ಪಿ ನಿ ನಾಶವ ನಾಡಿದರು. ಈಗ ಈ 
ಸೆಟ್ಟ ಯಜಮಾನರನ್ನು ಕೇಳುವರೇ ಇಲ್ಲ. ಸೆಟ್ಟಿ, ಯಜಮಾನ್ಯ ಚೌದ್ರಿ ಎಂಬುವ ನ ಮಾತನ್ನು 
ಬಾಯಲ್ಲಿ ಅಡಿದವರಿಗೆಲ್ದಾ ಅನವಮಕಾನ ಬಂತು ಎನ್ನು ವ ಮಟ್ಟಿಗೂ ಈ ಅಧಿಕಾರದ ನಕ್ಪವು 
ಕೆಟ್ಟು ಹೋಯಿತು. 


ಕಟ್ಟು ಹರಿದ ಪಂಜಿನಂತೆ ಆದ ನನ್ಮು ಜನಾಂಗದ ಸ್ಸಿತಿಯು ಪೂರ್ವಕ್ಕಿ ೦ತಲೂ ಈಗ 


ಕೆಟ್ಟು ಹೋದದ್ದರಿಂದ, ಇದು ವೃದ್ಧಿ ಯಾಗುವದಕ್ಕೆ ಮಾರ್ಲೆ ೫ ನೆಂದು ದಯಾಶಾಲಿಗಳಾದ ಕೆಲವು 
ಇಂಸ್ಲಿ ಷ್‌ ಸಜಾ ಯೋಚಿಸುತ್ತ ಬಂದರು. ಈಗೆ ಇಂಡಿಯಾ ವೈಸ್‌ರಾಯಿಯಾಗಿರುವ 
ಲಾರ್‌ ಕೈ ರ್ಲೆಪನ್‌ ಎಂಬುನರು ನ ಮ್ಮು ಜನರ ಅನಸ್ಸೆಯನ್ನು ನೋಡಿ, ಇವರಿಗೆ ಸ್ವಾತಂತ್ರ್ಯವನ್ನು 
ಕೊಟ್ಟು ಒಳ್ಳೇ ಸ್ಹಿತಿಗೆ ತರಬೇಕೆಂದು ಅನೇಕ ಪ್ರಯತ್ನವನ್ನು ಮಾಡುತ್ತಿ ದಾರೆ. ತಾಲ್ಲೋಕು 
ಮುಂತಾದ ಸ ಸ" ಭಗಳಲ್ಲಿ ಲೋಕಲ್‌ ಫೆಂಡ್‌ ಬೋರ್ಡುಗಳೆಂಬ ಸಭಿಯನ್ನೂ, ಷಹರುಗಳಲ್ಲಿ 
ಮ್ಕು ನಿಸಿಪಲ್‌ ಜೋರ್ಡುಗಳೆಂಬ ಸಭೆಯನ್ನೂ ಏರ್ಪಡಿಸಿ, ಇವರುಗಳ ಮೂಲಕ ಆಯಾಸ ಕಳದ 
ರು ವೆಚ್ಚೆಗಳೆಂದರೆ__ಸತ್ರ, ದೇವಸ್ಥಾನ, ಮ ಗ್ರಾಮದ ಕಚರಾ ವಿಚಾರ್ಯ ಸಾಧಾ 
ರಣವಾದ ಕಟ್ಟಿ ಣಗಳು, ಮುಸಾಫರ್‌ ಖಾನೆ, ಧರ್ಮಶಾಲೆ ಮೊದಲಾದವುಗಳು, ಇವೆಲ್ಲವನ್ನು 
ನೋಡಿಕ್ಕೊಳ್ಳುವಂತೆ ನಿಶ್ಚೈಸುತ್ತಿ ದಾರೆ. ಇದು ಒಳ್ಳೇ ಏರ್ಬಾಡೇ ಸರಿ; ಆದರೆ ಸರಕಾರದನ 
ರಾಗಿ ಇದನ್ನು ನೇಮಕ ಮಾಡುವದಕ್ಕೆ ಉದ್ಯುಕ್ತ ಪಟ್ಟಿರುವ ಕಾರಣ, ನಮ್ಮ ಜನರು ಇದನ್ನು 
ತಮ್ಮ ಸ್ವಂತ ಕೆಲಸವೆಂದು ತಿಳಿಯದೆ ಸರಕಾರದವರ ಕೆಲಸವೇ ಎಂತಲೂ, ಇದರಿಂದ ಸರ್ಕಾರ 
ದವರಿಗೆ ಪ್ರಯೋಜನ `ಉಂಬೆಂತಲೂ ಭಾವಿಸ್ಕಿ, "ಲೋಕಲ್‌ ಫಂಡ್‌ ಬೋರ್ಡ್‌' `ನ್ಯ್ಯೂನಿಸಿ 
ಪಲ್‌ ಬೋರ್ಡ್‌? ಎಂಬ ಮಾತನ್ನು ಕೇಳಿ ಹೆದರಿಕ್ಟೊಂಡು ಇದರ ಗೋಜಿಗೆ ಬರೆದೆ ತೆಟಿಸ್ಸ ರಾಗಿ 
ದಾರೆ. ಈ ಜನರು ಹೀಗೆ ತೆಮ್ಮ ಕಾರ್ಕ ವನ್ನು ತಾವುಗಳೇ ನಿಂತು ನಿರ್ದ ಹಿಸಿಕ್ರೊ ಳ್ಳು ನಂತೆ ಮಾಡ 
ಬೇಕಾಗಿದ್ದ ಕ್ಕೆ ಸಕಕಾರದವರು ಬಂತು ಕೊಕ್ಕು ಮಾಡುವದುತ್ತ ಮ. ನ ಹಾಡುವ 
* ಏರ್ಪಾಡು “ಹೊಸದಲ್ಲ; ದೇಶದ ಪೂರ್ವ ಪದ್ಧತಿಯನ್ನೆ € ಅನುಸರಿಸಿದೆ.” "ಎಂದು ಜನರಿಗೆ ವ್ಯಕ್ತ 
ಮಾಡಬೇಕು ; ಲೋಕಲ್ಪಂಡ್‌ ಬೋರ್ಡ್‌ ಎಂಬುನದು ತಮ್ಮ ಪೂರೈದ ಗೌಡಾಳಿಕೆ ಗ್ರಾಮ 
ಪಂಚಾಯಿತರ ಸಭೆಯ ಹಾಗಿರತಕ್ಕದ್ದು ಎಂತಲೂ ಮತ್ತು ಮ್ಯೂನಿಸಿಸಲ್‌ ಬೋರ್ಡ್‌ 
ಎಂಬುವದು ಷಹರಿನ ಸೆಟ್ಟಿ, ಯೊಜವಕಾನ, ಚೌದ್ರಿ, ಮತ್ತೊ "ಹತ್ತೂ Wk ಇನರುಗಳ ಸಭೆ 
ಯೆಂತಲೂ ಸ್ಪ ಪ್ರ ಮಾಡಬೇಕು. ತರುವಾಯ ಇದಕ್ಕೆ ಸಂಬಂಧಪಟ್ಟಿ ಮಾತುಗಳೆಲ್ಲನನ್ನೂ 
ಇಂಗ್ಲಿಷ್‌ ತನ ಹಿಂದೊಸ್ಸಾ ನೀ ಮಾತಾಗಿಡದೆ, ಪೂರ್ವ ಪದ್ಧ ತಿಯ ಮಾತುಗಳಾಗಿ ಆಯಾ ' 
ದೇಶಭಾಷೆಯಲ್ಲಿ ಇರಬೇಕು. ಈ ಇಂಗ್ಲಿಷ್‌ ವೂಕುಗಳು ಇಂಗ್ಲಿ ಸನ್ನು. ಓದಿದವರಿಗೇ ಅರ್ಥ 
ವಾಗಿ ಅವರಿಗೆ ಈ ಪದ ತಿಗಳ ಪ್ರ ಯೋಜನವು ತೋರಿಬರುವುದೇ "ಹೊರತು, ಇಂಗ್ಲಿಷ್‌ ತಿಳಿ 
ಯಂದ ಇತರ ಜನರು ನಿವಳ ನ ವಿಷಯೆವಾಗಿ ಅನುಮಾನಪಟ್ಟು... ಸರಕಾರದವರು ನನ್ಮು ಮೇಲೆ 
ಒಂದು ಹೊಸ ತೆರಿಗೆಯನ್ನು ಹಾಕುವುದಕ್ಕೆ ಇದೊಂದು ಹೊಸ 'ಉಪಾಯನನ್ನು ಮಾಡಿದಾರೆಂದು 
ಯೋಟಚಿಸುವರು. ಅದಲ್ಲದೆ ಅವರ ಹಳೇ ಪದ್ಧತಿಯೂ ಈ ಹೊಸ ಪ ಸದ್ಧತಿಯೂ ಇವೆರಡೂ 
ಒಂದೇ ಎಂದು ಅನರಿಗೆ ತೋರ್ರ ಡಿಸಿದರೆ, ಪೂರ್ಠಾ ಚಾರನನ್ನು ಅನುಸರಿಸಿ ನಡೆಯುವುದರಲ್ಲಿ 
ಬಹಳ ಸ್ರೀತಿಯುಳ್ಳೆ ನಮ್ಮ ಜನರು ಈ ಕಾರ್ಯಗಳಿಗೆ ಶ್ರದ್ಧೆಯಿಂದ ಉದ್ಯುಕ್ತ ರಾಗುವರು. 


೮೮ ಮಾನವಿಕ ಕರ್ಣಾಟಕ 


ಮತು ಸರಕಾರದವರಾಗಿ ನಿಂತು ಈ ಏರ್ಪಾಡನ್ನು ಮಾಡದೆ, ಪ್ರಜೆಗಳಾಗಿ ಇಂಥಾ ಕಟ್ಟಿ ಳೆ 
ಗಳನ್ನು ಏರ್ಪಡಿಸಿಕೊಂಡಲ್ಲಿ. ಅವರು ಪೂರ್ವದೆಂತೆ ಎಲ್ಲಾ ಸ್ವಾತೆಂತ್ರ ೪ನನ್ನೂ ವಹಿಸಬಹುದು. : 

ಮತ್ತು ಅನರ ಅಧಿಕಾರಕ್ಕೆ ತಕ್ಕ ಗೌರವವನ್ನೂ ತೋರಿಸುವೆವೆಂದು ಪ್ರಕಟಸಬೇಕು. ಮೇಲಾಗಿ 
ಈ ಗ್ರಾಮಪಂಚಾಯಿತೆ, ಷಹರಿನ ಸೆಟ್ಟಿ ವರ್ತಕರು, ಸಾಧಾರಣವಾದ ವ್ಯಾಜ್ಯಗಳನ್ನು ತೀರ್ಮಾನ ಸ 
ಮಾಡಿದರೆ, ಅವುಗಳನ್ನು ಸರಕಾರದವರು ತಳ್ಳೆ ಪಡಿ ಮಾಡುವದಿಲ್ಲವೆಂಬ ಭರವಸವನ್ನು ಕೊಡ 
ಚೀಕು. ಇಂಥಾ ಏರ್ಪಾಡನ್ನು ಮಾಡಿಕೊಂಡು ಗ್ರಾಮದ ಅಥವಾ ಷಹರಿನ ಆಡಳತವನ್ನು 
ನಡಿಸಿಕ್ಕೊಳ್ಳುವದಕ್ಕೆ ನಮ್ಮ ಜನರಿಗೆ ಯೋಗ್ಯತೆ ಇಲ್ಲವೆಂತೆಲೂ, ಆದಕಾರಣ ಎಲ್ಲಾ ಮಾತಿಗೂ 
ಸರಕಾರದವರು ಪ್ರವೇಶಿಸಬೇಕೆಂತಲೂ, ಶ್ರೀಕಾರದ ತೆಲೇ ತಿಳಿಯದ ರೈತರಿಗೆ ಇಂಥಾ ದೊಡ್ಡ 
ವಿಷಯವು ಗೊತ್ತಾಗಲಾರದೆಂತಲೂ ಹೇಳುವ ಮಾತು ನಿಶ್ಚಯವಾಗಿ ತೋರುವದಿಲ್ಲ, ಓದು 


ಬರಹವನ್ನು ಕಲಿಯದೇ ಇದಾ ಗ್ಯ್ಕೂ ರೈತರಿಗೂ ಸಾಧಾರಣ ಜನರಿಗೂ ತಮ್ಮ ಮತ್ತೂ ತಮ್ಮ 3 ) 


ಗ್ರಾಮದ ಆಡಳಿತನನ್ನು ಸ್ವತಂತ್ರವಾಗಿ ನಡಿಸಿಕ್ಕೊಳ್ಳುವ ಯೋಗ್ಯತೆಯು ಉಂಟಿಂಬುವ ಮಾತು 
ಸಹರುಗಳಲ್ಲಿಯೇ ಕೂತು ಲೋಲೋಪ್ತಿ ಪಡತಕ್ಕ ವರಿಗೆ ನಿಶ್ಚಯವೆಂದು ತೋರೆಲಾರದು. ಪ 
ವಿಷಯನನ್ನು ಪರೀಕ್ಷಿಸಿ ನೋಡಬಹುದು. ಸತ್ರ ದೇವಸ್ಥಾನಗಳ ಧರ್ಮಕರ್ತರೂ, ಗ್ರಾಮದ 
ಇತರ ಒಳಾಸಳಿತದನರೂ, ತಮ್ಮ ಕಾರ್ಯವನ್ನು ನಡಿಸತಕ್ಕ ವಿಷಯದಲ್ಲಿ ತೋರಿಸುವ ವಿವೇಕವೂ, 
ದೂರಾಲೋಚನೆಯೂ, ಮತ್ತು ನವರಾತ್ರಿಯ ಹಬ್ಬದಲ್ಲಿ ನಡೆಯುವ ಮೈಸೂರು ಮಹಾರಾಜ 
ರವರ ಪ್ರಜಾಪ್ರತಿನಿಧಿಗಳ ಸಭಿಗೆ ಬರತಕ್ಕ ರೈತರ ಮತ್ತು ವರ್ತಕರ ರಾಜ್ಯಾಂಗ ವಿಚಾರೆದ 
ಜಾಣ್ಮೆಯೂ, ನಾವು ಹೇಳುವ ಮಾತನ್ನು ದೈಢಪಡಿಸುವವು. ಸರಕಾರದವರು ಪ್ರವೇಶಿಸಿದ 
ಕಾರ್ಯದಲ್ಲೆಲ್ಲಾ ಅನರ ಸ್ವಪ್ರ್ರಯೋಜನವೂ ತಮ್ಮಗಳ ನಷ್ಟವೂ ಸೇರಿಕ್ಟೊಂಡಿದೆಯೆಂಡು 
ತಿಳಿದಿರಬಹುದಾದ ನಮ್ಮ ಜನರ ಅಭಿಪ್ರಾಯವೂ ನ್ಯಾಯೆವಾದದ್ದೆ ಲ್ಲ. ಆದರೂ ಪ್ರಜೆಗಳಿಗೆ 
ಇರುವ ಈ ಅಭಿಪ್ರಾಯವನ್ನು ಹೋಗಲಾಡಿಸಿ ಪ್ರಜೆಗಳಾಗಿ ನಿಂತು ಮಾಡಿದೆ ಕಾರ್ಯವನ್ನು 
ತಾವು ಒಪ್ಪಿ ಕ್ಟೊಳ್ಳುವೆವೆಂದು ಅವರಿಗೆ ಸರಕಾರದವರು ತಕ್ಕ ಭರನಸವನ್ನೂ ಕೊಡಬೇಕು. 
ಹೀಗಲ್ಲದೆ ಪ್ರಜೆಗಳ ಸ್ವಾತಂತ್ರೆ ವೆ ವೃದ್ಧಿ ಯಾಗಬೇಕೆಂದು ಸರಕಾರದವರೇ ತಾವಾಗಿ ನಿಂತು 
ಮಾಡುವ ಕಾರ್ಯಕ್ಕೆ, ಅವರು ನಿರೀಕ್ಷಿಸಿದ ಫಲವು ಉಂಟಾಗಲಾರದೋ ಎಂದು ನನಿಗೆ 
ಮನಸ್ಸು ಬೆದರುವುಡು. 

ಇದೂ ಅಲ್ಲದೆ ನಮ್ಮ ಇಂಡಿಯಾ ಸರಕಾರದವರು ಗ್ರಾಮಪಂಚಾಯಿತರೆ ಪದ್ಧ ತಿಯನ್ನೂ , 
ಅವರ ತೀರ್ಮಾನಗಳನ್ನೂ, ಕೋರ್ಟಿನವರು ಕೆಲವು ಸಂದರ್ಭಗಳಲ್ಲಿ ಒಪ್ಪಿ ಕೊಳ್ಳಬೇಕೆಂದು ತಕ್ಕ 
ಆಸ್ಪಣೆಯನ್ನು ಕೊಟ್ಟಲ್ಲಿ, ಸ್ಥಳಿಕ ಸ್ವತಂತ್ರಾಧಿಕಾರವು ಸಾಂಗವಾಗಿ ನಡೆದ ಹಾಗಾಗುವುದು, 
ಇದನ್ನು ಕುರಿತು ಮುಂದೆ ನಾವು ತಿಳಿಯಪಡಿಸುವೆವು. 


1 


ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೈಮಾಸಿಕಗಳು 


ON 


ತೇ ಮಾನವಿಕ ಕರ್ಣಾಟಕ 
ತ ವಿಜ್ಞಾನ ಕರ್ಣಾಟಕ 
ರ: ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ಎ. ನಾಲ್ಕು ರೂಪಾಯಿ 
ಇತರರಿಗೆ . ಆರು ರೂಪಾಯಿ 
ಸಂಸ್ಥೆ ಗಳಿಗೆ ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈಕಿಕ್ಟರ್‌ 
"ಪ್ರಸಾರಾಂಗ? 


ಮಾನಸಗಂ ಗೋತ್ರಿ ಮೈಸೂರು...೫೭೦ 063 


ಮೈಸೂರು ವಿಶ್ವವಿದ್ಯಾನಿಲಯದ ಈಚಿನ ಪ್ರಕಟಣೆಗಳು . 


1. ಕನ್ನಡ ಗ್ರಂಥಸೂಚಿ, ಸಂಪುಟ 4 (ಗದ್ಯ, ನಾಟಕ, ಸಣ್ಣಕತೆ, 1 
ಪ್ರಬಂಧ) .... 60-00 


2. ಕನ್ನಡ ಗ್ರಂಥಸೂಚಿ, ಸಂಪುಟ 5 (ಕಾದಂಬರಿ) ..... 50-00 
3. ಜೈವಿಂನಿ ಭಾರತ ಸಂಗ್ರಹ .... 13-00 
4. ಉತ್ತ ರ ಕನ್ನಡ ಜಿಲ್ಲೆಯ ಹವ್ಯಕರ ಹಾಡುಗಳು 9-00 
5. ವಿದ್ಯುತ್ಯಾಂತ ಸಿದ್ಧಾಂತ ..... 21-00 
6. ಕನ್ನಡ ಒಡಪುಗಳು «30 
7. ಬಿಜಾಪುರ ಜಿಲ್ಲೆಯ ಲಾವಣಿಗಳಂ ಜ್‌ 1. 1 | ಕ 
8. ಕೋಡಗದ ಮಾರಯ್ಯನ ವಚನಗಳೆಂ ಸ 500 1 
9. ಕಲೆಯ ನೆಲೆ ue ಶೆ 4 
10. ಬ್ರಿಟಿಷ್‌ ಪತ್ರಿಕೋದ್ಯಮ ... ತಿ | 
11. ಜೇನು ಸಾಕಣೆ 6. 14-008 
12. ಜೇನ್‌ ಆಸ್ಟಿನ್‌ NN 3 
13. ದ್ವಿತೀಯಂ ಭಾಷಾ ಬೋಧನೆ ಸು 9-00 | 
14. ವ್ಯವಸಾಯ ಪ್ರಗತಿ ಸಾಧನೆಯ ಸೂತ್ರಗಳು ಒಗೆ 5-00 
15. ಭಾರತೀಯ ನ್ಯಾಯ ಪದ್ಧತಿ 100 45-001 
16. ಮೌಲ್ಯ ಮತ್ತು ಬಂಡವಾಳ .. 25-00 ' 
17. ಭೂಗೋಳ ವಿಜ್ಞಾನಕೋಶ .... 60-00 ಸ್ವ 
18. ಸಂಪ್ರದಾಯದ ಹಾಡುಗಳು 1. 20-00 1 
19. ಜಡವಸ್ತುವಿನ ಗುಣಧರ್ಮಗಳು ಎ... ತೂ 
20. ವಿಕಾಸ ಮನೋವಿಜ್ಞಾನ ... 40.00 
21. Current trends in Folklore .... 20008 
22. Poverty of intellectualism in India ON 
23. Archaeology of Karnataka ಮ ಎಪಿ 
24. Problems of Rural industrialisation and 


Recenstruction .,, 6-00 


MM 
Wn 


ಪ್ರತಿಗಳಿಗೆ ಹಾಗೂ ಉಚಿತ ಪಟಿ ಗೆ ಬರೆಯಿರಿ : 
ಡೈ ರೆಕ್ತ ಕರ್‌, ಪ್ರಸಾರಾಂಗ, ಮ್ಗೆ ಿಸೂರು-570 012. 


Epigraphia Carnatica, Vol. VII 100-00 : ತ 


